ಅಕ್ಷಯತೃ ತೀಯಾಸಂಚಿಕೆ 
೧೯೬೯ 


ಲೇಖಕರಿಗೆ ಸೂಚನೆಗಳು 


"ಕರ್ನಾಟಕ ಭಾರತಿ'ಯು ಸೃಜನ, ವಿಮರ್ಶನ, ಸಂಶೋಧನ ಮತ್ತು 
ವೈಜ್ಞಾನಿಕ ಸಾಹಿತ್ಯದ ಅಭಿವೃದ್ಧಿ ಗಾಗಿ ಮೀಸಲಾಗಿದ್ದು, ಅದರಲ್ಲಿ ಪ್ರಕಟನೆಗಾಗಿ 
ಈ ಬಗೆಯ ಎಲ್ಲ ಲೇಖನಗಳಿಗೂ ಸ್ವಾಗತವಿದೆ. ಅನುವಾದ ಲೇಖನಗಳಿದ್ದರೆ, . 
ಮೂಲಲೇಖಕರ ಹಾಗೂ ಲೇಖನದ ಹೆಸರನ್ನು ಸೂಚಿಸುವುದಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಅನುಮತಿಯನ್ನು ಕಳುಹಿಸಬೇಕು. 

ಲೇಖನಗಳನ್ನು ಕಾಗದದ ಒಂದೇ ಮಗ್ಗುಲಿನಲ್ಲಿ ಸಾಕಷ್ಟು ಮಾರ್ಜಿನ್‌ 
ಬಿಟ್ಟು ಸ್ಪಷ್ಟವಾಗಿ ಬರೆದಿರಬೇಕು, ಇಲ್ಲವೆ ಟೈಪ್‌ ಮಾಡಿರಬೇಕು. ಹಸ್ತಪ್ರತಿ ' 
ಗಳು ಯಾವ ರೀತಿಯಿಂದಲೂ ಅಸ್ಪಷ್ಟ ವಾಗಿಯಾಗಲಿ, ಅಸಂಪೂರ್ಣವಾಗಿ- : 
ಯಾಗಲಿ ಇರಬಾರದು. 

ಲೇಖನ ಸ್ವೀಕೃತವಾದಕೂಡಲೆ ಲೇಖಕರಿಗೆ ತಿಳಿಸಲಾಗುತ್ತದೆ. ಅಸ್ವೀಕೃತ 
ಲೇಖನಗಳನ್ನು ಮರಳಿ ಪಡೆಯಲಿಚ್ಛಿ ಸುವವರು ಸಾಕಷ್ಟು ಅಂಜೆಚೀಟಿಗಳನ್ನು ಡೆ 
ಕಳುಹಿಸಬೇಕು. 4 

ಲೇಖಕರಿಗೆ ಅವರ ಲೇಖನಗಳ ೨೫ ಪ್ರತಿಗಳನ್ನು ಲೇಖನ ಪ್ರಕಟವಾದ 4 
ಸಂಚಿಕೆಯ ಪ್ರತಿಯೊಂದಿಗೆ ಕಳಿಸಲಾಗುತ್ತದೆ. ಹೆಚ್ಚಿಗೆ ಪ್ರತಿಗಳು ಬೇಕಾದವರು 
ಅದರ ಮಂದ್ರಣಾದಿ ವೆಚ್ಚ ವನ್ನು ವಹಿಸಬೇಕಾಗುವದು. ಲೇಖನ ಅಚ್ಚಾಗುವ 
ಪೂರ್ವದಲ್ಲಿ ಈ ವಿಷಯಕ್ಕೆ ತಿಳಿಸಬೇಕು. 

ಲೇಖನಗಳನ್ನು, ವಿಮರ್ಶೆಗಾಗಿ ಪುಸ್ತಕಗಳನ್ನು, ಸಂಪಾದಕರು "ಕರ್ನಾಟಕ £ 
ಭಾರತಿ', ಕನ್ನಡ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೩ ಇವರಿಗೆ ೫ 
ಕಳುಹಿಸಬೇಕು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು ೫ 
ಪ್ರತಿಗಳನ್ನು ಕಳುಹಿಸಬೇಕು. 

ಇನ್ನಿತರ ಯಾವದೇ ವಿಷಯಕ್ಕೆ ಡಾಯರೆಕ್ಟರ್‌, ವ್ಯಾಸಂಗ ವಿಸ್ತರಣ 
ಹಾಗೂ ಪ_ಕಟಿನ ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೩ 


ಕ್ರಾ) 
ಇವರಿಗೆ ಬರೆಯಬೇಕು. 


ಕರ್ನಾಟಿಕ ಭಾರತಿ 
೧. ರಾಜ್ಯೋದಯ ಸಂಚಿಕೆ ೨. ಅಸಯತೃತೀಯಾ ಸಂಚಿಕೆ 
ವಾರ್ಷಿಕ ಚಂದಾ: ರೂ. ೫-೦೦ (ಅಂಚೆವೆಚ ಸಹಿತ) 
ಜ 
ಬಿಡಿಸಂಚಿಕೆಯ ಬೆಲೆ: ರೂ. ೨-೦೦ (ಅಂಚಿವೆಚ್ಚ ಪ್ರತ್ಯೇಕ) 
ಹಣವನ್ನು ಮನಿಯಾರ್ಡರ್‌ ಇಲ್ಲವೆ ಪೋಸ್ಟಲ್‌ ಆರ್ಡರ್‌ ಮೂಲಕ 
ರಜಿಸ್ಟ್ರಾರ್‌, ಕರ್ನಾಟಕ ವಿಶ್ವನಿದ್ಯಾಲಯ, ಧಾರವಾಡ-ತಿ 
ಇವರಿಗೆ ಕಳುಹಿಸಬೇಕು, 


* 


ಕರ್ನಾಟಕ ಭಾರತಿ 


ಅಯನ ಪತ್ರಿಕೆ 


ಭಾವುಟ: ಇ ಸಂಚಿಕೆ: ೨ 


ಅಕ್ಷಯತೃ ಶೀಯಾಸಂಜಕೆ 


ಕ್ರಿಶ: ೧೯೬೯ ” ಶಾ.ಶ: ೧೮೯೧ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಕ ಭಾರತಿ 
ಕರ್ನಾಟಕ ವಿಶ್ವನಿದ್ಯಾಲಯದ ಅಯನ ಪತ್ರಿಕೆ 


ಸಂಪುಟ: ೧, ಸಂಚಿಕೆ: ೨ 
ಎಪ್ರಿಲ್‌, ೧೯೬೯ 


ಎಲ ಹಕುುಗಳನು, ಕಾಯಿ ಡಲಾಗಿದೆ. 
ಣಾ ಗೆ “ಷ್ಠ ಕ 


ಸಂಪಾದಕ ಮಂಡಲ: 


ಡಾ. ಆರ್‌. ಸಿ. ಹಿರೇಮಠ (ಅಧ್ಯಕ್ಷರು) 
ಪ್ರಿ. ರಾ. ಯ. ಧಾರವಾಡಕರ 

ಡಾ. ಡಿ. ಎಂ. ನಂಜುಂಡಪ್ಪ 

ಪ್ರಿ. ಎಸ್‌. ಎಸ್‌. ಬೊಮ್ಮಣ್ಣವರ 

ಶ್ರೀ ಶರಣಬಸವಪ್ಪ. ಡಿ. ಅಪ್ಪಾ 

ಶ್ರೀ ಸಿ. ಎಸ್‌. ಕಣವಿ (ಕಾರ್ಯದರ್ಶಿಗಳು) 


ಪ್ರಕಾಶಕರು: 


ಶ್ರೀ ಸದಾಶಿವ ಒಡೆಯರ 
ರಜಿಸ್ಟ್ರಾರ್‌, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-ಪಿ 


ಮುದ್ರಕರು: 


ಶ್ರೀ ಜಿ. ಜಿ. ಗುತ್ತಲ, ಜಿ.ಎ., ಎಲ್‌ಎಲ್‌. ಜಿ. 
ಸಂಯುಕ್ತ ಕರ್ನಾಟಕ ಪ್ರೆಸ್‌, ಕೊಪ್ಪೀಕರ ರೋಡ್‌, ಹಂಬ್ಬಳ್ಳಿ-೨೦ 


೧೦. 


೧೧. 


೧೩). 


ಪರಿನಿಡಿ 


ಗಾಂಧೀಜಿ (ಕವನ) 
—ಪ್ರೀ ಮಧುಕರ ಯಕ್ಕುಂಡಿ 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ (ಪ್ರಬಂಧ) 
--ತಕ್ರೀ ವೀ. ಜಿ. ಕುಲಕರ್ಣಿ 


ಕಡಲೂರು ಬಸನಲಿಂಗಶರಣರು (ಪರಿಚಯಾತ್ಮಕ ಲೇಖನ) 
ಶ್ರೀ ಶಾಂತರಸ ರಾಯಚೂರು 


ವೈಜ್ಞಾನಿಕ ಕಥಾಲೇಖನ (ಪ್ರಬಂಧ) 
— ಫ್ರೀ ರಾಜಶೇಖರ ಭೂಸನೂರಮಠ 


ಸಂಗಮದ ಅಂಗಳ (ಕವನ) 
— ಫ್ರೀ ಜಿ. ಎಂ. ಮಾಗಿ 


ಪಾಲಿ (ಸಂಶೋಧನೆ) 
ತ್ರೀ ಜಿ. ಎಸ. ಕುಲಕರ್ಣಿ 


ಬೆಟ್ಟದ ಜೀವ (ಪುನರ್ನಿಮರ್ಶೆ) 
ತ್ರೀ ಜಿ. ಎಸ್‌. ಆಮೂರ 


ಜನ್ನನ ಯಶೋಧರ ಚರಿತೆ (ವಿಮರ್ಶೆ) .. 
— ಫ್ರೀ ಗಿರಡ್ಡಿ ಗೋವಿಂದರಾಜ 


ಕರ್ನಾಟಕದ ಕಲ್ಲುಗಳ ವಯಸ್ಸು (ವೈಜ್ಞಾನಿಕ ಪ್ರಬಂಧ) 


ಗಳಗನಾಥರ ಕೃತಿಗಳು (ವಿಮರ್ಶೆ) ತ $4 
ಶ್ರೀ ಬೆಟಗೇರಿ ಕೃಷ್ಣಶರ್ಮಾ 


ಗಳಗನಾಥಕೃತ ಕನ್ನಡಿಗರ ಕಾದಂಬರಿಗಳು (ವಿಮರ್ಶೆ) 
ಶ್ರೀ ಕೃಷ್ಣಮೂರ್ತಿ ಕಿತ್ತೂರ 


ಕೃತಕ ನಿಸರಣಕ್ರಿಯೆ (ವೈಜ್ಞಾನಿಕ ಪ್ರಬಂಧ) 


ಶ್ರೀ ಟಿ. ಎಸ್‌. ಮುಧೋಳೆ ಮತ್ತು ಶ್ರೀ ಎನ್‌. ಉಮಾಕಾಂತ 


ಅಂಗಾರ (ಕವನ) 
೨-ಶ್ರೀ ಶ್ರೀನಿವಾಸ ಕುಲಕರ್ಣಿ 


111 


ಆ 


೩೭ 


೫೬ 


೫೭ 


ಹಿಷ್ಟಿ 


೭೫ 


ಸೈತ 


೧೦೮ 


೧೧೪ 


೧೩೨ 


೧೪೧ 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


೨೧. 


ಅ.೨9: 


೨೩. 


೨೪. 


IV 
ಉಳಿಯು( = ಹುಳಿಯ)ಮೇಶ್ವರ ಚಿಕ್ಕಯ್ಯನ ಶಾಸನ (ಸಂಶೋಧನೆ) 
— ಫ್ರೀ ಎಂ. ಎಂ. ಕಲಬುರ್ಗಿ 


ಧಾರವಾಡದ ಹರಿಜನರು (ಸಂಶೋಧನೆ) 
— ಶ್ರೀ ಎನ್‌. ಕೆ. ಕಡೆತೋಟದ 


ಹರಿಹರದೇವಕೃತ ನಂಬಿಯಣ್ಣನ ರಗಳೆ (ಪುನರ್ವಿಮರ್ಶೆ) ಜಸ 
— ಶ್ರೀ ಅನಂತ ಬುರ್ಲಿ 


ಹೊಸಗನ್ನಡ ಸಾಹಿತ್ಯದ ಆದ್ಯರು (ವಿವೇಚನೆ) .. ಸ 
--ತ್ರೀ ವರದರಾಜ ಹುಯಿಲಗೋಳ 


ಮೈಸೂರು ರಾಜ್ಯದ ಪಟ್ಟಣಗಳು (ಸಂಶೋಧನೆ) .. ಜು 
— ಶ್ರೀಮತಿ ಶಾರದಾ ಹುಲ್ಲೂರ 

ತ್ರಿಸದಿಯೆ, ಕಂದವೆ, ಮತ್ತೊಂದೆ? (ಚರ್ಚೆ) ಣ್‌ ಆ 
— ಶ್ರೀ ಮೇವುಂಡಿ ಮಲ್ಲಾರಿ 

ಎಂಥ ರಮ್ಯವಾದ ಆಟ! (ಕವನ) K€ ಟಕ 
ತ್ರೀ ಜಿ. ಜಿ. ಯಲ್ಲಟ್ಟಿ 

ಗ್ರಂಥಾವಲೋಕನ 1 ಜೆ ಭ್‌ 
ಶ್ರೀ ಎ. ಎಸ್‌. ಜಪ್ಪರಗಿ ಮತ್ತು ಡಾ. ಹಾ. ಮಾ. ನಾಯಕ 

ಸಾದರ ಸಿ ಟ್ರ 33 ಜಾ ಸ್ಥ x 

ಸಂಪಾದಕೀಯ: ತ 


ಶತವತಾನೋತ್ಸ ನಗಳು- ಗಾಂಧೀಜಿ, ಗಾಲೀಬ್‌, Bp 


ಬದ್ದಣ--ಗೌರವ ಪ್ರಶಸ್ತಿ AL ನಿಜಲಿಂಗಪ್ಪ, ದರಾ. 


ಬೇಂದ್ರೆ, ಜೆ. ಪಿ. ನಾ ಯಕ ಕುವೆಂಪು, ಬಸವರಾಜ ಕಟ್ಟೀಮನಿ, 
ಮಾಸ್ತಿ, ಡಿ. ಕೆ. ಭೀ, ಅ. ನ. ಕೃ, ಸಾಲಿ ಜಿ. ಪಿ:ರಾ, 
ಜಯದೇವಿತಾಯಿ, ಡಾ. ಆರ್‌. ಚಿ. ಪಾಟೀಲ ಸುವರ್ಣ 
ಮಹೋತ್ಸವಗಳು--ಕರ್ನಾಟಕ ಅಬರಲ್‌ ಎಜ್ಯುಕೇಶನ್‌ 
ಸೊಸೈಟಿ, ಪ್ರಬುದ್ಧ ಕರ್ಣಾಟಕ. 


ಈ ಸಂಚಿಕೆಯ ಲೇಖಕರು 


Ne, 


RR 
ರಟ 


ದ 
2 
3್ರ 


ಗಿ 


ತೌ 


SS ಮ್ಮ ಹಾಲನ್ನ 
ಟು 


ಲ್ರ 


ಗಾಂಧೀಜಿ 


ಮಧುಕರ ಯಕ್ಕುಂಡಿ 


ಹುಟ್ಟ ನೂರು ವರ್ಷಗಳ ಮುದುಕನಾದರೂ ನೀ 
ಸತು ಇಪ್ಪತ್ತು ವರುಷಗಳ ತರುಣನಿನ್ನು ! 
ನಿನ್ನ ಹುಟ್ಟಿನ ಹರುಷ ವರುಷಕೊಮ್ಮೆಯೊ 
ನೂರು ವರುಷಕೊಮ್ಮೆಯೊ.... 


ನಿನ್ನ ಸಾವಿನ ನೋವು 

ದಿನಕೊಮ್ಮೆ ಕ್ಷಣಕೊಮ್ಮೆ ಕೊರೆಯುತಿಹುದು. 
ನೀ ಕಣ್ಣು ತೆರೆದಂದು ಮಲಗಿದ್ದ ಭಾರತವು 
ಎದ್ದಾಗ "ನೀ ಮಾತ್ರ ಕಣ್ಣು ಮುಚ್ಚಿ ದ್ದೆ. 


ಎಂತಲೇ 
“ಹೇ ರಾವ್‌" ಇಂದಿಗೂ ವರಾರ್ನುಡಿಯುತಿದೆ 
ಭಾರತದ ಬರಿದಾದ ಗರ್ಭಗುಡಿಯಲ್ಲಿ. 


ನಿನ್ನ ಸತ್ಯದ ಬದುಕು 

ದಂತಕತೆಯಾಗಿ ಬೆಳೆದು 

ನೂರು ವರುಷದಲೆ ಅಜ್ಜಿ ಕತೆಯಾಯಿತೆ ! 
ಇನ್ನೂ ರು ವರುಷ ಕೇನಿನ್ನು... 


ಗರ್ಭಗುಡಿಯಲಿ ಕೊಳೆವ ಕಲ್ಲುದೇವರಾಗುವಿಯೊ ? 
ನಿನ್ನ ಹೆಸರಲಿ ಏನೆಲ್ಪ ನಡೆದರೂ 

ನೀ ಸಸ ರಾಗುತಿರುವೆ. 

ನಿನ್ನ ಮರೆಯುವದೆ ಇದಕಿಂತ ಮೇಲು ! 


ಸತ್ತು ಈ ರೀತಿ ಬದುಕುವದಕಿಂತ 

ಇನ್ನೊಮ್ಮೆ ಹುಟ್ಟಿ ಬರುವದೇ ಮೇಲು. 

ನೀನೀಗ ಇನ್ನೊ 4 ೪ ಹುಟ್ಟಿ ಬಂದರೆ 

ಗೀತೆಯಲ್ಲಿಯ. ಮಾತಃ ದಿಟಿವಾಗಬಹುದು. 0 


೧ 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ 


ವೀ. ಜಿ. ಕುಲಕರ್ಣಿ 


ಗಾಂಧೀಜಿ ತಮ್ಮನ್ನು ಸನಾತನೀ ಹಿಂದು ಎಂದು ಕರೆದುಕೊಳ್ಳುತ್ತಿದ್ದರು. 
ಸನಾತನಧರ್ಮದಲ್ಲಿ ಗಾಢವಾದ ಶ್ರದ್ದೆ ತಳೆದ ಅವರು ಭಾರಶೀಯ ಸಂಸ್ಕೃತಿಯೇ 
ಜಗತ್ತಿಗೆ ಬೆಳಕನ್ನು ತೋರಬಲ್ಲುದೆಂಬ ನಂಬುಗೆಯನ್ನಿಟ್ಟು ಕೊಂಡಿದ್ದರು. 
ನಮ್ಮ ದೇಶದ ಅಸಂಖ್ಯ ಹಿಂದೂ ಜನರು ಅವರನ್ನು ಹಿಂದೂ ಧರ್ಮದ ಪರಮ 
ಶ್ರೇಷ್ಠ ಸಂತರೆಂದು ಭಾವಿಸಿ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು ಇಂದಿಗೂ 
ಅದೇ ಭಾವನೆಯನ್ನು ಬಹುಸಂಖ್ಯಾ ಕರಾದ ಹಿಂದುಗಳು ಇಟ್ಟು ಕೊಂಡಿದ್ದಾರೆ. 
ಎಂದೆಂದಿಗೂ ಇದೇ ಭಾವನೆ ಉಳಿಯುವದೆಂಬುದರಲ್ಲ ಸಂಶಯವಿಲ್ಲ. 
ಆದರೆ ಹಿಂದೂಗಳಲ್ಲಿಯೇ ಕೆಲವರು-ಅವರು ತೀರ ಸ್ವಲ್ಪ ಜನರಿದ್ದಿ ರಬಹುದು 
—ಗಾಂಧೀಜಿ ಹಿಂದೂ ಧರ್ಮಕ್ಕೂ ಹಿಂದೂ ಸಂಸ್ಕೃತಿಗೂ ಹಿಂದೂ ಜನರಿಗೂ 
ಕಂಟಕಪ್ರಾಯರೆಂದು ತಿಳಿಯುವವರಿದ್ದ ರು. ಗಾಂಧೀಜಿಯವರ ತತ್ತ್ವಗಳೂ 
ಅವರ ರೀತಿನೀತಿಗಳೂ ಅಹಿಂದುವೆಂದೂ. ಅವರೊಬ್ಬ ಪ್ರಚ್ಛನ್ನ ಕ್ರೈಸ್ತ ನಂದೂ 
ಅವರಿಂದ ಹಿಂದೂ ಧರ್ಮಸಂಸ್ಕೃ ತಿಗಳಿಗೆ ವಿಪತುು ಪ್ರಾಪ ವಾಗದೆಯೆಂದೂ 
ತಿಳಿಯುವವರಿದ್ದರು. ಇಂಥ ಅಸದ್ಭಾವನೆಯ ಉತ್ಕಟತೆಯೇ ಅವರ ಕೊಲೆಗೆ 
ಕಾರಣವಾಯಿತು. ಇಂಥ ವಿಚಾರಗಳನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು 
ಕುದಿಯುತ್ತಿ ರುವವರು ಕೆಲವರಾದರೂ ಇನ್ನೂ ನಮ್ಮಲ್ಲಿ ಇದ್ದಾರೆಂದು ಸಂಶಯ 
ಪಡಲಿಕ್ಕೆ ಆಸ್ಪದವಿದೆ. ಆದುದರಿಂದ ಹಿಂದೂ ಧರ್ಮಸಂಸ್ಪೃ ತಿಗಳ ವಿಷಯ- 
ವಾಗಿ ಗಾಂಧೀಜಿಯವರ ವಿಚಾರಗಳನ್ನು ತಿಳಿದುಕೊಳ್ಳು ವದು ಹಾಗೂ ಅವುಗಳ 
ಪ್ರ ಸಾರಮಾಡುವದು ಅಪೇಶ್ರಣೀಯವೆಂದು ಕಾಣುತ್ತದೆ. ಈ ಲೇನದಲ್ಲಿ 
ಅವುಗಳನ್ನು ವಿಶದೀಕರಿಸಿ ಪರೀಕ್ಷಿಸುವ ಯತ್ನ ವನ್ನು ಮಾಡಲಾಗಿದೆ. 

ಮೊದಲು ಗಾಂಧೀಜಿ ಹುಟ್ಟ ಬೆಳೆದ ಮನೆತನವನ್ನೂ ಪ್ರಾರಂಭದಿಂದ 
ಅವರ ಮೇಲೆ ಉಂಟಾದ ಸಂಸ್ಕಾ ರಗಳನ್ನೂ ಗಮನಿಸಬೇಕು. ಅವರು 
ಜನಿಸಿದ್ದು ಸನಾತನೀ ಪದ್ದ ತಿಗಳನ್ನು “ಏನುಸರಿಸುವ ಒಂದು ಮಧ್ಯಮ ವರ್ಗದ 
ಕುಟುಂಬದಲ್ಲಿ. ಅಲ್ಲಿ ಸಮಾಜ ಸುಧಾರಣೆಯ ಗಾಳಿಯಾಗಲೀ ಬೇರೆ ಧರ್ಮ 
ಸಂಸ್ಕೃ ತಿಗಳ ಪ್ರಭಾವವಾಗಲೀ ಎಷ್ಟು ಮಾತ್ರ ಕ್ಕೂ ಇದ್ದಿ ರಲಿಲ್ಲ. ಬಂಗಾಲದಲ್ಲಿ 
ಆ ಕಾಲಕ್ಕಾಗಲೇ ಕೆಲವು ಕುಟ ಟುಂಬಗಳಲ್ಲಿ ಪಠಿವರ್ತನೆಯ ವಾತಾವರಣವು 
ಹಬ್ಬಿತ್ತು. ರವೀಂದ್ರನಾಥ ಠಾಕೂರ, ಸ್ವಾಮಿ ವಿವೇಕಾನಂದ, ಶ್ರೀ ಆರವಿಂದ- 
ಇವರು ಬೆಳೆದ ಪರಿಸರಗಳನ್ನೂ ಗಾಂಧೀಜಿ ಬೆಳೆದ ಪರಿಸರವನ್ನೂ ಹೋಲಿಸಿದರೆ 
ಅಂತರವು ಸ್ಪಷ್ಟವಾಗುವದು. ಅವರ ತಂದೆತಾಯಿಗಳಿಬ್ಬ ರೂ ರಂಪ 


6 


ತಾರ 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ಪಿ 


ಬಂದ ಧಾರ್ಮಿಕ ಆಚರಣೆಗಳನ್ನು ಪಾಲಿಸುತ್ತಿದ್ದರು. ಅವರು ಧರ್ಮದ ಬಗ್ಗೆ 
ಬೌದ್ಧಿ ಕವಾಗಿ ಬಹಳ ವಿಚಾರಮಾಡದೆ ಶ್ರದ್ಧೆ ಯನ್ನಿಟ್ಟುಕೊಂಡವರು. ಅವರ 
ಮಾತೆ ಪುತಲೀಬಾಯಿಯಂತೂ ಅನೇಕ ಪವ್ರತನಿಯಮ ಉಪವಾಸಗಳನ್ನು 
ಮೇಲಿಂದಮೇಲೆ ಆಚರಿಸುತ್ತಿದ್ದರು. ದೇವಾಲಯಕ್ಕೆ ಪ್ರತಿದಿನವೂ ದರ್ಶನಕ್ಕೆ 
ಹೋಗುತ್ತಿದ್ದರು. ಆಗ ಅವರ ಚಿಕ್ಕ ಮಗ ಮೋಹನನೂ (ಗಾಂಧೀಜಿ) ಅವರ 
ಸಂಗಡ ಹೋಗುತ್ತಿದ್ದ. ಬಾಲ್ಯದಲ್ಲಿ ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದ 
ಪೌರಾಣಿಕ ಪ) ಸಂಗಗಳೆಂದರೆ, ಹರಿಶ್ಚಂದ್ರನ ಕಥೆ, ಪ್ರಹ್ಲಾದನ ಕಥೆ, ರಾಮ- 
ಚಂದ್ರನ ಕಥೆ, ಶ್ರವಣಕುಮಾರನ ಕಥೆ-.ಇವೇ ಮೊದಲಾದವು. ಬಾಲ್ಯದಲ್ಲಿ 
ಪಡೆದ ಈ ಧಾರ್ಮಿಕ ಸಂಸ್ಕಾರವು ಕೊನೆಯವರೆಗೂ ಅವರಲ್ಲಿ ಸ್ಥಿ ರವಾಗಿ 
ಉಳಿಯಿತು. ಎಂದಮೇಲೆ ಅವರು ಹಿಂದುವಾಗಿ ಹುಟ್ಟ ಹಿಂದುವಾಗಿ ಬೆಳೆದು 
ಹಿಂದುವಾಗಿಯೇ ಕೊನೆಯವರೆಗೆ ಉಳಿದರೆಂಬುದು ಸ್ಪಷ್ಟವಿದೆ 
3ಂಧೀಜಿ ಧರ್ಮದ ವಿಷಯದಲ್ಲಿ ಒಂದು ಸಿದ್ಧಾಂತವನ್ನು ಪ್ರಸ್ಥಾ ಏಸಿದ 
ಆಚಾರ್ಯರೇನಲ್ಲ. ಧರ್ಮ ಮತಗಳ ವಿಷಯವಾಗಿ ಆಳವಾಗಿ ತುಲನಾತ್ಮಕವಾಗಿ 
ಅಭ್ಯಾ ಸಮಾಡಿ, ದೀರ್ಥವಾಗಿ ವಿಚಾರವಾಾಡಿ ತಮ್ಮದೇ ಆದ ಒಂದು ತತ್ತ್ವ 
ಪ್ರಣಾಲಿಯನ್ನು ನಿರ್ಮಿಸಲಿಲ್ಲ. ಕೆಲವೊಂದು ಮೂಲ ತತ್ತ್ವಗಳನ್ನು ಅಂಗೀ- 
ಕರಿಸಿ ಅವುಗಳನ್ನನುಸರಿಸಿ ಅವಿರತ ಕರ್ಮದಲ್ಲಿ ತೊಡಗುವ ಪ್ರವೃತ್ತಿಯು 
ಳೃವರವರು. ಅವರು ನಂಬಿದ ನಂಬುಗೆಗಳು, ಓದಿಕೊಂಡ *ೆಲವೇ ಗ್ರಂಥ 
ಗಳು, ಮನನಮಾಡಿದ ವಿಚಾರಗಳು, ಹೃದಯದಲ್ಲಿ ನೆಲೆನಿಂತ ಭಾವಗಳು 
ಇವೆಲ್ಲವೂ ಅವರ ದೈನಂದಿನ ಕಾರ್ಯಗಳಲ್ಲಿ ಆಚರಣೆಗಳಲ್ಲಿ ಒಡಮೂಡುತ್ತಿ ದ್ದವು. 
ಮನೋವಾಕ್ಕಾ ಯಗಳ ಅದ್ಭು ತ ಸಾಮರಸ್ಯ ವನ್ನು ಅವರ ಜೀವನದಲ್ಲಿ ಕಾಣು 
ತ್ತೇವೆ. ಅವರೇ ಹೇಳಿದಂತೆ ಅವರ ಜೀವನವೇ ಅವರ ಸಂದೇಶ, ಅವರ 
ತತ್ತ್ವಗಳ ಪ್ರಾತ್ಯಕ್ಷಿಕೆ. ಆಚರಣೆಯಲ್ಲಿ ಬಾರದ ವಿಚಾರ, ಆಚರಣೆಯಲ್ಲಿ ಬಾರದ 
ಓದು ವ್ಯರ್ಥವೆಂದು ಅವರು ತಿಳಿಯುತ್ತಿದ್ದರು. ಅವರೇನು ಧರ್ಮಗಳ 
ವಿಷಯದಲ್ಲಿಯಾಗಲೀ ಬೇರೆ ವಿಷಯಗಳಲ್ಲಿಯಾಗಲೀ ಬಹಳ ಓದಿಕೊಂಡವ 
ರಲ್ಲ. ಅವರು ಹಿಂದೂ ಧರ್ಮಗ್ರಂಥಗಳಲ್ಲಿ ಕೆಲವನ್ನು ಶ್ರದ್ಧೆ ಯಿಂದ ಓದಿ 
ಕೊಂಡಂತೆ ಕೈಸ್ತ, ಇಸ್ಲಾಮ, ಬೌದ್ಧ ಧರ್ಮಗಳ ಬಗ್ಗೆಯೂ ಕೆಲವು ಗ್ರಂಥ 
ಗಳನ್ನು ಅದೇ ಶ್ರದ್ಧೆ ಯಿಂದಲೇ ಓದಿಕೊಂಡಿದ್ದರು. ಈ ಎಲ್ಲ ಓದು ಮತ್ತು 
ಚಿಂತನೆಗಳ ಪರಿಣಾಮವೆಂದರೆ ಹುಟ್ಟಿನಿಂದ ಬಂದ ಹಿಂದೂ ಧರ್ಮದ 
ಅಭಿವಾನವು ಅತ್ಯಂತ ಗಾಢವಾದ ಶ್ರದ್ಧೆ ಯಾಯಿತು. 
ಹಿಂದೂ ಧರ್ಮ ಎಂದು ಹೇಳುತ್ತೇವೆ. ಆದರೆ 'ಹಿಂದೂ' ಎಂದರೇನು, 
"ಧರ್ಮ' ಎಂದರೇನು ಎಂಬುದನ್ನು ನಾವು ಮೊದಲು ಸ್ಪಷ್ಟ ಪಡಿಸಿಕೊಳ್ಳಬೇಕು. 


ಕೆ. ಸ ಮತ್ತು ಇಸಾಮ ಮತಗಳ ವ್ಹಾಖೆ, ಕೊಡುವದು ಸುಲಭವಿದೆ. ಅದೇ 
SR ೧) ಠಿ ೪ 


೪ ಕರ್ನಾಟಕ ಭಾರತಿ 


ಹಿಂದೂ ಎಂದಕೂಡಲೆ ಜಟಿಲವಾದ ಸಮಸ್ಯೆ ಗಳೇಳುತ್ತವೆ. ಏಕೆಂದರೆ ಹಿಂದೂ 
ಎಂಬುದು ಒಂದು ಮತವಲ್ಲ, ಒಂದು ಸಾಧನಮಾರ್ಗವಲ್ಲ. ಅನೇಕ ಮತಗಳು, 
ಅನೇಕ ಸಾಧನಮಾರ್ಗಗಳು, ಅನೇಕ ದರ್ಶನಗಳು ಈ ಹಿಂದೂ ಎಂಬ ಸರ್ವ- 
ಗ್ರಾಹಿಯಾದ ಪರಂಪರೆಯಲ್ಲಿ ಸಮಾವಿಷ್ಟವಾಗಿವೆ. ಒಂದು ದೃಷ್ಟಿ ಯಲ್ಲಿ 
ಇದೊಂದು religion (ಮತ-ಧರ್ಮ) ಅಲ್ಲ. (ಇಂಗ್ಲಿಷಿನ religion ಐಂಬ ಪದ 
ವನ್ನು ಧರ್ಮ ಎಂದು ಭಾಷಾಂತರಮಾಡುವದು ಅಷ್ಟೇನು ಸಾಧುವಲ್ಲ.) ಹಿಂದೂ 
ಎಂಬುದು ಒಂದು ಜೀವನಮಾರ್ಗ, ಒಂದು ಮನೋಧರ್ಮ, ಒಂದು ಸಂಸ್ಕೃತಿ 
_ ಹೀಗೆ ಮುಂತಾಗಿ ಹೇಳಬೇಕಾಗುತ್ತದೆ. ಗಾಂಧೀಜಿ ಅವರಿಗೆ ಈ ಸಮಸ್ಯೆ ಯೆ 
ಸಂಪೂರ್ಣ ಅರಿವು ಇತ್ತು. ಆದ್ದರಿಂದ ಅವರು 'ಹಿಂದೂ' ಇದರ ವ್ಯಾಖ್ಯೆ ಯನ್ನು 
ತಮ್ಮದೇ ಆದ ಈ ರೀತಿಯಲ್ಲಿ ಮಾಡಿದ್ದಾರೆ: 


“ ಹಿಂದೂ ಧರ್ಮಕ್ಕೆ ಒಂದು ವಿಶಿಷ್ಟ ಮತ (08606) ಎಂಬುದಿಲ್ಲ. 
ಇದು ಸುದೈವವೆನ್ನಿರಿ. ಇಲ್ಲ ದುರ್ದೈವವೆನ್ನಿರಿ... ಹಿಂದೂ ಎಂಬ ಮತವೇ 
ಇದ್ದರೆ ಅದನ್ನು ನಾನು ಹೀಗೆ ವಿವರಿಸುತ್ತೇನೆ" ಅಹಿಂಸಾಸಾಧನೆಯ 
ಮೂಲಕ ಸತ್ಯ ವನ್ನು ಶೋಧಿಸುವದು.' ದೇವರಲ್ಲ ನಂಬುಗೆಯಿಲದವನೂ 
ಹಿಂದೂ ಎಂದು ಹೇಳಿಕೊಳ್ಳ ಬಹುದು. ಈ ಕಾರಣಕ್ಕಾಗಿ ಹಿಂದೂ 
ಧರ್ಮವು ಉಳಿದ ಧರ್ಮಗಳಿಗಿಂತ ಸಹಿಷ್ಣುತೆಯ ಪರಾಕಾಷ್ಠೆ ಯನ್ನು 
ಹೊಂದಿದೆ. ಅದು ಎಲ್ಲ ಮತಗಳನ್ನೂ ಒಳಗೊಳ್ಳುತ್ತದೆ.” 2 
ಹಿಂದೂ ಧರ್ಮವೆಂಬುದು ಎಲ್ಲಾ ಕಾಲಗಳಲ್ಲಿ ಒಂದೇ ಬಗೆಯಾಗಿ 

ಇದ್ದಿ ಲ್ಲವೆಂಬುದನ್ನು ನಾವು ಗಮನಿಸಬೇಕು. ಇದಕ್ಕೆ ಒಬ್ಬ ಸಂಸ್ಥಾಪಕ, 
ಒಂದು ಆಧಾರಗ್ರಂಥ, ಒಂದು ಮತ ಹೀಗೆ ಇಲ್ಲ. ಕೆಲವು ಮೂಲತತ್ತ್ವ 
ಗಳನ್ನು ಆಧರಿಸಿ ಕಾಲಕಾಲಕ್ಕೆ ಬದಲಾವಣೆ ಹೊಂದುತ್ತ ಬೆಳೆಯುತ್ತ ಬಂದ 
ಧರ್ಮವಿದು. ಯಹೂದೀ, ಕೈಸ್ತ ಮತ್ತು ಇಸ್ಲಾಮ ಮತಗಳ ರೀತಿ ಬೇರೆಯೇ 
ಆಗಿದೆ. ಆಯಾ ಮತಗಳು ಸ್ಥಾ ಪನೆಯಾದಂದಿನಿಂದ ಇಲ್ಲಿಯವರೆಗೆ ಅವುಗಳ 
ಮತಪ್ರ ಕ್ರಿಯೆಗಳೂ ಆಚರಣೆಗಳೂ ಒಂದೇ ಬಗೆಯಾಗಿವೆ. ಈ ಕಾರಣದಿಂದಲೇ 
ಬಹಳ ಜನ ಪಾಶ್ಚಾ ತ್ಯ ಪಂಡಿತರು ಹಿಂದೂ ಎಂಬುದು ಒಂದು ಮತಧರ್ಮವೇ 
( religion ) ಎಂದು ಸಂಶಯವನ್ನು ವ್ಯಕ್ತಪಡಿಸುತ್ತಾರೆ. ವೇದಕಾಲದ 
ಹಿಂದೂ ಧರ್ಮ, ಉಪನಿಷತ್ಕಾ ಲದ ಹಿಂದೂ ಧರ್ಮ, ಪುರಾಣಕಾಲದ ಹಿಂದೂ 


0. It is the good fortune or bad fortune of Hinduism that it has no official 
creed....IfI were asked to define the Hindu creed 1 should simply say: 
search after Truth through non-violent means....of course her 


Hinduism is the most liberant of all religions. Its creed is all embracing 


— Young India, 24-4-24 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ೫ 


ಧರ್ಮ, ಆಧುನಿಕ ಕಾಲದ ಹಿಂದೂಧರ್ಮ, ಇವುಗಳಲ್ಲಿ ಅನೇಕ ವ್ಯತ್ಯಾಸಗಳನ್ನು 
ಕಾಣಬಹುದು. ನಮ್ಮಲ್ಲಿ ಉಪಲಬ್ಧ ವಿದ್ದ ನೂರಾರು ಸ್ಮೃತಿಗಳು ನಮ್ಮ ರೀತಿ 
ವಿಚಾರಗಳಲ್ಲಿ ಆದ ಬದಲಾವಣೆಗಳನ್ನು ಸೂಚಿಸುತ್ತವೆ. ಗಾಂಧೀಜಿ ಹಿಂದೂ 
ಧರ್ಮದ ಸತ್ತ್ಯಯುತವಾದ ಪರಿವರ್ತನೆ, ಬೆಳವಣಿಗೆಯನ್ನು ಕುರಿತು ಹೀಗೆ 
ಹೇಳುತ್ತಾರೆ: 
*ಅವಿಭಕ್ತವಾಗಿ ಮೂಲದಲ್ಲಿ ಒಂದೇ ಇದ್ದು ಹಿಂದೂ ಧರ್ಮವು 
ಅನಂತಶಾಖೆಗಳುಳ್ಳ ಮಹಾವೃಕ್ಷದಂತೆ ಬೆಳೆದಿರುತ್ತದೆ. ಗಂಗಾನದಿಯಂತೆ 
ಉಗಮದಲ್ಲಿ ನಿರ್ಮಲವೂ ಪವಿತ್ರವೂ ಆಗಿ, ಮುಂದೆ ಹರಿದಂತೆ ಬೇರೆ 
ಬೇರೆ ಪ್ರದೇಶಗಳ ಅಶುದ್ಧ ತೆಯನ್ನು ಒಳಗೊಂಡು ಮುಂದೆ ಸಾಗಿದೆ. 
ಆದರೆ ಒಟ್ಟಿನಲ್ಲಿ ಜಾಹ್ನವಿಯಂತೆ ಪಾವನವೂ ಲೋಕೋಪಕಾರಿಯೂ 
Ms, 
ಶ್ರುತಿಸ್ಕೃೃ ತಿಪುರಾಣೋಕ್ತ ಧರ್ಮವು ಹಿಂದೂ ಧರ್ಮವೆಂದು ಸಾಮಾನ್ಯ 
ವಾಗಿ ಹೇಳಬಹುದು. ಇನ್ಫು ಕೆಲವರ ಅಭಿಪ್ರಾಯದಲ್ಲಿ ಜೈನ ಮತ್ತು ಬೌದ್ಧ 
ಮತಗಳು ಶ್ರುತಿ ಸ್ಮೃತಿ ಪುರಾಣಗಳನ್ನು ಮನ್ನಿ ಸದಿದ್ದರೂ ಅವು ಕೂಡ 
ಹಿಂದೂ ಎಂಬುದರಲ್ಲಿಯೇ ಒಳಗೊಳ್ಳುತ್ತವೆ. ಏಕೆಂದರೆ ಮೂಲ ತತ್ತ್ವ 
ಗಳಲ್ಲಿ ಎಲ್ಲ ಭಾರತೀಯ ಮತಧರ್ಮಗಳಲ್ಛಿಯೂ ಒಂದು ಬಗೆಯ ಏಕತ್ವವಿದೆ. 
ಪುನರ್ಜನ್ಮ, ಯೋಗ, ಮೋಕ್ಷ, ಸಮಾಜವ್ಯವಸ್ಥೆ, ಕರ್ಮ, ಅಹಿಂಸೆ, ಧ್ಯಾನ 
ಇವೇ ಮೊದಲಾದ ವಿಚಾರಗಳು ಎಲ್ಲ ಭಾರತೀಯ ಧರ್ಮಗಳಿಗೂ ಸಾಮಾನ್ಯ 
ವಾಗಿವೆ. ಗಾಂಧೀಜಿಯ ದೃಷ್ಟಿಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳೂ 
ಹಿಂದೂ ಪದದ ವ್ಯಾವ್ತಿಯಲ್ಲಿ ಬರುತ್ತವೆ. “ಜೈನ ಮತ್ತು ಬೌದ್ಧ ಮತಗಳನ್ನು 
ಹಿಂದೂ ಧರ್ಮದಿಂದ ಬೇರೆಯೆಂದು ನಾನು ಭಾವಿಸುವದಿಲ್ಲ'4 ಎಂದು ಗಾಂಧೀಜಿ 
ಹೇಳಿದ್ದಾರೆ. ಹಾಗೆ ನೋಡಿದರೆ ಜೈನಮತದ ವಿಶಿಷ್ಟ ತತ್ತ್ಯಗಳೂ ಜೈನಯತಿ 
ಗಳೂ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ್ದಾರೆ 

ಶ್ರುತಿಸ್ಕ್ರೃ ತಿಪುರಾಣೋಕ್ತ ಧರ್ಮವು ಹಿಂದೂ ಧರ್ಮವೆಂದು ಸಾಮಾನ್ಯ 
ವಾಗಿ ತಿಳಿಯುವದಾದರೆ ಶ್ರುತಿಶ್ರುತಿಗಳಲ್ಲಿ ಸ್ಮೃತಿಸ್ಕೃತಿಗಳಲ್ಲಿ ಪರಸ್ಪರ 
ವಿರುದ್ಧಾಭಿಪ್ರಾಯಗಳು ಬಂದರೆ--ಹೀಗೆ ಅನೇಕ ಕಡೆಗಳಲ್ಲ ಬರುವದುಂಟು--- 


೨. One and indivisible at the root of Hinduism has grown into a vast tree 
with innumerable branches....Hinduism is with the Ganga pan and 
untallied at the source, but taking in its course the impurities on the way. 
Even like theGanga it is beneficient in its total effect. 

— Young India, 8-4-26 

a. | do not regard Jainism and Buddhism as separate from Hinduism 

— Young India, 20-10-27 


೬ ಕರ್ನಾಟಕ ಭಾರತಿ 


ಇದಕ್ಕೆ ಪರಿಹಾರವೇನು? ಯಾವುದನ್ನು ಆಧಾರವೆಂದು ಗ್ರಹಿಸಬೇಕು? ಎಂಬ 
ಸಮಸ್ಯೆ ಮೊದಲಿನಿಂದಲೂ ನಮ್ಮ ಪರಂಪರೆಯಲ್ಲಿ ಇದೆ. ಧರ್ಮದ ರಹಸ್ನವು 
ಅತ್ಯಂತ ಗೂಢವಾದುದು. ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಹೇಳಿದಂತೆ. 


ಶ್ರುತಿರ್ನಿಭಿನ್ನಾಃ ಸ್ಮೃತಮಶ್ಚ ಭಿನ್ನಾನೈಕೋ ಮುನಿರ್ಯಸ್ಯ ವಚೊಆಪ್ರಮಾಣಂ । 


ಧರ್ಮಸ್ಯ ತತ್ತ್ವಂ ನಿಶಿತಂ ಗುಹಾಯಾಂ ಮಹಾಜನೋ ಯೇನ ಗತಃ ಸ ಪಂಥಾಃ | 
ಶ್ರುತಿಗಳಲ್ಲಿ ಭಿನ್ನ ತೆಯಿದೆ; ಸ್ಮೃತಿಗಳಲ್ಲಿ ಭಿನ್ನ ತೆಯಿದೆ; ಒಬ್ಬೊಬ್ಬ ಮುನಿಯ 
ವಚನವೂ ಪ್ರಮಾಣವೇ; ಧರ್ಮದ ತತ್ತ್ವವು ಗುಹೆಯಲ್ಲಿ ಅಡಗಿ ಕೂತಿದೆ; 
ಮಹಾಜನರು (ಶ್ರೇಷ್ಠರು) ನಡೆದ ದಾರಿಯನ್ನೇ ಹಿಡಿಯಬೇಕು. ನಮ್ಮ ಶ್ರುತಿ 
ಗಳು ಅನಂತವಾಗಿವೆ. ವೇದ ಎಂಬುದು ನಾಲ್ಕು ಗ್ರಂಥಗಳಿಗೆ ಮಾತ್ರ ಸೀಮಿತ 
ವಾಗಿಲ್ಲ. ಕಾಲಕಾಲಕ್ಕೆ ಶ್ರುತಿಗೆ, ಸ್ಕ್ರೃತಿಗೆ ನಮ್ಮ ಆಚಾರ್ಯರೂ ಅನುಭಾವಿ 
ಗಳೂ ತಮ್ಮ ತಮ್ಮ ದೃಷ್ಟಿಯಲ್ಲಿ ಭಾಷ್ಯಗಳನ್ನು ರಚಿಸಿದ್ದಾರೆ. ತಮ್ಮ ತಮ್ಮ 
ಜೀವನದ ಅನುಭವಗಳ ಮೇಲಿಂದ, ತಮ್ಮ ತಮ್ಮ ಅಂತರಾತ್ಮಾನುಭವಗಳ 
ಮೇಲಿಂದ ಅವನ್ನು ಪರೀಕ್ಷಿಸಿ ತಮಗೆ ಪ್ರತ್ಯಕ್ಷವಾದ ಸತ್ಯಗಳನ್ನು ಸಾರಿದ್ದಾರೆ. 
ಇಂಥ ಮಹನೀಯರ ಜೀವನವು ಹಾಗೂ ಅವರ ಸ್ವಾನುಭವೋಕ್ತಿಗಳು ಮಾತ್ರ 
ಪ್ರಮಾಣಭೂತವೆಂದು ಗ್ರಹಿಸಬೇಕು. ಮನುಸ್ಮೃತಿಯಲ್ಲಿ ಉಕ್ಕವಾದ 

ಕ ವಿದ್ವದ್ಧಿಃ ಸೇವಿತಃ ಸದ್ಭಿಃ ನಿತ್ಯಮದ್ವೇಷರಾಗಿಭಿಃ 
ಹೃದಯೇ ಸಾಭ್ಯನುಜ್ಞಾತಃ ಯೋ ಧರ್ಮಸ್ತಂ ನಿಬೋಧತ ॥ 

ಈ ಉಕ್ತಿ ಯನ್ನು ಗಾಂಧೀಜಿ ಆಗಾಗ ಉಲ್ಲೇಖಿಸುತ್ತಿದ್ದರು. "ನಮ್ಮ ಪೂರ್ವದ 
ಹಿಂದೂ ಉಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸವಿದೆ; ಅದೇನೆಂದರೆ ಅಹಿಂಸಾ, ಸತ್ಯ, 
ಬ್ರಹ್ಮಚರ್ಯ, ಅಪರಿಗ್ರಹ, ವೈರಾಗ್ಯ--ಇವುಗಳಿಲ್ಲದವನಿಗೆ. ಶಾಸ್ತ್ರಗಳ 
ನಿಜವಾದ ಅರ್ಥವು ತಿಳಿಯಲಾರದು.'9 

ನಮ್ಮ ಶಾಸ್ತ್ರಗ್ರಂಥಗಳು ಅಪಾರವಾಗಿವೆ. ಅವೆಲ್ಲವೂ ಪ್ರಮಾಣಭೂತ 
ವೆಂದು ಹೊರಟರೆ, ಅನೇಕ ಅನೀತಿಕರವಾದ ಅಸಹ್ಯಕರವಾದ ಆಚರಣೆಗಳಿಗೂ 
ಆಧಾರಗಳನ್ನು ತೋರಿಸಬಹುದು. ನೀತಿದೃಷ್ಟಿಗೂ ಬುದ್ದಿ ಗೂ ಸರಿಯೆನಿಸದ 
ಶಾಸ್ತ್ರೋಕ್ತ ಗಳನ್ನು ಗಣನೆಗೆ ತಂದುಕೊಳ್ಳ ಕೂಡದೆಂದು ಗಾಂಧೀಜಿ ಸಾರು 
ತ್ಲಾರೆ.” ಆದ್ದರಿಂದ ಶಾಸ್ತ್ರಗಳ ಅರ್ಥವನ್ನು ಅಧಿಕಾರಿಯಾದವನು ಮಾತ್ರ 


ಬ 


9 


*. I believe implicitly in the Hindu aphorism, that no one truly knows the 
shastras who has not attained perfection in non-violence (Ahimsa), Truth 
(Satya ) and Self control ( Brahmacharya ) and who has not 1600/೧006 
all acquisition or possession of wealth. 

— Young India, 6— 10-21 

x. 1 decline to be bound by any interpretation, however barred it may be. if 
it is repugnant to reason or moral sense. ಸ 


— Young India, 6-10-21 


ಎಂತ 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ೭ 


ಮಾಡಬಲ್ಲನು. ಹೀಗೆ ಹೇಳುವಲ್ಲಿ ಗಾಂಧೀಜಿ ನಮ್ಮ ಪ್ರಾಚೀನ ಹಿಂದೂ 
ಪರಂಪರೆಯನ್ನೇ ಅನುಸರಿಸುತ್ತಾ ರೆಂಬುದನ್ನು ನಾವು ಗಮನಿಸಬೇಕು. ನಮ್ಮ 
ಯಾವ ಹಿಂದಿನ ಆಚಾರ್ಯರಾಗಲೀ ಸಂತರಾಗಲೀ ಶಾಸ್ತ್ರ ಗ್ರಂಥಗಳ ಪ್ರತಿ 
ಯೊಂದು ವಾಕ್ಯವೂ ಸತ್ಯ ವೆಂದು ಹೇಳಿಲ್ಲ. ಹಿಂದೂ ಶಾಸ್ತ್ರಗಳನ್ನು ಅರ್ಥೈ 
ಸುವ ಅಧಿಕಾರವು ಆಧುನಿಕ ಕಾಲದಲ್ಲಿ ಗಾಂಧೀಜಿಯವರಿಗೆ ಇದ್ದಂತೆ ಬಹಳ 
ಜನರಿಗೆ ಇದ್ದಿರಲಾರದು. ಪ್ರಾಚೀನಕಾಲದ ಆಚಾರ್ಯರು ಶಾಸ ಕೈಗಳಿಗೆ ಭಾಷ 
ಬರೆದಂತೆ ಗಾಂಧೀಜಿ ನಮ್ರತೆಯಿಂದ ತಮ್ಮ ದೃಷ್ಟಿಯಿಂದ ಅವುಗಳನ್ನು ವಿಶದೀ 
ಕರಿಸಿದ್ದಾರೆ. ಬೇರೆ ಪಾಂಡಿತ್ಯ ಪ್ರಚುರವಾದ ಭಾಷ್ಯೆಯನ್ನು ಬರೆಯದೆ 
ತಮ್ಮ ದೈನಂದಿನ ಆಚರಣೆಯ ಜೀವಂತ ಭಾಷ್ಯವನ್ನೇ ಲೋಕಕ್ಕೆ ಪ್ರತ್ಯಕ್ಷ 
ಮಾಡಿ ತೋರಿಸಿದರು. ಗಾಂಧೀಜಿ ತಾವೊಬ್ಬ ತೀರ ಸಾಮಾನ್ಯ ವ್ಯಕ್ತಿ ಯೆಂದು 
ನಿಜವಾಗಿ ತಿಳಿದುಕೊಳ್ಳುತ್ತಿದ್ದರೂ ಅವರೊಬ್ಬ ಮಹಾತ್ಮರು, ಖುಹಿಸದೃಶರು 
ಎಂಬುದನ್ನು ನಾವು ಮರೆಯುವಂತಿಲ್ಲ. ಈ ಅರ್ಥದಲ್ಲಿ ಹಿಂದೂ ಧರ್ಮದ 
ನವೋಲ್ಲೇಖವನ್ನು, ನವೀನ ವಿವರಣೆಯನ್ನು ಮಾಡುವ ಅಧಿಕಾರವು ಅವರಿಗೆ 
ಪೂರ್ತಿಯಾಗಿ ಇದ್ದಿ ತೆಂದು ನಿಃಸಂಶಯವಾಗಿ ಹೇಳಬಹುದು. 

ಗಾಂಧೀಜಿ ಸನಾತನೀ ಹಿಂದೂ ಎಂದು ಹೇಳಿಕೊಳ್ಳುತ್ತಿದ್ದುದು ಯಾವ 
ಅರ್ಥದಲ್ಲಿ? ಈಗ ಸನಾತನೀ ಎಂದ ಕೂಡಲೆ ನಮ್ಮ ಮನಶೃಕ್ಷುವಿನ ಎದುರಿಗೆ 
ಒಂದು ವಿಕಾರವಾದ ಸ್ವರೂಪವು ಕಾಣಿಸಿಕೊಳ್ಳುತ್ತದೆ. ಅಂಧಶ್ರದ್ಧೆ, ಸುಧಾ 
ರಣಾವಿರೋಧ, ಅಸ್ಪೃಶ್ಯತೆ, ಜಾತಿಪದ್ಧ ತಿಗಳ ಪುರಸ್ಕಾರ, ಮಾನವರಲ್ಲಿ ಜನ್ಮ 
ದಿಂದ ಮೇಲು ಕೀಳೆಂಬ ಭಾವ, ಮತಗಳ ಬಾಹ್ಯಾಚರಣೆಗಳಲ್ಲಿ ತೀವ್ರಾ ಸಕ್ತಿ, 
ಮಡಿಮೈ ಲಿಗೆಯ ಖಟಾಟೋಪ, ಸ್ತ್ರೀ ಶೂದ್ರರ ವಿಷಯದಲ್ಲ ತಿರಸ್ಕಾರ, 
ಪ್ರಾಚೀನ ಕಾಲದ್ದೆಲ್ಲವೂ ಶ್ರೇಷ್ಠವೆಂಬ ಅಸತ್ಕಲ್ಪನೆ, ಎಲ್ಲದರಲ್ಲಿಯೂ ಪ್ರತಿ 
ಗಾಮೀ ಧೋರಣೆ--ಇವೆಲ್ಲವೂ 'ಸನಾತನೀ' ಎಂಬ ಶಬ್ದಕ್ಕೆ ಅಂಟಿಕೊಂಡು 
ಬಿಟ್ಟಿವೆ. ಉದಾತ್ತವಾದ ಅರ್ಥವನ್ನು ಕೊಡುವ ಒಂದು ಶಬ್ದವು ಹೇಗೆ ವಿಪ 
ರ್ಯಾಸ ಹೋಗುತ್ತದೆ ಎಂಬುದಕ್ಕೆ "ಸನಾತನ' ಶಬ್ದವೊಂದು ಒಳ್ಳೆಯ ಉದಾ 
ಹರಣೆ. ಸನಾತನೀ ಎಂಬ ಶಬ್ದಕ್ಕೆ ಅಂಟಕೊಂಡಿರುವ ಮೇಲೆ ಉಲ್ಲೇಖಿಸಿದ 
ಎಲ್ಲಾ ವಿಚಾರಗಳನ್ನು ಗಾಂಧೀಜಿ ಪ್ರತಿಭಟಿಸಿದರು; ಅವುಗಳನ್ನು ಮೂಲೋ 
ತ್ಪಾಟನ ಮಾಡಲಿಕ್ಕೆ ಕೊನೆಯ ವರೆಗೂ ಹೋರಾಡಿದರು. ಬಹುಮಟ್ಟಿಗೆ 
ಅದರಲ್ಲಿ ಜಯಶಾಲಿಯೂ ಆದರು. ಅವರು ಈಗ ಪ್ರಚಲಿತವಿರುವ ಅರ್ಥದಳಿ 
ಸನಾತನೀ ಅಲ್ಪ, ಅದರ ನಿಜವಾದ ಸಾರವತ್ತಾದ ಅರ್ಥದಲ್ಲಿ ಸನಾತನೀ. ತಾವು 
ಸನಾತನೀ ಹಿಂದುವೆಂಬುದಕ್ಕೆ ಹೀಗೆ ಸಮರ್ಥನೆ ಕೊಟ್ಟಿದ್ದಾರೆ: 

“ ಸನಾತನ ಎಂಬ ಪದವನ್ನು ಅದರ ಸಹಜವಾದ ಮೂಲಾರ್ಥದಲ್ಲ ನಾನು 
ಬಳಸುತ್ತೇನೆ. 


ಕರ್ನಾಟಕ ಭಾರತಿ 


ಕೆಳಗೆ ಕಾಣಿಸಿದ ಕಾರಣಗಳಿಗಾಗಿ ನಾನು ಸನಾತನೀ ಹಿಂದು ಎಂದು 
ನನ್ನನ್ನು ಕರೆದುಕೊಳ್ಳು ತ್ತೇನೆ. 


೧. ವೇದ, ಉಪನಿಷತ್ತು, ಪುರಾಣಗಳು ಇನ್ನು ಳಿದ ಹಿಂದೂ ಶಾಸ ಗಳಲ್ಲ 
ನನಗೆ ನಂಬುಗೆ ಇದೆ. ಅದರಂತೆ ಪ್ಲ ಪುನರ್ಜನ್ಮ ಹಾಗೂ ಅವತಾರಗಳನ್ನು 
ನಂಬುತ್ತೇನೆ. 

೨. ಪ್ರಾಚೀನ ವೇದಕಾಲದ ಕಲ್ಪ ನೆಯ ವರ್ಣಾಶ್ರಮ ತತ್ತ ದಲ್ಲಿ ನನಗೆ 
ವಿಶ್ವಾಸವಿದೆ. -ಆದರೆ ಈಗ ಪ 5 ಚಲಿತವಿದ್ದ ಅಪಾರ್ಥದಲ್ಲಿ' ಲಲ. 


೩. ಗೋರಕ್ಷಣೆಯಲ್ಲಿ ನನಗೆ ನಂಬುಗೆ ಇದೆ ಆದರೆ ಹೆಚ್ಚು ವಿಶಾಲವಾದ 
ಅರ್ಥದಲ್ಲಿ. 
೪.  ಮೂರ್ತಿಪೂಜಿಯಲ್ಲಿ ನನಗೆ ನಂಬುಗೆ ಇಲ್ಲದಿಲ್ಲ. 


ಹಿಂದೂಧರ್ಮ ಗ್ರಂಥಗಳಲ್ಲ ನನಗೆ ಭಗವದಿ (ತಾ ಮತ್ತು ತುಲನೀರಾವಾಾ- 
ಯಣ ಇವೆರಡು ಮಾತ್ರ ಚೆನ್ನಾಗಿ ಅವಗತವಾಗಿವೆ. ಅವುಗಳ ದಿವ್ಯ ಸಂಗೀತವು 
ನನ್ನ ಹೃದಯವನ್ನು ಮತಿ ಇನ್ನಾ ವುದೂ ಔಡಿಯಲಾಂಪೆ ನನ್ನ 
Bp ಗಳಿಗೆ 'ಮೀಬಸಿತೆದು ನನಗೆ ಅನಿಸಿದಾಗ ಭಗವದಿ ತನ 


ನನಗೆ ಸಮಾಧಾನವನ್ನು ಕೊಟ್ಟ ತು. ಪ್ರಸಿದ್ದ ಹಿಂದೂ ದೇವಾಲಯಗಳಲ್ಲಿ 
ನಡೆಯುತ್ತಿರುವ ಅನಾಜಾರಗಳಿ ಅರಿವು ನನಗೆ ಫೂರ್ತಿಯಾಗಿದೆ: ಆದರೆ ಅನೇಕ 
ದೋಷಗಳಿದ್ದ ರೂ ಅವುಗಳಲ್ಲಿ ನನಗೆ ಭಕ್ತಿಯಿದೆ. ನಾನು ಸಂಪೂರ್ಣ 


ಸುಧಾರಣಾವಾದಿ. ಆದರೆ ಈ ನನ್ನ ಸುಧಾರಣೆಯ ಆಸಕ್ತಿ ಹಿಂದೂ ಧರ್ಮದ 


ಯಾವ ಒಂದು ಮೂಲಭೂತ ತತ್ತ ವನ್ನು ಅಲ್ಲಗಳೆಯುವಂತೆ ಮಾಡ- 
ಲಾರದು. 


೬, The word Sanatana 1 use in its natural sense. 1 ೦೩1! myself a 5೩೧೩೩೧ 
Hindu because : 


(1) Tl believe in the Vedas, the Upanishads, the Puranas and all that 
goes by the name of Hindu scriptures and therefore in avataras and 
rebirth, 

(2) I believe in the Varnashrama Dharma in ೩ sense, in my opinion, 
strictly Vedic, but not in its present popular and crude sense, 

(3) I believe in the protection of the cow in its much larger sense 
than the popular. 


(4) I do not disbelieve in idol-worship. 


Nothing dotes me as the music of the Gita or the Ramayana by 
Tulsidas, the only two books in Hinduism that Imay be said to 
know. When 1 fancied that I was taking my last breath the Gita was 
my solace. 1 know the voice that is going on today in all the Hindu 
shrines but I love them inspite of their failings. lam a reformer 
through and through. But my zeal never takes me to the rejection of 
any of the essential things of Hinduism. 


— Young India, 6-10-81 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ೯ 


ಶ್ರುತಿಸ್ಕ್ರ್ಯೃ ತಿಪುರಾಣಗಳಲ್ಲಿ ಪ್ರಣೀತವಾದ ಮೂಲತತ್ತ ಗಳನ್ನು ಅಂಗೀಕರಿಸಿ 
ಅವುಗಳನ್ನು ತಮ್ಮ ಬುದ್ಧಿ ಅನುಭವಗಳ ಸಹಾಯದಿಂದ ಅಳವಡಿಸಿಕೊಂಡು 
ತಮ್ಮ ದೃಷ್ಟಿಯಿಂದ ಅವುಗಳನ್ನು ಅರ್ಥೈಸುವ ಸ್ವಾತಂತ್ರ್ಯವನ್ನು ಗಾಂಧೀಜಿ 
ಇಟ್ಟುಕೊಂಡಿದ್ದರು. ನಮ್ಮ ಪೂರ್ವದ ಸಂಪ್ರದಾಯವೇ ಇದೆಂಬುದನ್ನು ಗಮ 
ನಿಸಬೇಕು. ಇದೂ ಹಿಂದೂ ಪರಂಪರೆಯೇ; ಸನಾತನ ಸಂಪ್ರದಾಯ. ಗಾಂಧೀಜಿ 
ಜಾತಿಪದ್ದ ತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವರ್ಣವ್ಯವಸ್ಥೆ ಯನ್ನು ಪುರ- 
ಸ್ಮರಿಸುತ್ತಿದ್ದರು. ಇಂದು ಹಿಂದೂ ಸಮಾಜದಲ್ಲಿ ಕಾಣಬರುವ ಸಹಸ್ರಾರು 
ಜಾತಿಗಳೂ ಉಪಜಾತಿಗಳೂ ನಮ್ಮ ಶಾಸ್ತ್ರಗಳಲ್ಲಿ ಆಧಾರವನ್ನು ಪಡೆದಿಲ್ಲ. ಅಲ್ಲಿ 
ಹೇಳಿರುವದು ಗುಣಕರ್ಮಗಳ ಮೇಲೆ ನಿಂತಂಥ ವರ್ಣವ್ಯವಸ್ಥೆ ಯಲ್ಲದೆ ಜನ್ಮದ 
ಮೇಲೆ ನಿಂತಂಥ ಜಾತಿವ್ಯವಸ್ಥೆ ಇಲ್ಲವೆ ಅವ್ಯವಸ್ಥೆ ಯಲ್ಲ. ಭಗವದ್ಗೀತೆಯಲ್ಲಿ 
ಹೇಳಿದಂತೆ, "ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶಃ'. ಜಾತು 
ರ್ವರ್ದ್ಯ ಮತ್ತು ಜಾತಿಪದ್ಧ ತಿಗಳ ವಿಷಯದಲ್ಲಿ ಗಾಂಧೀಜಿಯವರ ವಿಚಾರಗಳಲ್ಲಿ 
ಕ್ರಮೇಣವಾಗಿ ಸ ಲ್ಪ ಬದಲಾವಣೆಯಾದದ್ದನ್ನು ನಾವು ಕಾಣಬಹುದು. ಮೊದ 
ಲಿಗೆ ಜಾತಿಪದ್ಬ ತಿಯ ವಿಷಯದಲ್ಲಿ ಅವರಿಗೆ ತೀವ್ರವಾದ ವಿರೋಧವಿರಲಿಲ್ಲ. 
ವರ್ಣವ್ಯವಸ್ಥೆ ಯೂ ಒಂದು ಆದರ್ಶವೆಂದು ಅವರು ಪುರಸ್ಕರಿಸುತ್ತಿದ್ದರು. 
ಆದರೆ ಆಮೇಲೆ ಅವರು ಹಿಂದೂ ಸಮಾಜಕ್ಕೆ ಜಾತಿಗಳು ಕಂಟಕಪ್ರಾಯ- 
ವೆಂದು ಬಗೆಯಹತ್ತಿದರು. ಆದರ್ಶದ ಜಾತುರ್ವರ್ಣ್ಯದ ಕನಸನ್ನು ಬಿಟ್ಟು 
ಹಿಂದುಗಳೆಲ್ಲರೂ ಒಂದೇ ವರ್ಣದವರೆಂದು ಹೇಳಹತ್ತಿದರು. ಈ ವಿಷಯದಲ್ಲಿ 
ಅವರ ಉಕ್ತಿಗಳನ್ನೇ ನೋಡೋಣ. 

“ಜಾತಿಗೂ ಧರ್ಮಕ್ಕೂ ಏನೂ ಸಂಬಂಧವಿಲ್ಲ. ಈ ಪದ್ಧತಿಯ 
ಮೂಲವೇನೋ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ನನಗೆ 
ನಿಶ್ಚಿತವಾಗಿ ಗೊತ್ತು. ಅದೇನೆಂದರೆ ಜಾತಿಗಳು ಆಧ್ಯಾತ್ಮಿಕ ಮತ್ತು 
ರಾಷ್ಟ್ರೀಯ ಪ್ರಗತಿಗೆ ವನಾರಕವಾಗಿವೆ.”- 
ಚಾತುರ್ವರ್ಜ್ಯದ ಆದರ್ಶವನ್ನು ಅವರು ಒಪ್ಪುತ್ತಿದ್ದರೂ ಇಂದಿನ 

ಪರಿಸ್ಥಿ ತಿಯಲ್ಲಿ ಅದನ್ನು ಕಾರ್ಯರೂಪದಲ್ಲಿ ಸಾಧಿಸುವದು ಶಕ್ಯವಿಲ್ಲೆಂದು 
ಅವರು ಅಭಿಪ್ರಾಯಪಡುವಂತೆ ಕಾಣುತ್ತದೆ. 

“ನನಗೆ ಅಧಿಕಾರವಿದ್ದರೆ, ನಾವೆಲ್ಲರೂ ಹಿಂದುಗಳು, ಒಂದೇ ವರ್ಣ- 
ದವರೆಂದು ಘೋಷಿಸುತ್ತಿದ್ದೆ. ನಿಜವಾದ ವರ್ಣಗಳು ಇಂದಿನ ಕಾಲದಲ್ಲ 


ಓ, Caste has nothing to do with religion. It 15 ೩ custom whose origin Ido 
not know...... But 1 do know that it is harmful to both spiritual and 
national progress, 

—Harijan, 18=7-”36 


ಕ,ಭಾ, ೨ 


೧೦ 


ಕರ್ನಾಟಕ ಭಾರತಿ 


ಇಲ್ಲವೆಂದು ನಾನು ಪದೇ ಪದೇ ಹೇಳುತ್ತಲಿದ್ರೇನೆ.... ನಿಜವಾದ ವರ್ಣ- 
ಧರ್ಮವನ್ನು ಯಾವಾಗ ಪ್ರಸ್ಥಾ ಏಸಲಿಕ್ಕೆ ಸಾಧ್ಯವಾದೀತೆಂದು ನಾನು 
ಹೇಳಲಾರೆ.” 

ಹೀಗೆ ಗಾಂಧೀಜಿ ಹಿಂದೂ ಸವರಾಜವ್ಯ ವಸ್ಥೆ ಯ ವಿಷಯದಲ್ಲಿ ಪ್ರಗತಿ 


ಪರ ಕ್ರಾಂತಿಕಾರಕವಾದ ನಿಲುಮೆಯನ್ನು ತಳೆದಿದ್ದರು. ಅವರು ಅಂತರ- 
ಜಾತೀಯ ಹಾಗೂ ಅಂತರಪ್ರಾಂತೀಯ ವಿವಾಹಗಳನ್ನು ಪುರಸ್ಕರಿಸುತ್ತಿದ್ದರು. 
ತಮ್ಮ ಆಶ್ರ ಯದಲ್ಲಿಯೇ ಕೆಲವು ಹರಿಜನ ಸವರ್ಣವಿವಾಹಗಳನ್ನು ಮಾಡಿದರು. 
ಇವು ಅವರ ಸನಾತನೀ ಹಿಂದುತ್ವಕ್ಕೆ ಚ್ಯುತಿಯನ್ನುಂಟುವಾಡಲಿಲ್ಲ. 


ಗೋರಕ್ಷಣೆ, ಗೋಪೂಜೆಯ ವಿಷಯದಲ್ಲಿ ಸಾಮಾನ್ಯವಾದ ಹಿಂದೂ 


ಭಾವನೆಗಳಿಗಿಂತ ಅವರ ವಿಚಾರಗಳು ವಿಶಾಲವಾಗಿದ್ದ ವು. ಅವರ ಅಭಿಪ್ರಾಯ- 
ದಲ್ಲಿ ಗೋರಕ್ಷಣೆಯೆಂದರೆ ಸಕಲ ತಿರ್ಯಗ್ಧಾ ತಿಯ ವಿಷಯದಲ್ಲಿ ದಯೆ, ಅವುಗಳ 
ರಕ್ಷಣೆ, ಸಕಲ ಜೀವಾವಳಿಯ ಏಕತ್ವವನ್ನು ಕಂಡುಹಿಡಿದು ಆ ತತ್ವವನ್ನು 
ಲೋಕಕ್ಕೆ ಸಾರಿದ ಹಿರಿಮೆ ಹಿಂದೂ ಧರ್ಮದ್ದೆಂದು ಅವರು ಬಗೆಯುತ್ತಿದ್ದರು. 
ಈ ತತ್ತ ವೇ ಅಹಿಂಸೆಯ ತಳಹದಿಯೆಂದು ಅವರು ಹೇಳುತ್ತಾರೆ. 


“ಅಹಿಂಸೆಯ ವಿಚಾರವು ಎಲ್ಲಾ ಧರ್ಮಗಳಲ್ಲಿಯೂ ಇದೆ. ಆದರೆ 
ಅದರ ಪರಮೋತ್ಪೃಷ್ಟವಾದ ಸಾಧನೆಯೂ ಘೋಷಣೆಯೂ ಹಿಂದೂ 
ಧರ್ಮದಲ್ಲಿದೆ. ಹಿಂದೂ ಧರ್ಮವು ಮಾನವರು ಮಾತ್ರವಲ್ಲದೆ ಸಕಲ ಜೀವಾ- 
ವಳಿಗಳೂ ಒಂದೇ ಎಂದು ತಿಳಿಯುತ್ತದೆ. ಗೋಪೂಜೆ ನನ್ನ ಅಭಿಪ್ರಾಯ 
ದಲ್ಲಿ ಜೀವದಯೆಯ ವಿಚಾರಕ್ಕೆ ಅದರ ವಿಶಿಷ್ಟ ಕೊಡುಗೆ. ಸಕಲ 
ಜೀವವೂ ಒಂದೇ. ಆದ್ದರಿಂದ ಎಲ್ಲ ಜೀವವೂ ಪವಿತ್ರ ಎಂಬ ತತ್ತ್ವದ 
ಪ್ರತ್ಯಕ್ಷ ಸಾಧನೆಯೇ ಇದು.” 


ಸನಾತನಧರ್ಮವು ಎಲ್ಲಾ ಮತಗಳಿಗೂ ಮನ್ನಣೆ ಕೊಡುತ್ತದೆ. ಬೇರೆ 


ಬೇರೆ ಮತಗಳೊಂದಿಗೆ ಸಾಮರಸ್ಯದಿಂದ ಬಾಳುತ್ತದೆ. ಕಲಹಕ್ಕೆ ಕಾರಣವಿಲ್ಲ. 


If Thad the power I should declare that we are all Hindus, all of the 
same Varna. 1 have made 1! clear over and over again that there is no 


real Varna today... Ido not know, bowever, when we shall be able 
to revive true Varna Dharma. —Harijan, 4-4-36 


. Non-violence is common to all religions but it has found the highest 


expression and application in Hinduism. Hinduism believes in the one- 
ness not of merely all human life but in the oneness of all that lives. Its 
worship of the cow is, in my opinion, its unique contribution to the 
evolution of humanitarianism. 1! is ೩ practical application of the belief in 
the oneness and therefore sacredness of life. 


— Young India, 20-10-27 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ೧೧ 


ಜಗತ್ತಿನಲ್ಲಿ ಇಷ್ಟು ಸರ್ವಗ್ರಾಹಿಯಾದ ಸರ್ವಸಹಿಷ್ಣುತೆಯುಳ್ಳ ಧರ್ಮವು 
ಬೇರೊಂದಿಲ್ಲ. 

“ಹಿಂದೂ ಧರ್ಮದ ಮಹತಿ ಅದರ ಸರ್ವಗ್ರಾಹಕ ಶಕ್ತಿ ಯಲ್ಲಿದೆ. 
ಮಹಾಭಾರತಕರ್ತನಾದ ದೇವರ್ಹಿ ತನ್ನ ಮಹಾಕೃತಿಯ ವಿಷಯಕ್ಕೆ 
ಹೇಳಿದ ಮಾತು ಹಿಂದೂ ಧರ್ಮಕ್ಕೂ ಅನ್ವಯಿಸುತ್ತದೆ. ಬೇರೆ ಬೇರೆ 
ಮತಧರ್ಮಗಳಲ್ಲಿ ಸಾರವತ್ತಾದ ಅಂಶಗಳೆಲ್ಲವೂ ಹಿಂದೂ ಧರ್ಮದಲ್ಲಿವೆ. 
ಇಲ್ಲ ಇಲ್ಲದವು ಸಾರವತ್ತಾದ ಅಂಶಗಳೇ ಅಲ್ಲ” 


ಎಂದು ಗಾಂಧೀಜಿ ಹೇಳುತ್ತಾರೆ. 


ಆದರೆ ಈ ಉಕ್ತಿಯು ಸನಾತನಧರ್ಮದ ಉಕ ಯೇ ಆಗಿದೆ. ಸನಾತನ 
ಧರ್ಮದಲ್ಲಿ ಮೊದಲಿನಿಂದಲೂ ನಾನಾಬಗೆಯಾದ ಮತಗಳೂ ಸಾಧನಮಾರ್ಲ ಗಳೂ 
ಸ್ವಭಾವವೈ ಚಿತ್ರ್ಯ, 'ರುಚಿವೈ ಚಿತ್ರ್ಯಗಳಿಗನುಗುಣವಾಗಿ ಅವಶ್ಯವಾಗುತ್ತ ವೆಂಬು 
ದನ್ನು ಗುರುತಿಸಲಾಗಿತ್ತು. ಇಂಥ ವಿಚಾರದ ಸಮರ್ಥನೆಗಾಗಿ ಅನೇಕಾನೇಕ 
ಆಧಾರಗಳನ್ನು ಕೊಡಬಹುದು. 

ಇಲ್ಲಿಯವರೆಗೆ ಹಿಂದೂ ಧರ್ಮದ ಬಗ್ಗೆ ಗಾಂಧೀಜಿಯವರ ಕೆಲವು 
ವಿಚಾರಗಳನ್ನು ಉಲ್ಲೇಖಿಸಿ ವಿಶದೀಕರಿಸಿದ್ದಾ ಯಿತು. ಠ್‌ ವಿಚಾರಗಳಷ್ಟೇ 
ಅಲ್ಲದೆ ಹಿಂದೂ ಧರ್ಮ, ಹಿಂದೂ ಸಮಾಜ, ಹಿಂದೂ ಜನರ ರೀತಿನೀತಿಗಳಂ, 
ತೀರ ಕ್ಷುಲ್ಲಕವೆನಿಸಬಹುದಾದ ಹಿಂದೂ ಪದ್ಧತಿಗಳು ಇವೆಲ್ಲವುಗಳ ವಿಷಯ 
ವಾಗಿ ಗಾಂಧೀಜಿ ತಮ್ಮ ಅಭಿಪ್ರಾಯಗಳನ್ನು ಪ್ರಕಟಿಸಿದ್ದಾರೆ. ಅವುಗಳ 
ವಿವೇಚನೆ ಇಲ್ಲ ಅಶಕ್ಯ. 

ಗಾಂಧೀಜಿ ಹಿಂದೂ ಧರ್ಮದ ಆಧುನಿಕ ಕಾಲದ ಅತ್ಯಂತ ಶ್ರೇಷ್ಠ ಪ್ರತಿನಿಧಿ 
ಎಂಬುದು ಒಪ್ಪ ಬೇಕಾದ ವಾತು. ಅವರು ಸನಾತನ ಧರ್ಮದ ಮೂಲಭೂತ 
ವಾದ ತತ್ತ್ವಗಳನ್ನು ಪ್ರತ್ಯಕ್ಷವಾಗಿ ಆಚರಿಸಿ ತೋರಿಸಿದ ಮಹಾತ್ಮರು. ಕೆಲವು 
ಜನರು-“ಹಿಂದೂಗಳೇತಿಳಿಯು ವಂತೆ ಹಿಂದೂಧರ್ಮದ ವೈರಿಯಲ್ಲ. ಅವರು 
ಹಿಂದೂ ಪರಂಪರೆಯನ್ನು ಪೂರ್ತಿಯಾಗಿ ಅರಗಿಸಿಕೊಂಡ ವ್ಯಕ್ತಿ. ಸನಾತನ 
ಧರ್ಮದ ಬಗೆಗೆ ಗಂಭೀರವಾದ ಭಕ್ತಿಯನ್ನೂ ಅಭಿಮಾನವನ್ನೂ ಕೊನೆಯ 
ವರೆಗೂ ಇಟ್ಟು ಕೊಂಡಂಥವರು. ಪರದೇಶದವರು ಕೂಡ ಈ ಮಾತನ್ನು 


ಲಕ್ಷಿಸಿದರಂ. 


೧0. The beauty of Hinduism lies in its all embracing inclusiveness. What the 
divine author of the Mahabharata said of his great creation is equally 
true of Hinduism. What of substance is contained in any other religion is 
always to be found in Hinduism. And what is not contained 1೧ it is 
insubstantial or unnecessary. —Young India, 17-9-26 


೧೨ ಕರ್ನಾಟಕ ಭಾರತಿ 


“ಭಾರತದೇಶ ಮತ್ತು ಹಿಂದು ಧರ್ಮ--ಇವಲ್ಲ್ಬದೆ ಬೇರೆ ದೇಶವೂ 
ಬೇರೆ ಧರ್ಮವೂ ಗಾಂಧೀ ಅಂಥವರಿಗೆ ಜನ್ಮಕೊಡಲಿಕ್ಕೆ ಶಕ್ಯವಿಲ್ಲ” 


ಎಂದು ಲಂಡನ್‌ ಟಾಯಿಮ್‌ ಪತ್ರಿಕೆ ಘೋಷಿಸಿತು. ಅವರು ಳಳ 

ಭಾರತೀಯರೂ ಸಂಪೂರ್ಣ ಹಿಂದುವೂ ಆಗಿದ್ದರು. ಶ್ರೀಮತಿ ಸರೋಜಿನಿ 

ನಾಯಡು ಅವರು ಇದೇ ವಿಚಾರವನ್ನು ಬಗೆ ಹೃದಯಸ್ಪ ರ್ಶಿಯಾಗಿ 
ನಿವೇದಿಸಿದ್ದಾರೆ : 

“ಅಯ್ಯೋ, ಹಿಂದೂ ಸಮಾಜದ ದುರ್ದೈವವೇ! ಹಿಂದೂ ತತ್ತ್ವ 

ಗಳು, ಆದರ್ಶಗಳು, ವೇದಾಂತ ಇವೆಲ್ಲವುಗಳನ್ನು ಅತ್ಯ ೦ತ ನಿಷ್ಠೆ ಯಿಂದ 

ಆಚರಿಸುವ ಏಲ್ಲಾ ಕಾಲದಲ್ಲಿ ಜನಿಸಿದ ಹಿಂದುಗಳಲ್ಲಿ ಪರವೆ ಮೋನ್ನತ 


ವ್ಯ ಕಿತ ವುಳ್ಳ ಹಿಂದುವನ್ನು ಒಬ್ಬ ಹಿಂದುವೇ ಕೊಂದನೆಂದರೆ-_ "೧೨ 


ಮ ಶ್ರು ತಿಸ್ಮ ಪುರಾ ಣಗಳಲ್ಲಯೂ ಜೈ ನ ಬೌದ್ದ ಧರ್ಮಗ್ರಂಥ 
ಇಳಯು? ಒಟ್ಟ ನಲ್ಲ ತೀಡ ಮತಧರ್ಮ ಗಳಲ್ಲಿ ಪ್ರಾ ಮುಖ ವನ್ನು ಪಡೆದ 
ಮೂಲ ವಿಚಾರಗಳನ್ನು ಗಾಂಧೀಜಿ ತಮ್ಮ ಜೀವನದಲ್ಲಿ ಅಳವಡಿಸಿಕೆ ಕೊಳ್ಳಲಿಕ್ಕೆ 
ಸತತವಾಗಿ ಸಾಧನೆಯನ್ನು ನಡೆಸಿದ್ದರು. "ಇವ್ರ ಅವರಷ್ಟು ಸಿದ್ದಿ ಯನ್ನು 
ಪಡೆದುಕೊಂಡ ಮಹಾಮಹಿಮರು ವಿರಳರೆಂದೇ ಹೇಳಬೇಕು. ಸತ್ಯ, ಅಹಿಂಸೆ, 
ತಪಸ್ಸು, ವೈ ರಾಗ್ಯ, ಅನಾಸಕ್ತಿ, ಚಿತ್ತ ವೃ ತ್ರಿನಿರೋಧ, ಬ ಹ್ಮಚರ್ಯೆ, ಆತ್ಮ- 
ಟು; "ಅಪರಿಗ್ರ ಹ, ನಮವ ಪರಧರ್ಮಸಹಿಷ್ಟು ತೆ, ಭೂತ- 
ದಯೆ, ಅಭಯ--ಇವೇ ಮೊದಲಾದವುಗಳನ್ನು ಅನುಷ್ಠಿಸಿ ಮಹಾತ್ಮರಾದರು. 

ಇವೆಲ್ಲವೂ ಭಾರತೀಯ ಧರ್ಮಗಳಲ್ಲಿ ಇಲ್ಲವೆ ಸನಾತನ ಹಿಂದೂ ಧರ್ಮ 
ದಲ್ಲಿ ಉಕ್ತವಾದ ಮೂಲಭೂತ ವಿಚಾರಗಳು. ಇವುಗಳಲ್ಲಿ ಒಂದೊಂದನ್ನು 
ಗಾಂಧೀಜಿ ಹೇಗೆ ಸಾಧನೆ ಮಾಡಿದರು, ಆ ಮಾರ್ಗದಲ್ಲಿ ಯಾವ ಯಾವ ವಿಘ್ನ 
ಗಳನ್ನು ಎದುರಿಸ ಬೇಕಾಯಿತು, ಅವನ್ನು ಹೇಗೆ ಪರಿಹರಿಸಿ ಸಿದ್ದ ರಾದರು 
ಎಂಬುದು ಒಂದೊಂದು ಪುಣ್ಯ ಕರವಾದ ಕಥೆಯೇ ಆಗುತ್ತದೆ. 

ಗಾಂಧೀಜಿ ಸನಾತನಧರ್ಮಕ್ಕೆ ಒಂದು ಜೀವಂತ ಭಾಷ್ಯ ವನ್ನು ಆಚರಿಸಿ, 
ದರ್ಶಿಸಿ ಆಧುನಿಕ ಖುಹಿಯಾದರು. ಅವರು ಬರೆದ ಆಸಂಖ್ಯ Bn 


(೩ 


೧೧ No country but India and no religion but 
given birth to a Gandhi. 


Hinduism could have 

— London Times, 

Editorial, 31-1-48 

0೨, “Alas, for the Hindu Community, that the greatest Hindu ever born, the 

only Hindu who was absolutely true to the doctrines, ideals and philo- 
sophy of Hinduism, should have been slain by the hand of a Hindu...” 

—Sarojins Naidu 

17 a Broadcast Speech after Gandhi’s assassination. 


ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಹಿಂದೂ ಧರ್ಮ ೧೩ 


ಅವರ ಆತ್ಮಚರಿತ್ರೆಯೂ ಇಂದಿನ ಕಾಲದ ಸ್ಮೃೃತಿಸದೃಶವಾಗಿವೆ. ಅವುಗಳ 
ಅಭ್ಯಾಸವು ನಿಜವಾದ ಹಿಂದೂಧರ್ಮದ ತಿರುಳನ್ನು ತಿಳಿದುಕೊಳ್ಳಲೂ, ಸನಾ 
ತನ ಧರ್ಮಕ್ಕೆ ಹೊಸ ಕಾಲಕ್ಕೆ ತಕ್ಕಂತೆ ಹೊಸ ಸ್ವರೂಪವನ್ನು ಕೊಡಲಿಕ್ಕೂ 
ಸಹಾಯಕಾರಿಯಾಗಿವೆ. ಸನಾತನಧರ್ಮವು ಚಿರಂತನವಾದುದು ; ನಿತ್ಯ ನೂತನ 
ವಾದುದು ; *ಪುರಾಣೀ ನವಯುಂವತಿ' ಎಂಬಂತೆ. ಜಗದೃಂದ್ಯ ವಿಭೂತಿಯಾದ 
ಮಹಾತ್ಮರು ಸನಾತನೀ ಹಿಂದು--ತಮ್ಮದೇ ಆದ ನವೀನಾರ್ಥದಲ್ಲಿ, ನಿಜವಾದ 
ಅರ್ಥದಲ್ಲಿ. 


ಕೂಡಲೂರು ಬಸವಲಿಂಗಶರಣರು 


ಶಾಂತರಸ ರಾಯಚೂರು 


೧ 


ಪೀಠಿಕೆ 


ಹಾಡುಗೆಬ್ಬದ ಮೂಲಿಗರು : 

ಹಾಡುಗಬ್ಬ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ, ತತ್ತ್ವ, 
ಆಧ್ಯಾ ತ್ಮ, ಅನುಭವ, ಆತ ಆತ್ಮ ಕ ಸೌಂದರ್ಯಗಳಿಂದ ಕೂಡಿದ ಇದು. 
ಕನ್ನ ಬಯ ಅಂತಸ್ಸತೃ ವನ್ನೂ ಜೆಲಿವನ್ಮೂ ಕಾಂತಿಯನ್ನೂ ಸಾರುತ್ತದೆ. 
ಜನತೆಯ ನಿತ್ಯ ಬಳಕೆಯ ತಾ ಹಾಡುಗಬ್ಬ ದ ನಾಲಗೆ ; ಗೇಯತೆ ಇದರ 
ಜೀವ; "ದೇಶಿ ಇದರ ಆತ್ಮ. "ಜನ ಬದುಕಿ, ಇಲ್ಲ ಸಲ್ಲಿ ಅಲ್ಲಿ ಸಲ್ಪಲಿ' ಎಂಬುದೇ 
ಇದರ ಗುರಿ. ಈ ನೆಲದ ಸ ಈ ವಾತಾವರಣದ ವೈಶಿಷ್ಟ್ಯ, ಈ ಜನರ 
ಸಂಸ್ಥೃ ತಿಯ ಸುಂದರ ಪ ಶೀಕ್‌ ಹಾಡುಗಬ್ಬ. 

' ಹಾಡುಗಬ್ಬ ದಪ್ರಾ ಚ? ಹಲವು ಇತನು ರ ಹಿಂದಕ್ಕೆ ಹೋಗು- 
ತ್ತದೆ. ಉಪಲಬ್ಧ ಸಾಹಿತ್ಯವನ್ನವಲಂಬಿಸಿ ಹೇ ಹಾದರ ವಿಶ ಸಾಹಿತ್ಯಕ್ಕೆ 
ಮಹತ್ತರ ಕೊಡುಗೆಯ ವಚನಸಾಹಿತ್ಯಕ್ಕೆ “ಮೂಲಿಗರಾದ 'ವಶರಣರ£ 
ಹಾಡುಗಬ್ಬಕ್ಕೆ ಮೂಲಿಗರು'. 

ಶಿವಶರಣರು ವಚನಗಳ ಜೊತೆಗೆ ಹಾಡುಗಳನ್ನೂ ರಚಿಸಿದರು. ಈ 
ಹಾಡುಗಳಿಗೆ ಸ್ವರವಚನ, ಸ್ವರಪದ ಎಂದು *ರೆಯಲಾಗಿದೆ” “....ವಚನವೆಂದರೆ 
ಈಗ ನಮಗೆ ಆಗುವಂತೆ ಚಿರಪರಿಚಿತವಿರುವ ಶರಣರ ವಚನಸಾಹಿತ್ಯಪ್ರಕಾರ 
ಮಾತ್ರ ಗಮ್ಯವಾಗುವ ಸಂದರ್ಭಗಳು ಆಗಲೂ ಇದ್ದು ವಾದುದರಿಂದ ಆ 
ಶರಣರ ಹಾಡುಗಳನ್ನು ಖಚಿತವಾಗಿ ನಿರ್ದೇಶಿಸಲು ವಚನ ಎಂಬ ಸಾಮಾನ್ಯ 
ವಾಚಕವನ್ನು “ಸ ರ” ಎಂಬುದರಿಂದ ವಿಶೇಷಿಸಿ ಸ ರವಚನ ಎಂದೂ ಕರೆಯು- 
ತ್ತಿದ್ದರು. ಆಮೇಲೆ ಸಂಶಯದ ಲವಲೇಶವಾದರೂ ಬಾರದಿರಲೆಂದು ಹಾಡು- 
ಗಳನ್ನು (ವಚನವೆನ್ನದೆ) ಸೃರಪದ (ಸ್ಕರಸಹಿತವಾದ ಪದ್ಯಗಳು) ಎಂದೇ 
ಕರೆದರು.” | 

ಮುಂದೆ ಬಂದವರು ಶರಣರ ವಚನಗಳನ್ನು ಸಂಕಲಿಸಿದಂತೆ ಶರಣ 
ಹಾಡುಗಳನ್ನೂ ಸಂಕಲಿಸಿದರು. ಜಕ್ಕ ಣ್ಣ ನ ಬಕೋತ್ತ ರಶತಸ್ಥಲ' ಕ 


೧. ಶಿವದಾಸ ಗೀತಾಂಜಲಿ: ಸ್ಯ ಪುಟ-೮೦. 4. 


ಕೂಡಲೂರು ಬಸವಲಿಂಗ ಕರಐರು ೧೫ 


ಶಿವಲಿಂಗದೇವನ ಶಿವಯೋಗಪ್ರದೀಏಕೆ- -ಈ ಎರಡು ಗ್ರಂಥಗಳಲ್ಲಿ ಶರಣರ 
ಹಾಡುಗಳು ಸಂಕಲಿತವಾಗಿವೆ. ಶೂನ್ಯ ಸಂಪಾದನೆಯಲ್ಲಿ ಶರಣರ ಹಾಡುಗಳಿವೆ. 
ಇತ್ತೀಚೆಗೆ ಶ್ರೀ ಎಲ್‌. ಬಸವರಾಜು "ಅವರು ೨ಶಿವದಾಸ ಗೀತಾಂಜಲಿ ಎಂಬ 
ಗ್ರಂಥದಲ್ಲಿ ಶಿವಶರಣರ ೧೮೮ ಹಾಡುಗಳನ್ನು Sie: ರೆ. ಇದರಲ್ಲಿ ಸತ್ವ- 
ಯು ತವಾದ, ವಿಚಾರವಿಮರ್ಶೆಗಳಿಂದ ಕೂಡಿದ ಪೀಠಿಕೆ ಇದೆ. 


ಸಂಪ್ರದಾಯ ಜಬೆಳಿಸಿದವರು : 


ಬಸವಾದಿ ಶಿವಶರಣರ ಈ ಹಾಡುಗಬ್ಬ ಸಂಪ್ರದಾಯವನ್ನು ಮುಂದೆ 
ಬಂದವರು ಉಳಿಸಿದರು, ಬೆಳಿಸಿದರು. ಕನ್ನಡಸಾರಸೃತಲೋಕವನ್ನು ಸಮೃದ್ಧ 
ಗೊಳಸಿದರು. ಕಿಹರಿಹರ, ರಾಘವಾಂಕ*, *ನೂರೊಂದು ವಿರಕ್ಕರು, ನಿಜಗುಣ 
ಶಿವಯೋಗಿ, ಮುಖ್ಬನ ಷಡಕ್ಷರಿ, ಸರ್ಪಭೂಷಣ ಶಿವಯೋಗಿ (ಸಪ್ಪಣ್ಣ), 
ಬಾಲಲೀಲಾ ಮಹಾಂತಶಿವಯೋಗಿ, ಮೈಲಾರ ಬಸವಲಿಂಗಶರಣ, ಘನಮಠ 
ದಾರ್ಯ--ಹೀಗೆ ಒಬ್ಬರೇ ಇಬ್ಬರೇ ಅನೇಕ ಜನ ವಾಗ್ಗೇಯಕಾರರು ಜನರ 
ಹೃದಯಗಳಲ್ಲಿ ಶಿವತತ್ವವನ್ನು, ಶಿವತೇಜವನ್ನು ಬಿತ್ತಿ ಬೆಳೆದರು. ಅವರು 
“ಸಾರಿ ಚೆಲ್ಲಿದ ಮುಕುತಿ'ಯನ್ನು ತೋರಿಸಿಕೊಟ್ಟರು; ಪರಬೊಮ್ಮದ ನಿಲವನ್ನು 
ಕೈಹಿಡಿದು ಕಾಣಿಸಿಕೊಟ್ಟರು; ಬದುಕನ್ನು ಹಸನುಗೈದು ಪರತತೃದ ಬೆಳೆ. 
ಯನ್ನು ಬೆಳೆದರು; ಅನುಭಾವದ ಅಡುಗೆಯನ್ನು ಮಾಡಿ ಉಣಬಡಿಸಿದರು, 


“ಏಳಯ್ಯ ನಿಮ್ಮ ತಾಯಿತಂದೆಗಳು ಬಂದಿಹರು 
ಭಾಳಾಸ ಶಿಶು ಮಹಾಂತಲಿಂಗ ದೊರೆಯೆ? 


ಎಂದು ಹಾಡಿ ಜನಕೋಟಯ ಆತ್ಮಲಿಂಗಗಳನ್ನು ಎಚ್ಚರಿಸಿದರು. "ಆರು 
ನಾನೆಂದು ವಿಚಾರಿಸು' ಎಂದು ವಿಚಾರದ ಕಿಡಿಯನ್ನು ಕೆದರಿ, 


“ಜ್ಯೋತಿ ಬೆಳಗುತಿದೆ... ... ಮಾತುಮನಂಗಳಿಂದತ್ತತ್ತ ಮೀರಿದ 
ಸಾತಿಶಯದ ನಿರುಪಾಧಿಕ ನಿರ್ಮಲಜ್ಕೋತಿ ಬೆಳಗುತಿದೆ? 


ತ್‌ ಎಂದು ಆ ಜ್ಯೋತಿಯ ದರ್ಶನಮಾಡಿಸಿದರು : 
ಸ್‌ 4 
೨, ಶಿವದಾಸ ಗೀತಾಂಜಲಿ, ಪ್ರಕಾಶಕರು: ಜಗದ್ಗುರು ತ್ರೀ ಶಿವರಾತ್ರೀಶ್ವರ ಗ್ರಂಥಮಾಲಾ, 


ಇ ಮೈಸೂರು. 
ನನರ ಹಾಡುತಳನ್ನು ಬರೆದಿದ್ದರೆಂಬುದಕ್ಕೆ ಆಧಾರಗಳಿವೆ: ತಿವದಾಸ ಗೀತಾಂಜಲಿ: 


ಕಾವ್ಯದ ಗುರುಬಸವ, ಕರಸ್ಥಲದ ನಾಗಿದೇವ, ನಿರ್ವಾಣಿ ಬೋಳೇಶ 
ಗಃ ಹ ಕಚಿಸಿದನರಲ್ಲಿ ಅಗ್ರಗಣ್ಯರು. 


೧೬ ಕರ್ನಾಟಕ ಭಾರತಿ 


ಅವರವರ ದರುಶನಕೆ 
ಅವರವರ ವೇಷಕ್ಕೆ 
ಅವರವರಿಗೆಲ್ಲ ಗುರುವು ನೀನೊಬ್ಬನೇ? 


ಎಂದು ಏಕೇಶ್ವರನ ಕೂನ ಗುರ್ತುಗಳನ್ನು ತೋರಿಸಿದರು. 


ಬಾಲಲೀಲಾ ಮಹಾಂತ ಶಿವಯೋಗಿಗಳು, ಘನಮಠದಾರ್ಯರು --- 
ಇವರೇ ವೀರಶೈವ ವಾಗ್ಗೇಯಕಾರರಲ್ಲ ಕೊನೆಯವರೆಂಬ ತಿಳಿವಳಿಕೆ ಬಹು- 
ಜನರಿಗಾದಂತಿದೆ. ಆದರೆ ಇದು ಸತ್ಯಕ್ಕೆ ದೂರವಾದ ತಿಳಿವಳಿಕೆ. ಇನ್ನೂ ಅನಂತ 
ಜನ ಸಂತರು, ಶರಣರು ಹಾಡುಗಳನ್ನು ರಚಿಸಿದ್ದಾರೆ * ಅವರ ಹೆಸರು ಬಯ 
ಲಿಗೆ ಬಂದಿಲ್ಲ. ಅವರ ಕೃತಿಗಳು ಉಪಲಬ್ದ ವಾಗಿಲ್ಲ. ಈ ನಿಟ್ಟಿನಲ್ಲಿ ಸಂಶೋಧನೆ 
ನಡೆಯಬೇಕಾಗಿದೆ. 

ಹೈದರಾಬಾದ ಕರ್ನಾಟಕದಲ್ಲಿ ಅನೇಕ ಜನ ವಾಗ್ಗೇಯಕಾರರಾಗಿಹೋಗಿ 
ದ್ದಾರೆ. ಕೃಷ್ಣಾ-ತುಂಗಭದ್ರೆಯರ ತೋಳತೊಟ್ಟಿ ಲದಲ್ಲಿ ಮಲಗಿರುವ ದೋ- 
ಆಬ (ರಾಯಚೂರು ಜಿಲ್ಲೆ) ನಾಡಿನಲ್ಲಿ ಹುಟ್ಟಿ ಬೆಳೆದು ಬಾಳಿದ ವಾಗ್ಗೇಯ- 
ಕಾರರ ಬಗ್ಗೆ ಸಂಶೋಧನೆಯಾಗಬೇಕಾಗಿದೆ. ದೇವದುರ್ಗದ ಚೆನ್ನ ಮಲ್ಪಕವಿ, 
೭ ಬಳಗಾನೂರು ಮರಿಸ್ವಾಮಿ, ನೀರಲಕೆರೆ ಬಸವಲಿಂಗ ಶಿವಯೋಗಿ, ಅಗೂಗ- 
ಅನ ಪರಪ್ಪ, *ಗಬ್ಭೂರಿನ ಮುದುಕಪ್ಪ, ಕೂಡಲೂರು ಬಸವಲಿಂಗಶರಣ, 
ನಾಗಭೂಷಣ ಘನಮಠದಾರ್ಯ, ೧ನಹೊಸಪೇಟಿ ಅಯ್ಯಪ್ಪ ಸ ನಹಲ್ಪೂರು 
ಅಡಿವೆಪ್ಪ ತಾತ- ಇವರು ದೋ-ಆಬ ನಾಡಿನವರು. ಇವರಲ್ಲಿ ಕೂಡಲೂರು 

SSE ಮತ್ತು ಘನಮಠದಾರ್ಯರು ಬೇರೆಡೆಗೆ ಜನ್ಯ ತಳೆದವರು 

ಆದರೆ ಅವರ ಕಾರ್ಯಕ್ಷೇತ್ರ 'ರಾಯಚೂರು ಜಿಲ್ಲೆಯೇ ಆಗಿತ್ತು. ಈ ಪಾಗ್ಗೇಯ- 
ಕಾರರಲ್ಲಿ ಕನಟಿಲಡಿರು ಬಸವಲಂಗಶರಣರು ತಮ್ಮದೇ ಆದ ಸ್ಥಾನಗಳಿಸಿದ್ದಾರೆ. 


3 
ಬಸವಲಿಂಗಶರಣರ ಚರಿತ್ರೆ 
ಹುಟ್ಟು | 


ಕಲ್ಬುರ್ಗಿ ಜಿಲ್ಲೆಗೆ ಸೇರಿದ ಯಾದಗಿರಿ ತಾಲೂಕಿನಲ್ಲಿ "ಬಳೆಚಕ್ರ" ಎಂಬ 
ಗ್ರಾ ಮವಿದೆ. ಬಸವಲಿಂಗಕರಣರು ಈ ಗ್ರಾಮದಲ್ಲಿ ಹುಟ್ಟಿ ದರು. ಮಹಾ 


೬,೭, ೮೯, ೧೦, ೧೧- ಇವರ ಹಾಡುಗಬ್ಬ ಗಳು ಪ್ರಕಟವಾಗಿಲ್ಲ. ಇವರೆಲ್ಲರ ಹಾಡುಗಳು 
ಜನರ ನಾಲಗೆಯ ಮೇಲಿವೆ, ಚೆನ್ನ ಮಲ್ಲಕವಿಯ ಕರುಣೇಶ್ವರ ಪುರಾಣ ಪ್ರಕಓ- 
ವಾಗಿದೆ. 


ಕಡಲೂರು ಬಸವಲಿಂಗ ಕರಣರು ೧೭ 


ದೇವಪ್ಪ-ಗಂಗಾಂಬೆಯರು ಇವರ ತಂದೆ-ತಾಯಿಗಳು. ಈ ದಂಪತಿಗಳು 
ಸಾತ್ರಿಕರೂ ದೈವಭಕ್ತಿ ಯುಳ್ಳ ವರೂ ಆಗಿದ್ದು ಕಾಯಿಪಲ್ಲೆ ಮಾರುವ ಕಾಯಕ 
ಕೈ ಕೊಂಡಿದ್ದರು. 


ಬಾಲ್ಯ, ಓದು : 


ತಮ್ಮ ಮಗ ಸಡ್ಯಾನೂಸನಾಗಬೆಪ್ಟೀದು ಮಹಾದೇವಪ್ಪ -ಗಂಗಾಂಬೆಯರ 
ಹಿರಿಯಾಸೆಯಾಗಿತ್ತು. ಐದು ವರ್ಷ ತುಂಬಿದಾಗ ಮಗುವನ್ನು ಅಯ್ಯನವರ 
ಮಠಕ್ಕೆ ಕಳಿಸಿದರು. ಮಗು ಬಸವಲಿಂಗಪ್ಪ ಎಲ್ಲರಂತಿರಲಿಲ್ಲ. ಮಗ್ಗಿ ಗಳನ್ನು 
ಗಟ್ಟ ಮಾಡುತ್ತಿರಲಿಲ್ಲ. ಲೆಕ್ಕ ವೆಂದರೆ ಆತನಿಗೆ ತಲೆಬೇಸರ. ಗುರುಗಳಿಗೆ ಆತ 
ಆಗಾಗ ಆಧ್ಯಾ ತ್ಮದ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅವುಗಳ ಉತ್ತರವರಿಯದ 
ಗುರುಗಳು ಆತನನ್ನು ಗದರಿಸಿ ಸುಮ ನಿರಿಸುತ್ತಿ ದ್ದ ರು. ಆಗ ಬಸವಲಿಂಗಪ್ಪ 
ಶಿವಶರಣರ ವಚನಗಳನ್ನು ಓದುತ್ತ ಕುಳಿತುಬಿಡುತ್ತಿದ್ದ. ಐದು ವರ್ಷ ಧು 
ದುವು. ಮಗು ಬಸವಲಿಂಗಪ್ಪ ಧನಂಜಯ ಕಲಿಯಲಿಲ್ಲ, ಅಮರಕೋಶ ಬಾಯಿ 
ಪಾಠ ಮಾಡಲಿಲ್ಲ. ಕಬರಶಂಕರವಿಳಾಸ, ಚೆನ್ನ ಬಸವಪುರಾಣಗಳನ್ನು ಓದಲಿಲ್ಲ, 
ಲೆಕ್ಕ ವಂತೂ ಶೂನ್ಯ. ತಂದೆತಾಯಿಗಳು ಶಾಲೆ ಬಿಡಿಸಿ ಆತನನ್ನು ದನಕಾಯಲು 
ಕಳಿಸಿದರು. 
ಕೀಡಿ- ತುಂಬಿ : 

ಬಸವಲಿಂಗಪ್ಪನವರು ದನಕಾಯಲು ಮೊದಲುಮಾಡಿದರು ಅವರ 
ಅಂತರಂಗದಲ್ಲಿ ಯಾವುದೋ ಅವರಿಗರಿಯದಂತೆ ಒಂದು ಭಾವ ಮೈ ಮಂರಿಯು 
ತ್ತಿತ್ತು. ಮನಸ್ಸಿ ಗೆ ಏನೋ ತವಕ; ಹು ಶದಯಕ್ಕೆ ಎಂತಹದೋ ಹಸಿವು; 
ಯಾವಾಗಲೂ ಜಾಗಳು ಏನನ್ನೋ ಅರಸುತ್ತ, ದ್ದುವು. ದಿನಗಳೆದಂತೆ ಆತ ಹೆಚ್ಚು 
ಹೆಚ್ಚು ವರೌನಿಯಾದ-ತಾನಾ AE ತನ್ನ ಕಾಯಕವಾಯಿತು : ಪಾಂ 
ನೇಯೂ ಹೆಚ್ಚಿಗೆ ಮಾತಿಲ್ಲ 

ಬಳೆಚಕ್ರದ ಹತ್ತಿರ "ಸಿದ್ದೇಶ್ವರ' ಎಂಬ ಒಂದು ಬೆಟ್ಟವಿದೆ. ನಿತ್ಯ ಬಸವ- 
ಲಿಂಗಪ್ಪನವರು ಆ ಬೆಟ್ಟದ ಒತ್ತಿಗೆ ದನಗಳನ್ನು ಮೇಯಲು ಬಿಟ್ಟು ತಾವು ಕಲ್ಲು 
ಬಂಡೆಯೊಂದರ ಮೇಲೆ ಕುಳಿತು ಅಂತರಂಗದಲ್ಲ ಕುದಿಯುತ್ತಿದ್ದ ನೂರಾರು 
ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪ್ರಯತ್ನಿ ಸುತ್ತಿದ್ದರು. 

ಪ್ರತಿನಿತ್ಯ ಒಂದು ಹಸು ಎಲ್ಲಿಂದಲೋ ಬಂದು ಇವರ ದನಗಳಲ್ಲಿ ಕೂಡಿ 
ಕೊಳ್ಳುತ್ತಿತ್ತು. ಸಂಜೆಯಾಗುತ್ತಲೇ ಬೇರೆ ದಾರಿ ಹಿಡಿದು ಹೋಗಿ ವಾಯ 
ವಾಗುತ್ತಿತ್ತು. ಬಸವಲಿಂಗ ಶರಣರಿಗೆ ಆ ಹಸುವಿನ ಬಗ್ಗೆ ಶೋಧಮಾಡುವ 
ಮನಸ್ಸಾಯಿತು. ಒಂದು ದಿನ ಸಾಯಂಕಾಲ ಅವರು ಆ ಆಕಳ ಹಿಂದೆ ಹಿಂದೆ 
ಹೋದರು. ಅದು ಒಂದು ಗುಹೆಯನ್ನು ಹೊಕ್ಕಿ ತು. ಬಸವಲಿಂಗಪ್ಪ - 
ಕ. ಭಾ, ೭ 


೧೮ ಕರ್ನಾಟಕ ಭಾರತಿ 


ನವರೂ ಆ ಗುಹೆಯನ್ನು ಹೊಕ್ಕ ರು. ಅಲ್ಲಿ ಕೆಲವು ಜನ ಸಾಧುಗಳಿದ್ದರು. 
“ನಾನು ನಿಮ್ಮ ಆತ ಕಾದಿದ್ದೇನೆ ; ಅದರ ಕೂಲಿ ಕೊಡಿರಿ” 
ಎಂದು ಬಸವಲಿಂಗಪ್ಪನವರು ಅವರನ್ನು ಕೇಳಿದರು. ಸಾಧುಗಳು ಇವರನ್ನು 
ಹ ನರು ತಂದ ಸಂದ. ಅವರಲ್ಲೊ ಬ್ಬರು ಮುಂದೆ ಬಂದು, 
“ಹೂಲಿ ಬೇಕೇ ನಿನಗೆ?” ಎಂದು ಬಸವಲಿಂಗಪ ನವರ ಮಸ್ತ ಕದ ಮೇಲೆ ತವ ವ್ಯ 
ಹಸ್ತ ವನ್ನಿಟ್ಟಿರು. ಅವರು ಗುಹೆಯಿಂದ ದರು. "ಕೀಡಿ ಹೋಗಿ 
ತುಂಬಿಯಾಗಿತ್ತು.' ತುಂಬಿಯ ರಂಕಾರ ಅಂದಿನಿಂದ ಮೊಳಗತೊಡಗಿತು. 


ಮದುವೆ 
ಬಸವಲಿಂಗಪ್ಪನವರ ಮೊಗ ಆಧ್ಯಾತ್ಮ ತೇಜಸ್ಸಿ ನಿಂದ ತುಂಬಿತ್ತು. ಕುಳಿ 

ತರೆ ನಿಂತರೆ ತತ್ತ ಚಿಂತನೆ. ಆಡಿದ ಮಾತು ಕಬ್ಬ ವಾಗತೊಡಗಿತು. ಅವರ 
ಮಾತು, ಹಾಡು ಜನರ ಅಂತರಂಗವನ್ನು ಬಿಳಗತೊಡಗಿದುವು. ಭಕ್ತಿ, ವೈರಾಗ್ಯ, 
ಯೋಗ ಇವುಗಳನ್ನು ಕುರಿತೇ ಅವರ ಚಿಂತನೆ, ಮಾತುಕತೆ. ತಂದೆತಾಯಿ 
ಗಳಿಗೆ ದಿಗಿಲಾಯಿತು. ಇದ್ದೊ ಬೃ ಮಗ ಸನ್ಯಾಸಿಯಾದರೆ ಗತಿ ಏನು? ಎಂದ 
ವರು ಚಿಂತಿಸಿದರು ಮಗನ ಮದುವೆಗೆ ಏರ್ಪಾಡು ಮಾಡತೊಡಗಿದರು. ಆಗ 
ಬಸವಲಿಂಗಪ್ಪ ನವರು ನ 

“ಇನ್ಯಾಕ ನನ ಮದಿನಿ ಚಿಂತೆ ನಿಮಗೆ 

ಎನ್ನಂಗಳೆ ಗುರು ಲಿಂಗ ಕಟ್ಟಿದ ಬಳಿಕ? 
ಎಂದು ತಮ್ಮ ಮದುವೆಯ ಚಿಂತೆ ಬೇಡವೆಂದರು. ಮುಂದುವರಿದು : 


“ಅನ್ಯಳಿವಳೆಂದೆನ್ನದೆ ಸನ್ನೆಮಾಡಿ ಕರೆದೊಯ್ದು ಕ 
ತನ್ನ ಮ ನೆಗೆನ್ನ 4 ಯಜಮಾನಳನ್ನಾ ಗಿ ಮಾಡಿ | 
ಪೋ ಮೂಗಿನಿಂದ ಜೆಲುವ ಕಾಮುರಹಿತನವನು 
ಉನ್ನತಪುರುಷನೆನಗೆ ತಾಳಿ ಕಟ್ಟಿದ ಬಳಿಕ 
ಇನ್ಯಾ ಫೆ ನನ ಮದಿವಿ ಚಿಂತೆ ನಿಮಗೆ?-- 

ಎಂದು ತಾವು ಹೆಣ್ಣಾ ಗಿ ತಾಳಿ ಕಟ್ಟಿ ಿ ಕೊಂಡುದನ್ನು ಉಸುರಿದರು. 
ಮಗನ ವರ್ತನೆ ತಂದೆತಾಯಿಗಳಿಗೆ ಸರಿಬರದಿದ್ದರೂ ಅವರು ಸುಮ ನೆ 
ಇರಬೇಕಾಯಿತು. ವೇದಾಂತ ಎಷ್ಟು ದಿನದ್ದು. ಮುಂದೆ ಎಂದಾದರೂ ಬ 
ದಾರಿಗೆ ಬಂದೇ ತೀರುವನೆಂದು ವಕ ಭಾವಿನಿದರು. ಹದಿನೆ,ದು- ಹದಿನಾರರ 
ಹರೆಯದ ಮಗನಿಗೆ ಕಾಯಿಪಲ್ಲೆ ಮಾರುವ ಮನೆಯ ಕಾಯಕಕ್ಕೆ ಹಚ್ಚಿದರು. 


ಕಾಯಕ : 


ಬಸವಲಿಂಗ ಶರಣರು ಕಾಯಿಪಲ್ಲೆ ಹೊತ್ತು ಕೊಂಡು ಬೆಳಗಾಗುವುದ 
ರೊಳಗಾಗಿ ಬಳೆಚಕ್ರ ದ ಹತ್ತಿರವಿರುವ ಕೂಡಲೂರಿಗೆ ಬರುತಿ ದರು 
೨ ೧ಎ | 


ಕೂಡಲೂರು ಬಸವಲಿಂಗ ಶರಣರು ೧೯ 


ಕೂಡಲೂರಿನಲ್ಲಿ ಅಕ್ಕ ಸಾಲಿಗರ ಈಶೃರಪ್ಪನೆಂಬ ಶರಣನಿದ್ದನು. ಆತನ 
ಅಂಗಳದಲ್ಲಿ ಕಾಯಿಪಲ್ಲೆ ಬುಟ್ಟಿಯನ್ನಿ ಟ್ಟು, ಪಕ ದಳ್ಳ ಚೀಲ ಹಾಸಿ, pe 
ಸೇರು ಜೋಳ ಹಾಕಿ, ನಿಮಗೆ 'ಜೀಕಾದ ಸ ಸೇರು ಕಾಯಿಪಲ್ಲೆ ತೂಗಿ 
ಕೊಂಡು ಹೋಗಿರಿ” ಎಂದು ಜನರಿಗೆ ಹೇಳಿ, ಈಶ್ವರಪ್ಪನವರ ಮನೆಯಲ್ಲಿ ಅವ- 
ರೊಡನೆ ಆಧ್ಯಾತ್ಮದ ಚರೈಯಳ್ಳಿ ತೊಡಗುತ್ತಿದ್ದರು. ನ ನೆತ್ತಿಯ ಮೇಲೆ 
ಬರುವವರೆಗೆ ಚರ್ಚೆ ನಡೆಸಿ ಆ ಬಳಿಕ ಅಂಗಳದಲ್ಲಿದ್ದ ಜೋಳವನ್ನು ಬುಟ್ಟಿಯಳ್ಳಿ 
ಸುರುವಿ, ಹೊತ್ತು ಕೊಂಡು ಬಳೆಚಕ್ರಕ್ಕೆ ಹೋಗುತ್ತಿದ್ದರು. ಬಸವಲಿಂಗಪ್ಪ - 
ನವರು ತಾವು ಮಾಡಿದ ವ್ಯಾಪಾರವೆಂತಹದೆಂಬುದನ್ನು ಹೀಗೆ ಹೇಳಿದ್ದಾರೆ : 


“ವ್ಯಾಪಾರ ಎನಗಾಯ್ತು । ಕೂಡ್ಲೂರು ಸಂತಿಲಿ 


ರ 
ವ್ಯಾಪಾರವೆನಗಾಯ್ತು । 
| 


ಭಿ ವ್ಯಾಪಾರವೆನಗಾಯ್ತು ಕಾಪಾಲಿ ದಯದಿಂದ 
F ಆ ಪರಬ್ರಹ್ಮತ್ವವನು ಗಳಿಸಿಕೊಂಡಂಥ ” 
“ಐದು ಪದರಿನ ಚೀಲದಿ। ಬಗೆ ಬಗೆ ಸಾಮಾನು 
ಅದರೊಳು ಹಾಕಿದ್ದೆನೋ | 

ಐದೈದು ಇಪ್ಪತ್ತೈದು ಸಾಲೋಳಿಡಲು 
ಆದರದಿ ಕೊಂಡರು ಸರಿಕಂಡ ಬೆಲೆಯಿತ್ತು? 


ಲೌಕಿಕ ಪಾರಮಾರ್ಥ ಈ ಎರಡರ ವ್ಯಾಪಾರಗಳನ್ನು ಏಕಕಾಲಕ್ಕೆ 
ನಡೆಸಿದ ಜಾಣರು ಬಸವಲಿಂಗಶರಣರು. 


ಪರುಷಬಟ್ಟಿ ಲು: 


ತಮ್ಮ ಇಪ್ಪತ್ತ ನೆಯ ವಯಸ್ಸಿ ನಲ್ಲಿ ಶರಣರು ಊರು ಬಿಟ್ಟರು. ಅಲ್ಲ ಇಲ್ಲ 
೦ಚರಿಸಿ ಹಂಪೆಗೆ ಬಂದು ಗವಿಯೊಂದರಲ್ಲಿ ಯೋಗಾಭ್ಯಾಸ ಸ ನಡೆಸಿದರು. ಒಂದು 
ರ್ನ ಗತಿಸಿತು. ಅವರ ಅಂತರಂಗ ಪೂರ್ಣ ತೃಖ್ಪ ) ಪಡೆಯಿತು: ಲೋಕದ 
ದ್ವೃಗಳು ಅವರಿಂದ ದೂರ ಸರಿದುವು. ತಪಸ್ಸಿನ "ರವಾಗಿ ಅವರಿಗೆ "ಪರುಷ 
ಬಟ್ಟಲು' ದೊರಕಿತು. 
ಮತ್ತೆ ಊರಿಗೆ ಮರಳಿದರು; ತಮ್ಮ ಹಾಡುಗಬ್ಬ ಗಳಿಂದ ಜನಮನದ 
ಕತ್ತಲೆಯನ್ನು ಕಳೆಯತೊಡಗಿದರು. ನಿತ್ಯ ಅನೇಕ ಜಿಜ್ಞಾಸುಗಳು ಅವರೊಡನೆ 
ಚರ್ಚಿಸಲು ಬಳೆಚಕ್ರಕ್ಕೆ ಬರುತ್ತಿದ್ದರು. ಶರಣರೂ ಸುತ್ತು ಮುತ್ತಿನ ಹಳ್ಳಿಗಳಿಗೆ 
ಹೋಗಿಬರುತ್ತಿದ್ದರು. 
ಒಮ್ಮೆ ಕೂಡಲೂರಿಗೆ ಹೋಗಿದ್ದರು. ಅಲ್ಲಿಯ ಅಕ್ಕ ಸಾಲಿಗರ ಹೆಣ್ಣು- 
ಮಗಳು ಅವರ ಪರುಷಬಟ್ಟ ಲವನ್ನು ಕದ್ದಳು. ಶರಣರಿಗೆ ಅದು ಗೊತ್ತಾಯಿತು. 
ಕೇಳಿದರೆ ಆಕೆ ಕೊಡಲಿಲ್ಲ; ಕದ್ದಿ ಲ್ಹವೆಂದು ಬಸವಣ್ಣನ ಆಣೆಯಿಟ್ಟು ಕೊಂಡಳು. 


ತಿ ತ್ರ! Pay 
a 


೨೦ ಕರ್ನಾಟಕ ಭಾರತಿ 


ಶರಣರು ನೊಂದುಕೊಳ್ಳಲಿಲ್ಲ. ನೋವು-ಶರಣತ್ವ ಪೂರ್ವ-ಪಶ್ಚಿ ಮವಲ್ಲವೇ 9 
ಅವರು ಹಾಡಿದರು : 
“ಬಟ್ಟಿ ಲೋಯ್ತಿನ್ನೆಂಗ ಮಾಡಲಿ ಏ ಬಣ್ಣಗಾರತಿ 
ಬಟ್ಟಿಲೋಯ್ತಿನ್ಸೈೆಂಗ ಮಾಡಲಿ? 
ಬಟ್ಟಿ ಲೋಯ್ತೆಂದು ಕೇಳಲು । 
ದಿಟ್ಟಿಯದನು ಬಚ್ಚಿಟ್ಟು 
ಇಟ್ಟುಕೊಂಡಳು ಮತ್ತೆ ತಾನು ಬಸನಣ್ಣನಾಣೆಯ” Won 


“ಸಣ್ಣ ಹುಡುಗರು ಆಡೋ ಬಬಟ್ಟಿಲು। ಬಸವಣ್ಣನಿಗೆ 
ಎಣ್ಣೆ ಬತ್ತಿ ಹಚ್ಚೊ ಬಟ್ಟಿ ಲು । 
ಕನ್ನೆಯೊಬ್ಬಳು ಕದ್ದುಕೊಂಡು 
ತನ್ನ ಶಿಶುವಿನಾಣೆಗೈದಳು 
ಚೆನ್ನ ಶ್ರೀ ಗುರು ಕೂಡಲೂರೇಶಂಗೆ ಬಟ್ಟಿ ಲು ಮುಟ್ಟಿತೋ ॥ ೨ ॥ 
ಈ ಹಾಡನ್ನು ಹಾಡುತ್ತ ಅವರು ಹುಟ್ಟಿದ ಬಳೆಚಕ್ರವನ್ನೂ ಆಧ್ಯಾತ್ಮದ 
ಅರಿವನ್ನು ಕೊಟ್ಟಿ ಕೂಡಲೂರನ್ನೂ ತೊರೆದು ನಡೆದರು. ಯಾದಗಿರಿ, 
ರಾಯಚೂರು, ನೀರಮಾನ್ರಿ, ಮಾನ್ವಿ, ದೇವದುರ್ಗ, ಗೊಬ್ಬೂ ರು, ಗೂಗಲ್ಲು- 
ಹೀಗೆ ಅನೇಕ ಊರುಗಳನ್ನು ಸುತ್ತಿ ರಾಯಚೂರು ಜಿಲ್ಲೆಗೆ ಸೇರಿದ ದೇವದುರ್ಗ 
ತಾಲೂಕಿನ ಗೊಬ್ಳೂರ ಹತ್ತಿರವಿರುವ ಖಾನಾಪುರಕ್ಕೆ ಬಂದರು. ಕೊನೆಯವರೆಗೆ 
ಅಲ್ಲಯೇ ಉಳಿದರು. 
ಬಸವಲಿಂಗ ಶರಣರ ಗದ್ದುಗೆ ಕೂಡಲೂರು ಮತ್ತು ಖಾನಾಪುರ ಎರಡು 
ಊರುಗಳಲ್ಲಿಯೂ ಇದೆ. ಆದರೆ ಅವರು ಲಿಂಗೈ ಕ್ಯರಾದುದು ಖಾನಾಪುರ- 
ದಲ್ಲಿಯೇ. ಶಿವರಾತ್ರಿಗೆ ಎರಡು ಊರುಗಳಲ್ಲಿಯೂ ಜಾತ್ರೆ ನಡೆಯುತ್ತದೆ. ಇವರ 
ಶಿಷ್ಯತ್ವ ವಹಿಸಿದ ಮನೆತನಗಳು ಕಲ್ಬುರ್ಗಿ ಮತ್ತು ರಾಯಚೂರು ಜಿಲ್ಲೆ ಗಳಲ್ಲಿ 
ಇಂದಿಗೂ ಇವೆ. 


ಕಾಲ; 


ಬಸವಲಿಂಗ ಶರಣರ ಕಾಲದ ವಿಷಯಕ್ಕೆ ನಮಗೆ ಏನೂ ತಿಳಿದು... 


ಬರುವುದಿಲ್ಲ. ಅವರ ಹಾಡುಗಳಲ್ಲಿ ಅವರ ಹುಟ್ಟು, ಮನೆತನ, ತಂದೆ-ತಾಯಿ 
ಇವುಗಳ ವಿಷಯಕ್ಕೆ ಏನೂ ತಿಳಿದುಬರುವುದಿಲ್ಲ. “ಕೂಡಲೂರು” 
ಹೆಸರು ಮಾತ್ರ ಬರುತ್ತದೆ. 
ಜನಜನಿತವಾದ ಒಂದು ಘಟನೆ ಅವರ ಕಾಲದ ವಿಷಯಕ್ಕೆ ಸ ಲ್ಪಮಟ್ಟಗೆ 
ಬೆಳಕನ್ನು ಚೆಲ್ಬುತ್ತ ಜೆಃ ಇದನ್ನು ಎಷ್ಟರಮಟ್ಟಿಗೆ ನಂಬಬೇಕೋ ತಿ ಬ್ಬ 
ಒಮ್ಮೆ. ನಾಗಭೂಷಣ ಘನಮಠದಾರ್ಯರೂ ಬಸವಲಿಂಗಶಕಣರೂ 
ಗೂಗಳ್ಳನಲ್ಲ ಕೂಡಿದರಂತೆ. ಅನೇಕ ಭಕ್ತರು. ಈ ಇಬ್ಬರು ಮಹಾತ್ಮರ 


ಉಂಬ 


ರ್‌್ಸಾಾುೊ 


wid ARAN 


ಕಡಲೂರು ಬಸವಲಿಂಗ ಶರಣರು ೨೧ 


' ದರ್ಶನಕ್ಕೆ ನೆರೆದರು. ಆಗಿನ ಕಾಲದ ಪದ್ದತಿಯಂತೆ ಭಕ್ತರು ಅವರಿಗೆ 

... ಪದಗಳನ್ನು ಮಾಡಲು ಹೇಳಿದರು. ಇದ್ದ ಸ್ಥಿತಿಯಲ್ಲಿಯೇ ಆಶುಕವಿತೆ ರಚಿಸಿ 
ಹಾಡುವುದು ಆಗಿನ ಸಂಪ್ರದಾಯವಾಗಿತ್ತು. ನೀವು ಮೊದಲು, ನೀವು 
ಮೊದಲು ಎಂದು ನಡೆದು ಕೊನೆಗೆ ಘನಮಠದಾರ್ಯರೇ ಮೊದಲು ಹಾಡ 
ಬೇಕೆಂದು ನಿರ್ಣಯವಾಯಿತು. ಆಗ ಅವರು ಈ ಹಾಡನ್ನು ಹಾಡಿದರು: 


“ಕಾಯೋ ಬಸವಕುಮಾರ ಭೋ । ಮಾಯಸಂಹಾರ ದ... 


ಪರಮಪಾವನ ಭಕ್ತಲೋಲ ಶ್ರೀಗುರುವೆ ದಯಾಲ 

ವರದಾ ತ್ರೈಜಗದಧೀಶ್ವರ ಹತಕಾಲ 

ಸುಶೀಲ ಭಾಸುರ ಮುಕ್ತಿಮೂಲ 

ಘನಮಠವಾಸ ಮಹೇಶ ದೌರ್ಗುಣಗಣನಾಶ 

ಅನಘ ಸರ್ವಜ್ಞ ಭಂಜಿತಮೋಹಪಾಶ ಗಣೇಶ ಪಾವನಮುಕ್ತಿಕೋಶ? 


ಈಗ ಬಸವಲಿಂಗಶರಣರ ಸರದಿ ಬಂದಿತು. ಅವರು, “ಅಯ್ಯೋ, ಇನ್ನೂ 


ಈ ಜಂಗಮ ಬೇಡುವುದರಲ್ಲಿಯೇ ಇದ್ದಾನಲ್ಲಾ” ಎಂದು ಈ ಪದವನ್ನು 
ಹಾಡಿದರಂತೆ : 


“ ಕಲ್ಲಪೂಜೆಯ ಮಾಡಿ ಕಲ್ಲನಂತಾಗುವರೆ ಕೇಳ ಕಲ್ಲೆ 
ಕಲ್ಲು ಅಲ್ಲ ನೀನು ಅಲ್ಲಮಪ್ರಭು ಇದ್ದಿ ಕೇಳ ಕಲ್ಲೆ 
ಎತ್ತೆತ್ತ ನೋಡಲು ಚಿತ್ಕಳೆ ನಿನ್ನದು ಕೇಳ ಕಲ್ಲೆ 
ನಿತ್ಕನಾತ್ಮಕ ನೀನು ಮರತಿ ಯಾತಕ್ಕ ಕೇಳ ಕಲ್ಲೆ 


we °° ಆ99 


ನಾಡಚಿಂದು ಕಳೆ ಮೂರಕ್ಕತೀತನು ಕೇಳ ಕಲ್ಲೆ 
ಮಾದೇವನೊಬ್ಬನೆ ಕೂಡಲೂರೇಶನು ಕೇಳ ಕಲ್ಲೆ? 
ಮೂವತ್ತು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಗೂಗಲ್ಲಿನಲ್ಲಿ ನಡೆದ 
*- ಘಟನೆಯನ್ನು ವರ್ಣಿಸಿ ಹೇಳುತ್ತಿದ್ದದನ್ನು ನಾನು ಕೇಳಿದ್ದೇನೆ. ನಮ್ಮ 
ತಂದೆಯವರು ತೀರ ಚಿಕ್ಕವರಿರುವಾಗ ಬಸವಲಿಂಗ ಶರಣರನ್ನು ನೋಡಿದ 
ಹಿರಿಯರು ಇದ್ದರಂತೆ. ಅವರ ಬಾಯಿಂದ ಕೇಳಿದ್ದ ಸಂಗತಿಯಿದೆಂದು ನಮ್ಮ 

ತಂದೆ ಹೇಳುತ್ತಿದ್ದರು. 

ಘನಮಠದಾರ್ಯರು ಲಿಂಗೈ ಕ್ಯರಾದುದು ಕ್ರಿ.ಶ. ೧೮೮೦ರಲ್ಲಿ. ಇದಕೆ 
ಕೆಲವರ್ಷಗಳ ಹಿಂದೆ ಬಸವಲಿಂಗಪ್ಪನವರು ಘನಮಠದಾರ್ಯರು ಗೂಗಲ್ಲಿನಲ್ಲಿ 


೮- 


೧ 


ಕೂಡಿದ್ದ ರೆಂದು ಭಾವಿಸಿದರೆ ಬಸವಲಿಂಗ ಶರಣರು ಸುಮಾರು ೮೦ ವರ್ಷಗಳ 
ಹಿಂದೆ ಜೀವಿಸಿದ್ದ ರೆಂದು ಸದ್ಯಕ್ಕೆ ಇಟ್ಟು ಕೊಳ್ಳ ಬಹುದು. 


೨೨ ಕರ್ನಾಟಕ ಭಾರತಿ 


೩ 
(ಭಾವಗೀತೆ) ಹಾಡ.ಗಳನ್ನು ಕುರಿತು 


ದಾರ್ಶನಿಕತೆ : 

ಕೂಡಲೂರು ಬಸವಲಿಂಗ ಶರಣರ ಹಾಡುಗಳು ಅನುಭಾವ, ಸತ್ವ, 
ಸೌಂದರ್ಯ, ಅರ್ಥಗಳ ದೃಷ್ಟಿಯಿಂದ ಬಹಳ ಮೇಲ್ಮಟ್ಟದವುಗಳಾಗಿವೆ. ಜನರ 
ಆಡುನುಡಿಯಲ್ಲಿ ಪರತತ್ವದ, ಆಧ್ಯಾತ್ಮದ, ಆತ್ಮಾನುಭೂತಿಯ ವಿವರಣೆ 
ಸಹಜ ಸುಂದರವಾಗಿದೆ; ಜನಜೀವನದಿಂದ ಅತಿಸಾಮಾನ್ಯ ವಿಷಯ, ಘಟನೆ- 
ಗಳನ್ನು ಎತ್ತಿಕೊಂಡು ಅನುಭಾವವನ್ನು ಅಭಿವ್ಯಕ್ತಗೊಳಿಸುವಳ್ಳಿ ಅವರ 
ಕಾವ್ಯದ ಸತ್ವಸೌಂದರ್ಯಗಳ ದರ್ಶನವಾಗುತ್ತದೆ. ಕಾವ್ಯಶ್ರೀಯನ್ನೂ 
ಆತ್ಮಶ್ರೀಯನ್ನೂ ಏಕಕಾಲಕ್ಕೆ ನಮ್ಮ ಕಣ್ಮುಂದೆ ನಿಲಿಸುವ ಬಸವಲಿಂಗ 
ಶರಣರ ಪ್ರತಿಭೆಗೆ ನಾವು ಜಿರಗಾಗುತ್ತೇವೆ. ಸಾಮಾನ್ಯ ಜನರ ವಿತ್ಯಬಳಕೆಯ 
ವಿಷಯಗಳು, ವಸ್ತುಗಳು ಅವರ ಅಂತರಂಗದಲ್ಲಿ ಮಿಂದು ಕಾವ್ಯವಸನ- 
ವನ್ನುಟ್ಟು ಅನುಭಾವದ ನಾಲಗೆ ಪಡೆಯುತ್ತ ವೆ. 

ಕೂಡಲೂರು ಬಸವಲಿಂಗಶರಣರ ಆರು ಹಾಡುಗಳನ್ನು ದಿ. ರಾನಡೆ- 
ಯವರು ತಮ್ಮ “ಕನ್ನಡ ಸಾಹಿತ್ಯದಲ್ಲಿ ಪರಮಾರ್ಥ ಪಥ” ಎಂಬ ಗ್ರಂಥದಲ್ಲಿ 
ಉದಾಹರಿಸಿ ಅವುಗಳ ಅರ್ಥವನ್ನು ಮನೋಹರವಾಗಿ ಬಿಡಿಸಿದ್ದಾ ರೆ 


“ಅಳುತಿದ್ಯಾ ಕಂದಾ ಅಳುತಿದ್ಯಾ 
ತಿಳಿಯದೆ ಮರ್ತ್ಯಕೆ ಮರಳಿ ಬಂದೆನೆಂದು? 


ಶ್ರ ಪದ್ಯದ ಅರ್ಥವನ್ನು ರಾನಡೆಯವರು ಹೀಗೆ ವಿವರಿಸಿದ್ದಾರೆ 

“ಕೂಡಲೂರೇಶರ ಈ ಪದವು ಪರಮಾತ್ಮನನ್ನು ನೆನೆಯುತ್ತಿ ರುವ ಮಗು 
ವನ್ನು ಕುರಿತು ಕವಿಕಲ್ಪನೆಗಳಿಂದಲೂ ದಾರ್ಶನಿಕ ಆಲೋಜನೆಗಳಿಂದಲೂ 
ತುಂಬಿರುವುದು. ಈ ಅಂದವಾದ ಪದವು ಸಂಗೀತಜ್ಜ ರಾದ ಸಾಧಕರಿಗೆ ಒಂದು 
ಅತ್ಯುತ್ತಮ ವಿಷಯವನ್ನು ಸಲಿಸಿರುವುದು.” 

"ಏನು ಹೇಳಲಿ ಎನ್ನ ಅಜ್ಞಾನವಶದಿಂದ 
ನಾನು ನನ್ನನೆ ಮರೆತೆನಲ್ಲಾ?? 

ದಿ. ರಾನಡೆಯವರು ಈ ಹಾಡನ್ನು ಕುರಿತು ಹೀಗೆ ನುಡಿದಿರುವರು : 

“ಕೂಡಲೂರೇಶ್ವರರ ಈ ಪದವು ಮಾನವನ ಅಜ್ಜಾ ನಸ್ವರೂಪವನ್ನು 
ಅರುಹುವ ಒಂದು ದಾರ್ಶನಿಕ ಪದವು, ಇದು ತನ್ನದೇ ಆದ ಒಂದು ನಂಗೆ 
ಸೇರಿಹುದು. ಕನ್ನಡ ಅನುಭಾವ ಸಾಹಿತ ದಲ್ಲಿ ಈ ಬಗೆಯ ದಾರ್ಶನಿಕ 
ಕವನಗಳು ತೀರ "ವಿರಲ. ಬಹುತರವಾಗಿ ಎಲ್ಲ ಪದಗಳು ನೀತಿವಿಷಯಕ, 


 ್ಟ್ಮ್ಚ್ಚರಾಾಾಸಕ್ಕಕಕರರರ್ಸಕನರರರರರರೂೂ್ಟಕಕಕ್ಟ್ಟ್‌್‌ದ್ಕಹ್‌ಕೈ %ತ%ತತರರ್ಸತ್ಸತ್ರಪ್ರ್ಸ್ಸಪದಾರೂ್ಯ ್ಕರರ್ಕಹರರಷಾಾಕ್ಸ್ಕಾರಕರ್ಸರ8[್‌್‌ಕ್‌ ಟೈ 


Sida cake dc du 


Ml aoc chs 


ಹ್‌ Ci 


ಕೂಡಲೂರು ಬಸವಲಿಂಗ ಶರಣರು ೨೩ 


ಸಾಧನವಿಷಯಕ, ರೂಪಾತ್ಮಕ ಇತ್ಯಾದಿ ಬಗೆಯವು ಇರುವವು. ಆದರೆ ಈ 


ಪದದಲ್ಲಿ ಕೂಡಲೂರೇಶರು ಮಾನವಪ್ರಾಣಿ ಮೇಲಿನ ಅಜ್ಜಾ ನಪ್ರ ಭಾವವನ್ನು 
ಬಣ್ಣಿ ಸಿರುವರು.” 


ಈ ಬದುಕು ದೊಡ್ಡದು 


ಬಸವಲಿಂಗಶರಣರ ಹಾಡುಗಳು ಸಾಮಾನ್ಯವಾಗಿ ಜನಪದ ಹಾಡುಗಳಂತೆ 
ವೇದಾಂತದಿಂದ ತುಂಬಿರುವಂತೆ ಮೇಲುನೋಟಕ್ಕೆ ಕಾಣುತ್ತವೆ. ಆದರೆ ಅವರ 
ವೇದಾಂತ "ಮರುಳ' ವೇದಾಂತವಲ್ಲ; ಜೀವನದಿಂದ ಹಿಮ್ಮುಖವಾದ ವೇದಾಂತ- 
ವಲ್ಲ, ನಿಷ್ಕಿಯ ವೇದಾಂತವಲ್ಲ. ಇಲ್ಲಿರುವುದು ನಿಜವಾದ ವೇದಾಂತ. ಜನ- 
ಜೀವನಕ್ಕೆ ಸುಲಭವಾಗಿ ಇಳಿದುಬರುವ. ಸರ್ವರೂ ಆಚರಿಸಲು ಬರುವ ತಿಳಿವು 
ಇಲ್ಲಿದೆ. ಬಸವಲಿಂಗಶರಣರ ಮೇಲೆ ವಚನಕಾರರ ಪ್ರಭಾವ ಬಹಳವಾಗಿದೆ. 
ಅಂತೇನೇ ಅವರು ತಮ್ಮ ಅನುಭಾವವನ್ನು ಸರ್ವರಿಗೂ ಹಂಚಿದರು; ಈ 
ಬದುಕನ್ನು ಪ್ರೀತಿಸಿದರು; ಇಹವನ್ನು ಮಹವನ್ನಾಗಿ ಮಾಡಲು ಹೆಣಗಿದರು. 

ಈ ಬದುಕು ಪವಿತ್ರವಾದುದು; ಈ ನೆಲ ಪಾವನವಾದುದು. ನರನು 
ಹರನಾಗಲು ಸಾಧನರಂಗ ಈ ಭೂಮಿಯೇ ಎಂಬುದನ್ನು ಅವರು ಅರಿತು 
ನಂಬಿದ್ದರು. 

ನರಜನ್ಮವನ್ನು ಯಾರೋ ಹೀಯಾಳಿಸಿದ್ದನ್ನು ಶರಣರು ಕೇಳಿರಬೇಕು. 
ಆಗ ಅವರ ಅಂತರಂಗದಿಂದ ಹೊಮ್ಮಿದ ನುಡಿಯಿದು : 


“ಬರಬಾರದಾಗಿತ್ತೆ ನಾನು । ನರಜನ್ಮದೊಳು 
ಬರಬಾರದಾಗಿತ್ತೆ ನಾನು? | 
ಬರಬಾರದೇಕೀ ನರಜನ್ಮ ದೊಡ್ಡದು | 
ಗುರುಪಾದ ದೊರಕಿತು ಪರಬ್ರಹ್ಮನಾದೆನು (3 
ಪರಬ್ರಹ್ಮನಾಗಲು ಈ ಜನ್ಮ ಬಿಟ್ಟು ಬೇರಾವ ಲೋಕದ ಜನ್ಮದಲ್ಲಿಯೂ 
ಸಾಧ್ಯವಿಲ್ಲ. ಭೋಗಭೂಮಿಯ ಭೋಗತನುವಿನಲ್ಲ ಆಗದ ಸಿದ್ಧಿ ಯನ್ನು ಕರ್ಮ 
ಭೂಮಿಯ ಕರ್ಮತನುವಿನಲ್ಲ ಸಾಧಿಸಬೇಕೆಂಬ ಚಾಮರಸನ ಮಾತನ್ನು ಇಲ್ಲ 
ನೆನೆಯಬಹುದು. 
ಎಲ್ಲವೂ ನಶ್ವರ, ಯಾವುದರಿಂದಲೂ ಸುಖವಿಲ್ಲ. ಈ ಭವವು ಶೆಟ್ಟುದು; 
ಈ ಭೂಮಿ ಒಳ್ಳೆಯದಲ್ಲ ಎಂಬ ವಿಚಾರಗಳಿಂದ ಜನಜೀವನ ನಿಸ್ಸ ತೃವಾಗಿದ್ದ 
ಕಾಲದಲ್ಲಿ ಬಸವಲಿಂಗ ಶರಣರು "ನರಜನ್ಮ ದೊಡ್ಡದು' ಎಂದು ಸಾರಿ ಈ 
ಜನ್ಮವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಳ ಬೇಕೆಂಬುದನ್ನು ನಡೆದುತೋರಿಸಿದರು. 


ಇನ್ನೊಂದೆಡೆ ಇದೇ ಭಾವವನ್ನು ಕುರಿತು ಹೀಗೆ ಹಾಡಿದ್ದಾರೆ 


೨೪ ಕರ್ನಾಟಕ ಭಾರತಿ 


"ಬಂದದ್ದು ಪಾಡಾಯಿಶು ಭವಕ 
ಹೊಂದಿದೆ ನಾನು ಗುರುಪಾದಕ 
ಇಂದಿಂಗಾಯಿಶು ಜನ್ಮವು ಸಾರ್ಥಕ 
ಚೆಂದುಳ್ಳ ಮುಕ್ತಿಯ ಪಡೆವುದಕ '' 


ಗುರು: 
ಗುರು ಹರನಿಗಿಂತ ದೊಡ್ಡ ವ. ಅನುಭಾವ, ಆತ್ಮದರಿವು ಅವನಿಲ್ಲದೆ 
ಸಾಧ್ಯವಾಗದು. ಅನುಭಾವವು, 
«ಓದಿ ತಿಳಿಯುವ ಮರ್ಮವಿದು ಅಲ್ಲ। ಮತ್ತೆ 
ಗಾದೆಯೊಳಾಡುವ ಮಾತಲ್ಲ 
ವೇದ ನಾಲ್ಕಕ್ಕೆ ಇದು ನಿಲುಕೋದು ಅಲ್ಲ” 
ಆದರೆ ಇದು ಶ್ರೀಗುರುವಿನಿಂದ ಸಾಧ್ಯವಾಗುವುದು. ಆ ಗುರುವು ಹೇಗಿರ- 
ಬೇಕು? ಎಂಥವನಿರಬೇಕು ? 


“ಗುರುವು ತಾನಾದಕೆ ನರಭಾವಗಳ ಕಳೆದು 
ಹರನ ತೋರಿಸುವಾತ ನಿಜಗುರುವು” 


ಆ ಗುರುವು ತನ್ನನ್ನು ಬೇಕೆಂದೇ ಲೋಕಕ್ಕೆ ಕರೆತಂದನಂತೆ : 


«ಸೀ ಕೊಟ್ಟಿ ವಾಕ್ಯವ ಎಂದಿಗೆ ಮರೆಯೆ 
ಬೇಕೆಂದು ಲೋಕಕ್ಕೆ ಕರೆತಂದೆ ದೊರೆಯೆ? 


ಮತ್ತೇನು ಮಾಡಿದ ಆ ಗುರು? 


«ಮುತ್ತಿನ ಮೂಗುತಿಯನೊಂದು 
ತಂದು ಮೂಗಿನೊಳಿಟ್ಟಿ 
ನೆತ್ತಿಮೇಲೆ ತನ್ನ ಹಸ್ತವನಿಟ್ಟು 
ಸತ್ತು ಹುಟ್ಟಿದ ಹಾಂಗ ಮಾಡಿದ” 


ಸತಿ.ಪತಿಭಾನ : 


ಶರಣಸ್ಥ ಲದಲ್ಲಿ ಸತಿಪತಿಭಾವ ತನ್ನಷ್ಟಕ್ಕೆ ತಾನೇ ಮೈದೋರಿಬರುತ್ತದೆ. 
ಭಕ್ತ ತಾನು ಸತಿಯೆಂದು, ದೇವನು ಪತಿಯೆಂದು ಭಾವಿಸಿ ನುಡಿವ ನುಡಿ, 
ನಡೆವ ನಡೆ ವಿಶಿಷ್ಟವಾಗಿರುತ್ತದೆ. ಈ ಮಧುರಾಭಕ್ತಿ ಯಿಂದ ತುಂಬಿದ ಶರಣರ 
ಹಾಡುಗಳು ಬಹು ಸೊಗಸಾಗಿವೆ. ಲೌಕಿಕ ಮೋಹದ ಉದಾಹರಣೆಗಳನ್ನು 
ಬಳಸಿ, ಅಲೌಕಿಕ ಸೌಂದರ್ಯವನ್ನು, ಆತ್ಮಿಕ ಚೆಲುವನು, ಅಂಗ-ಲಿಂಗದ 


ಸಾಮರಸ್ಯವನ್ನು ವರ್ಣಿಸುವ ಶಕ್ತಿ, ಜಾಣ್ಮೆ ಬಸವಲಿಂಗಶ ರಣರಂಥವರಿಗೆ 
ಮಾತ್ರ ಇರುತ್ತದೆ. 


ಕೂಡಲೂರಂ ಬಸವಲಿಂಗ ಶರಣರು ೨೫ 


ಲೌಕಿಕ ಮದುವೆಯನ್ನು ಬೇಡವೆಂದು, ಶರಣರು ತಾವೇ ಲಿಂಗಯ್ಯಗೆ 
ವಧುವಾದರು. ಶರಣಸತಿ ಲಿಂಗಪತಿಯ ಮದುವೆಯಾಯಿತು : ಆ ಮಡುವೆಗೆ 
ಯಾರೂ ಬರಲಿಲ್ಲವಂತೆ . 


“ನಾವು ನಾವೇ ನೀರು ಮಿಂದು 

ಭಾವಕಂಕಣ ಕಟ್ಟಿಕೊಂಡು 

ದೇವರಗುಡಿಗೆ ಹೋಗಿ ಮದುವೆಮಾಡಿಕೊಂಡೆವು 
ಕೈವಲ್ಯ ತಾಳಿ ಕಟ್ಟಿಕೊಂಡು 

ನಾವು ಮರುಳಲು ಭೂಮ ತುಳುಕಿಶು 
ಸಾವಧಾನದಿಂದ ಊರಿಗೆ ಊಟ ಹಾಕುವ ಹೊತ್ತಿಗೆ ” 

ಗಂಡನ ಮಾಡಿಕೊಂಡ ಬಳಿಕ ಮದುವಳಿಗೆಯ ಸ್ಥಿತಿ ಎಂತಹುದು ? 

“ ಹರಿಸೀಕೆ ಹೋಯಿತಮ್ಮಾ । ನನಗ 

ಬಿಳಿಸೀರೆ ಬೆಳೆದುಬಂತಮ್ಮ | 

ಹರಿದುಹೋಗುವುದಲ್ಲ ಮತ್ತೆ ಮರಳಿ ಬರುವೂದಲ್ಲ 
ಜರದ ಹೂವಿನ ಸೀರೆ ಎನಗೆ ಸ್ಹಿರ6ವಾಯಿತಲ್ಲ 4 


ಮದುವೆಯಾದ ಗಂಡ ಎಂಥವ ? 


“ಹೆತ್ತೆ ತಾಯಿತಂದೆಗಳ ಮರೆಸಿದನವ್ವ 
ಮತ್ತೆ ನೂರೆಂಟು ಬಳಗನ ಬಿಡಿಸಿದನವ್ವ 
ನತ್ತು ಒಂದು ಮೂಗಿನೊಳು ಇಟ್ಟಿನವ್ವ 
ನೆತ್ತಿ ನೇವರಿಸೆನಗೆ ಹುಚ್ಚು ಹಿಡಿಸಿದನವ್ವ” 


ಹೀಗೆ ಹುಚ್ಚುಹಿಡಿಸಿದವನು ಫಕ್ಕನೆ ಮರೆಯಾಗಬೇಕೆ ? ಶರಣಸತಿ 
ಪತಿಯ ಅಗಲಿಕೆಯಿಂದ ದಿಗಿಲುಗೊಂಡಳು. “ಮರೆಯಲಾರೆ ನಾನು ಅವನಾ | 
ಮರುಳು ವಾಡಿ ಪೋದವನಾ |” ಎಂದು ಹಂಬಲಿಸಿ 


“ಅದು ಎಂಥ ವ್ಯಾಳ್ಯಾದ ಭೋಗ 
ಎದೆ ಭುಗಿಲು ನಿಲ್ಲಲೊಲ್ಬದೆನಗಳಂ 
ಮೊದಲು ತಂದು ತೋರಿರೆ 
ಚದುರ ಕೂಡಲೂರೇಶನ ಬೇಗ? 


ಎಂದು ಕಂಡಕಂಡವರನ್ನು ಕೇಳುತ್ತಾಳೆ. ಶರಣಸತಿಯ ಕಳವಳಕ್ಕೆ ಮನಕರಗಿ 
ಲಿಂಗಪತಿ ಬಂದ. ಆಗ್ರ ತಾಯಿ ಹೇಳಿದಳು : 


“ಗಂಡಗಂಜಿ ಬದುಕು ಮಾಡಮ್ಮಾ । ಮುತ್ತೈದೆತನ 
ಕಳಕೋಬೇಡ ತಿಳಕೊ ತಂಗೆಮ್ಮಾ । 
ಮೇಲುಮಹಲಿನ ಕೋಣೆ ತೆರಿಯಮ್ಮಾ । ನೀಲಜ್ಕೋತಿಯೆಂಬ 
ಕ, ಭಾ, ೪ 


೨೬ ಕರ್ನಾಟಕ ಭಾರತಿ 


ಬಾಲಚಂದ್ರನ ಬೆಳಕ ನೋಡವ್ನ್ಮಾ ! 
ಕಾಲಕರ್ಮವನೆಲ್ಲ ಕಳೆದು ಕೂಡಲೂರೇಶನಲ್ಲಿ ! 
ಲೀಲಳಾಗುವ ಯುಕ್ತಿ ತಿಳಿ ತಂಗೆಮ್ಮಾ ।? 


ಸರಿ. ಅಂದಿನ ರಾತ್ರಿ ಶರಣಸತಿ ಏನು ಮಾಡಿದಳು ? 


“ಪಟ್ಟಿ ಮಂಚವ ಹಾಕ ಮನೆಯೊಳು 
ಘಟ್ಟಿತುಪ್ಪದ ಜ್ಯೋತಿ ಮುಡಿಸಿ 
ಇಟ್ಟು ಮುಲ್ಲಿಗಿ ಹೂವಿನಾರತಿ ಅವನ ದಾರಿ ನೋಡಿದೆ ? 


ಠಿಂಗಪಶಿ ಬಂದ. ಬಂದೇನು ಮಾಡಿದ? ಶರಣಸತಿಯ ಬಾಯಿಂದಲೇ 
ಅದನ್ನು ನೇಳುವಾ : 


“ನೆಟ್ಟನೇ ಅವ ಬಂದು ನಾನು 
ಉಟ್ಟ ಸೀರೆಯ ಕುಪ್ಪಸ 
ತಟ್ಟಿ ಮುಟ್ಟಿದೆ ಕಳೆದ ಆ ಸುಖ ಎಷ್ಟು ಹೇಳಲೆ ಶೌ 
ಮೂಗುತಿ: 
ಬಸವಲಿಂಗಶರಣರು “ಮೂಗುತಿ” ಎಂಬ ಶಬ್ದವನ್ನು ಬಹು ವಿಶಿಷ್ಟ ರೀತಿ 
ಯಲ್ಲಿ ಬಳಸಿದ್ದಾರೆ. ಅವರ ಹಾಡುಗಳಲ್ಲಿ ಈ ಶಬ್ದ ಹದಿಮೂರು ಸಲ ಬಂದಿದೆ: 
ಅವರಿಗೆ ಈ ಶಬ್ದದ ಬಗ್ಗೆ ಬಹಳ ಪ್ರೀತಿ ಇದ್ದಂತೆ ಕಾಣುತ್ತದೆ. 
ಮೂರುತಿ ಮೂಗಿಗೆ ಸಂಬಂಧಪಟ್ಟುದು. ಮೂಗು ಮುಖಕೆ ಎಷ್ಟು 
ಶೃಂಗಾರವೋ ಅಷ್ಟೇ ವಿಕಾರಗುಣವುಳ್ಳುದು. ವಾಸನೆಯನ್ನು ಕುರಿತು ಹೇಳು 
ವಾಗ್ಗೆ ಮೂಗಿನ ಪ್ರಯೋಗವಾಗುತ್ತದೆ. “ಗುಹೇಶ್ವರಲ್ಪಯ್ಯಂಗೆ ಮೂಗಿಲ್ಲ.... 
ಮಗಳೇ” ಎಂದು ತಾವು ವಾಸನಾರಹಿತರೆಂಬುದನ್ನು ತಿಳಿಸುತ್ತಾರೆ ಅಲ್ಲಮ- 
ಪ್ರಭುಗಳು. ಈ ವಾಸನೆಯನ್ನು ಗೆದೆಯಲೂ ಮೂಗು ಒಂದರ್ಥದಿಂದ ಸಾಧಕ. 
ಭ್ರೂಮಧ್ಯದಲ್ಲಿ ದೃಷ್ಟಿ ನಿಲ್ಲಿಸು ಮೂಗು ಸಹಾಯವಾಗುತ್ತದೆ ; ದೃಷ್ಟ 
ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುತ್ತದೆ ; ಗಾಳಿ ನಿಂತರೆ ಮನ ನಿಲ್ಲುತ್ತದೆ. 
ದೃಷ್ಟಿಗೂ ಉಸಿರಿಗೂ ಹೀಗೆ ಸಂಬಂಧ. ಉಸಿರೆಂದರೆ ಮೂಗು ಕುಂಡಲಿನೀ 
ಶಕ್ತಿಯನ್ನು ಜಾಗೃತಗೊಳಿಸಿ, ಅದನ್ನು ಊರಧ ಪಗಾಮಿ ಮಾಡಿ, ಗುರಿಮುಟ್ಟು 
ವಂತೆ ಮಾಡಲು ಮೂಗಿಲ್ಲದೆ ಸಾಧ್ಯ ವಿಲ್ಲ ಪ್ರಾಣಾಯಾಮಕ್ಕೆ ಮೂಗೇ 
ಪರಮಸಾಧನ. ಮೂಗಿನ ಸಂಕೇತವೇ ಮೂರುತಿ. ಮೂಗುತಿ ಮುತ್ತೆ ದೆ 
ತನದ ಗುರುತೂ ಹೌದು. 


ಬಸವಲಿಂಗಶರಣರು ಹೆಚ್ಚಾಗಿ ಮೂಗುತಿಯನ್ನು ಯೋಗಸಿದಿ ಯ ಅರ 
ದಲ್ಲಿ ಉಪಯೋಗಿಸಿದ್ದಾರೆ : pe 


y' 


ಕೂಡಲೂರು ಬಸವಲಿಂಗ ಶರಣರು ೨೭ 


ಕುಂದಣ್ಣಚ್ಚಿದ ಮೂಗುತಿಟ್ಟು ಮೋಹಮಾಡಿದನಮ್ಮ?” 
“ನತ್ತು ಒಂದು ಮೂಗಿನೊಳಗೆ ಇಟ್ಟಿನವ್ಯ 

ನೆತ್ತಿ ನೇವರಿಸೆನಗೆ ಹುಚ್ಚು ಹಿಡಿಸಿದನವ್ವ” 
“ತೋರರನ್ನದ ಮೂಗುತಿಟ್ಟುಕೊಂಡು ಮೇಲೆ ನಡಿಯಮ್ಮಾ” 
“ಮತ್ತೆ ಹನ್ನೊಂದು ರೂಪಾಯ್ಗ್ಲೆ ಕೊಂಡೆನು 

ಅತ್ಯಂತ ಪ್ರೀತಿಯ ಮುತ್ತಿನ ಮೂಗುತಿಯ” 
“ಮುತ್ತು ಜತನ ಇಟುಕೊ ತಂಗೆಮ್ಮಾ” 


ಹೀಗೆ ಮೂಗುತಿಯನ್ನು ರೂಪಕ ಮಾಡಿಕೊಂಡು ಬಳಸಿ ಮೂಗುತಿಗೆ 
ಮೂಗುತಿಯನ್ನಿಟ್ಟವರೆಂದರೆ ಕನ್ನಡಸಾಹಿತ್ಯದಲ್ಲಿ ಬಸವಲಿಂಗಶರಣರೊಬ್ಬ ರೇ. 


ಕಾವ್ಯಸತ್ವ, ಸೌಂದರ್ಯ : 
ಬಸವಲಿಂಗಶರಣರ ಹಾಡುಗಳು ಸುಂದರ ಭಾವಗೀತೆಗಳು. ನಾದ- 
ವಾಧುರ್ಯ, ಅನುಭವ, ಅನುಭಾವದ ಪ್ರಾಮಾಣಿಕತೆ, ಅದೀರ್ಥತೆ, ಶ್ರುತಿ 
ಸುಭಗತೆ ಮುಂತಾದ ಭಾವಗೀತೆಯ ಎಲ್ಲ ಲಕ್ಷಣಗಳನ್ನು ನಾವು ಈ ಹಾಡುಗಳಲ್ಲಿ 
ಕಾಣುತ್ತೇವೆ. ಪ್ರಾರ್ಥನಾಪರವಾದುದು. ತತೃಮಯವಾದುದು ಕಾವ್ಯಾಂಶ 
ಗಳಿಂದ ದೂರಿರುತ್ತದೆಂಬುದಕ್ಕೆ ಈ ಶರಣರ ಹಾಡುಗಳು ಅಪವಾದವಾಗಿವೆ. 
ಉಪಮೆ, ರೂಪಕಗಳ ಬಳಕೆಯಂತೂ ಇಲ್ಲಿ ಬಹು ಅರ್ಥಪೂರ್ಣವಾಗಿದೆ. 
“ಷಡುವರ್ಗ ಷಡುದುರಿತ ಷಟ್‌ಭ್ರಮೆಗೆ ಸಿಲುಕಿ 
ಬಡಗಲ್ಲಿನೊಳು ಬಿದ್ದು ಮಿಡುಕುವೆಗ್ಗ ಣದಂತೆ 
ಕಡುದುಃ ಖದಿ ಬಹು ನೊಂದೆನೋ? 
ಇಲ್ಲಿ ಜೀವಿ ಮತ್ತು ಹೆಗ್ಗಣದ ಹೋಲಿಕೆ ಎಷ್ಟು ಅರ್ಥಸೌಂದರ್ಯದಿಂದ 
ಹೂಡಿದೆ ! 
“ ಯಾರಿಲ ನನಗೆಂದು ಜನರಾಡಿಕೊಳುತಿಹರು 
ತೋರಿಸಿಕೊಡುವೆನು ನನಗಾರು ಇಹರೆಂದು 
ಮಾರಹರನೇ ಬಲ್ಲ ನನ್ನ ಬಳಗವನೆಲ್ಲ 
ಹೊರಗಿನ ಜನಕಿದು ತಿಳಿಯೋಣಿಲ್ಲ 
ನನ್ನ ಉನ್ಮನಿಯೊಳಗಿದ್ದಂಥ ಭಾಗ್ಯವು 
ಇನ್ನಾವ ಧನಿಕರೊಳಿರುತಿಹುದು ? 
ಸನ್ನುತದೊಳಾರು ಹಿರಿಯಾಳುಗಳು ತಾವು 
ಎನ್ನ ಬಾಗಿಲ ಕಾಯುವರು ಹಗಲಿರುಳು 
ಶಾಂತಿ ಎಂಬೋ ಅತ್ತೆ ನಿಭ್ರಾಂತ ಮಾವನು 
ಕಾಂತನಾಗಿಹನೆನಗೆ ಅಂಗದೇವನು 


೨೮ ಕರ್ನಾಟಕ ಭಾರತಿ 


ಬುದ್ಧಿ ಸೂಹ್ಮವು ತಾಯಿ, ಶ್ರ ಶ್ರವಣನು ಕ 
ಶುದ್ಧ 'ಜ್ಞಾ ನಿ ಎಂಬ ಹಿರಿಯಣ್ಣ ನಿಹನು.... 
ಇಲ್ಲಿಯ ಭಾವ, ಭಾಷೆ, ರೂಪಕ, ಅರ್ಥ, ಅನುಭಾವ- ಎಲ್ಲವೂ ಜೆಲುವಿ- 
ನಿಂದ ತುಂಬಿವೆ. 
“ಯಾರಿಲ್ಲ ನನಗೆಂದು ಜನರಾಡಿಕೊಳುತಿಹರು”- ಈ ಸಾಲಿನಲ್ಲಿ ಹುದುಗಿದ 
«ಔನ್ನತ್ಯ? ವನ್ನು ಅರಿತಷ್ಟೂ ಹಿತವೆನಿಸುತ್ತದೆ; ಕವಿಯ ಆತಿ ಕ ಕೆಚ್ಚು ನಮ್ಮ 
ಹೃದಯದಲ್ಲಿಯೂ ಮೂಡಲ ದೆ. 


“ಎಂಥ ಮದುವಿ ಮಾಡಿಕೊಂಡೆ ಕೇಳಿರಕ್ಕಯ್ಯ 
ನಿಂತವರೆಲ್ಲ ಹಂದರದಿ ಜೋಳೆರಕ್ಕಯ್ಯ 4 


“ಬೋಳೇರು” ಈ ಶಬ್ದ ಬಸವಲಿಂಗಶರಣರ ಸಾಧನ, ಸಿದ್ದಿ ಎಲ್ಲವನ್ನೂ 
ನುಡಿಯುತ್ತದೆ. ಅವರೆಲ್ಲ ತಲೆ ಬೋಳಾದವರು- ಸಕಲ ವಿಕಾರಗಳನ್ನೂ 
ಲೋಕದ ದ್ವೃಂದ್ಧಗಳನ್ನೂ ಗೆದ್ದವರು. ಮುಂದೆ ಕವಿ ಹೇಳುತ್ತಾನೆ: “ಕುಂಟ 
ಹಕುರುಡರೆಂಟು ಮಂದಿ ನೆಂಟಿರು; ಸೊಂಟ ಮುರಿದ ಬೀಗ ಬಿಗತಿ; ಐರಣಿ 
ಹೊತ್ತವರು ಐದು ರಂಡೆಯರು; ಸುರಗಿಯಲ್ಲಿ ನಿಂತವರು ಇಬ್ಬರು ಮುಂಡೆ- 
ಯರು; ಒಸಗೆಮಾಡುವವರು ಗಂಡ ಬಿಟ್ಟಿ ಗಯ್ಯಾಳಿಯರು. ಶಾಸಿಯಾಗುವ 
ಸಮಯದಲ್ಲಿ ಒಂದು ಕೂಸು ಸತ್ತಿತು.” ಪದ್ಯ ಬೆಡಗಿನಿಂದ ತುಂಬಿದಂತೆ 
ಕಂಡರೂ ಕಾವ್ಯಸೌಂದರ್ಯಕ್ಕೆ ಕೊರತೆಯಿಲ್ಲ. ಬೋಳೇರು, ರಂಡೆ, ಮುಂಡೆ, ' 
ಕುಂಟಿ, ಕುರುಡ--ಈ ತೀರ ಕೇಳು ಶಬ್ದಗಳ ರೂಪಕದಿಂದ ಅಸಾಮಾನ್ಯ ' 
ಅರ್ಥಸಂಪತ್ತಿ ಯನ್ನು, ಲಿಂಗಾಂಗಸಾಮರಸ್ಯ ವನ್ನು ಹೇಳುವ ಕವಿಯ ಜಾಣ್ಮೆ, 
ಪ್ರತಿಭೆ ಅಗಾಧವಾದುದು. 


ಲಿಂಗಪತಿ ಶರಣಸತಿಯನ್ನು ನೀರಿಗೆ ಬಾ ಎಂದು ಕರೆಯುತ್ತಾನೆ : 
“ನೀರಿಗಂತಲೆ ಬಾರೆ ನಾರಿ। ನೀನು ಬರುವ 
ದಾರಿಲಾನು ಇರುತೀನಿ ಪೋರಿ । 


ಕೊಡ ಹೊತ್ತುಕೊಂಡು ನೀ ಬಾರೆ! ಆ ಕೊಡ ಮತ್ತೆ 
ಒಡಿತಂತೆ ಎಲ್ಲರಿಗೆ ನೀ ಸಾರೆ 


ಬಿಡದೆನ್ನ ಕೈ ಯೊಳು ಸೇರೇ। ನಿನಗುಡಲು 
ಕೊಡುವೆ ಲಿಂಗದ ಹೂವಿನ ಸೀಕಿ!? 
ಅರ್ಥಸೌಂದರ್ಯ, ತತ ಹ ಸೌಂದರ್ಯಗಳಿಂದ ಕೂಡಿದ ಇಂಥ ಪದ್ಯ 
ಪ್ರಪಂಚದ ಸಾಹಿತ್ಯ ದಳ್ಳಿಯೇ ವಿರಳ. ಸಾಮಾನ್ಯ ಘಟನೆಯೇ ಆತ ಸಾಕ್ಸ್ರಾ- 
ತ್ಯಾ ರದ, ದೇವದೇವನೊಡನೆ ಕೂಡುವ ಘಟನೆಯಲ್ಲಿ ಪರಿವರ್ತಿತವಾಗಿದೆ 
ಇಲ್ಲಿ. ಪ್ರೇಮಿಗಳ ನೋಟಕ್ಕೆ, , ಕೂಟಕ್ಕೆ ನೀರು ತರುವ ದಾರಿ, ಹಳ್ಳ ಒಳ್ಳೆಯ 


ಫೂಡಲೂರು ಬಸವಲಿಂಗ ಕರಣರು ೨೯ 


ಸ್ಥಳಗಳು. ನೀರಿಗೆ ಬರಲು ಪ್ರಿಯ ಸಂಜ್ಞೆ ಮಾಡುವ; ಪ್ರೇಯಸಿ ಬರುವಳು. 
ದಾರಿಯಲ್ಲಿ, ಹಳ್ಳದಲ್ಲಿ ಸರಸಸಲ್ಲಾಪ. ಇಲ್ಲಿ ಲಂಗಪ್ರಿಯ ಭಕ್ತ ಪ್ರೇಯಸಿಯನ್ನು 
ನೀರಿಗೆ ಬರಲು ಕರೆಯುತ್ತಾನೆ. “ಕೊಡ ಜೊತ 7 ಸ್ಯ ಬರಬೇಕಂತೆ ” 
ನೀರಿಗೆ ಬರಿಗೈಲೆ ಬರುತ್ತಾ ರೇನು? ಹೊತ್ತು ತಂದ ಕೊಡವನ್ನು ಮತ್ತೆ ಒಡೆದು 
ಬಿಡಬೇಕಂತೆ ! ಎಂಥ ವಿಚಿತ್ರ ! "ಕೊಡ' ಎಂದರೆ ಶರೀರ. ಇದಿಲ್ಲದೆ ಯಾವ 
ಸಿದ್ದಿ ಯೂ ಸಾಧ್ಯವಿಲ್ಲ. ಆದರೆ ಅದು ಹಾಗೆಯೇ ಇರಬಾರದು: ಒಡೆದು 
ಹೋಗಬೇಕು. ಎಂದರೆ "ಅಕಾಯ'ವಾಗಬೇಕು. ಆಗ ಮಾತ್ರ ಶರಣಸತಿ 
ಲಿಂಗಪತಿಯ ಕೈಹಿಡಿಯಲು ಸಮರ್ಥಳು. ಲಿಂಗಪತಿಯ ಕೈಹಿಡಿದಾಗ ಆತ 
ಆಕೆಗೆ ಲಿಂಗದ ಹೂವಿನ ಸೀರೆ ನನ್ನು ಉಡಲು ಕೊಡುತ್ತಾ ನಂತೆ. "ಲಿಂಗದ 
ಹೂವಿನ ಸೀರೆ' ಎಂಬಳ್ಳಿಯ ಧ್ವನಿ, ತತ್ವಸೌಂದರ್ಯ ಆತ್ಮಕ್ಕೆ ಮುಟ್ಟು ವಂತ- 
ಹುದು. ಅಕಾಯಭಕ್ಕೆಗೆ ಬೇಕಾದ ಸೀರೆ ಸಾಮಾನ್ಯವಾದುದೆ? ಅಲ್ಪ--ಅದು 
ಲಿಂಗದ ಹೂವಿನ ಸೀರೆಯೇ ಆಗಬೇಕು. ಈ ಪದ್ಯದಲ್ಲಿ ತುಂಬಿರುವ ರಸಿಕತೆ, 
"ಭಾವೈಕ್ಯತೆ', ಅರ್ಥಗೌರವ, ನಾದಮಾಧುರ್ಯ, ತತ್ವದ ಸೊಗಸು ಇವೆಲ್ಲ 
ಪ ಹಾಡನ್ನು ಶ್ರೇಷ್ಠ ಭಾವಗೀತೆಯನ್ನಾಗಿಸಿವೆ. 

ಬಸವಲಿಂಗಶರಣರು ತಮ ಸನ್ನಿ ಒಕ್ಕ ಲಿಗರು,, ಅಗಸರು, ಕುರುಬರಂ, 
ಕೊಜ್ಜೆ €ರು ಎಂದು ಕರೆದೆ ಡು ಸ *ಡುಗಳನ್ನು ರಚಿಸಿದ್ದಾರೆ. ಅವು 
ತತ್ವ ದಿಂದಲೂ ಅರ್ಥಗಾಂಭೀರ್ಯದಿಂದಲೂ ಫಾ 'ರಸವತ್ತಾ - 
Sn ಇವೆ. 


ಒಕ್ಕ ಲುಮಗ ಏನು ಮಾಡಿದ? 


“ಬಾಲಚಂದ್ರನೆಂಬೋ ಕುಡುಗೋಲು ಹಿಡಿದು 
ಸ್ಕೂಲ ಸೂಸ್ಮೃದ ದಂಟು ಕೊಯ್ವ ನೋಡಮ್ಮಾ 
ಮಲತ್ರಯಗಳ ಸಿವುಡುಗಳ ಕಟ್ಟಿ 
ಮೇಲ್ಮನೆ ಮಧ್ಯದಿ ಬಣಿವೆ ಒಟ್ಟಿದನಮ್ಮಾ ಹ 


ಬಾಲಚಂದ್ರ, ಮೇಲ್ಮನೆ. -ಕುಡುಗೋಲು,---ಈ ಶಬ್ದಗಳು ಶರಣರ 
ಉಸಿರಿನಿಂದ ಆಧ್ಯಾ ತ್ಮ ದಜೀ ನವನ್ನು ಪಡೆದಿವೆ; ಸಹಸ್ರದಳಕಮಲದ ಆ ದಿವ್ಯ 
ನಸುನೀಲ ಬೆಳಕು ಈ ಶಬ್ದ ಗಳಿನೇನೇ ಸಾಕ್ಟಾತ್ಕಾ ರವಾಗಿದೆಯೆನಿಸುತ್ತ ವೆ 
ಇಂಥ ರೂಪಕ ಸಾಹಿತ್ಯ ದಲ್ಲಿ ಅಪರೂಪ. ಕುಂಡಲಿನೀ ಶಕ್ತಿ ಎಚ್ಚತ್ತು, ನಿತ್ತಿ 
ಉರಿದುದನ್ನು ಇಲ್ಲಿ ಕವಿ 'ಎಳೆಯೆಳೆಯಾಗಿ ವಿವರಿಸಿದ್ದಾನೆ. "ಅರಿತವನಂ' ಈ 
ಸಾಲುಗಳನ್ನೊ ೀದಿದಾಗ "ಕಂಡು' "ಅನುಭವಿಸುತ್ತಾನೆ'. 


ಇವರು ಕೊಜ್ಜೆ ೀರು- 


ಏಂ ಕರ್ನಾಟಕ ಭಾರತಿ 


“ಕೊಜ್ಜೇರಾದೆವೋ ನಾವು ಕೊಜ್ಜೆರಾದೆವೋ.... 

ಹೆಣ್ಣು ಅಲ್ಲ ಗಂಡು ಅಲ್ಲ ನಮ್ಮ ಪರಿ ಬೇರೆ ಉಂಟು 
ಬಣ್ಣಬಣ್ಣದ ವಸ್ತ್ರಗಳ ಉಟ್ಟು ಮುರುಕ ಮಾಡೋದುಂಟು 
ಚೆನ್ನ ಕೂಡಲೂರೇಶನ ಕೂಡಿಕೊಂಡು ಬಾಳ್ವುದುಂಟು? 


ಹೆಣ ಲ್ಲ ಗಂಡಲ್ಲ ಆತ್ಮ! ಆದರೂ ಸಂಸಾರದಲಿ ಮೆರೆಯುತ್ತದೆ 
ಣಂ ೧ ೧ ಎ 
—ಬಣ್ಣ ಬಣ್ಣವಾಗಿ ಆ ಬಣ್ಣ ಅಂಟಿದಂತೆ. 


ಅತೀಂದ್ರಿಯ ಅನುಭವವನ್ನು ಉದಾಹರಣೆಗಳಿಂದ, ಉಪಮೆಗಳಿಂದ, 
ಲೌಕಿಕದ ಸಾಮಾನ್ಯ ಘಟನೆಗಳಿಂದ ಮನಮುಟ್ಟುವಂತೆ ಹೇಳುವ ಕಲೆ ಈ 
ಶರಣರದೇ. ಇಲ್ಲಿ ಶಬ್ದಗಳಿಗೆ ಅತೀಂದ್ರಿ ಯತನವುಂಟಾಗಿ ಅವು ಶರಣರ ಅನು- 
ಭಾವವನ್ನು ಪಡಿನುಡಿಯುತ್ತವೆ: 


“ಹನ್ನೆರಡು ವರುಷದ ಕನ್ನೆ ಯೌವನ ಸೂಸುತದ 
ಉನ್ಮತ್ತ ಸ್ತನಗಳೆರಡು ಒತ್ತುsತವ 
ಕಣ ಮೂಗಿನ ಕೊನೆ ಪೃಜೃಲಿಸುತಂದ 
ಣ ದ 
ಇನ್ನು ಗಂಡನ ಭಯವ್ಯಾಕ ಸುಮ್ಮನೆ...ಮಲಗು ಪೋರಿ...? 


“ಬಣ್ಣಬಣ್ಣದ ಸೀರಿ ಚಿಗಿಯಿದ್ದ ಉಡಿಗಂಟು 
ಇನ್ನು ಸಡಿಲಿಸಬೇಕು ತಡಮಾಡಬೇಡ 
ರನ್ನದ ಮೂಗುತಿ ಓಲೆಗಳ ನೀನಿಟ್ಟುಕೊಂಡು 
ಕನ್ನಡೀವಳಗ ಮುಖವ ನೋಡಿಕೋ ಪೋರಿ...” 


“ಇದಯ ಮಂಗಳವಾರ ನಿಬ್ಬಣಕೆ ಹೊರಟರೆ 
ಮೊದಲಗಿತ್ತಿಯು ನಾನು ಬಸುರಾದೆನು 
ಸದಮಲ ಸುಜ್ಞಾನಿಗಳು ಶಾಸಿ ಇಡುತಿರೆ 
ಮದುವೆ ಕಾಲದಿ ಮಗನ ಹಡೆದೆನು...? 


(2 


ಮೀಲುಮಾಳಿಗೆಯಲ್ಲಿ ಸಾಲುದೀವಿಗೆ ಹಚಿ 


ಟಃ 


ಕೂಡಲೂರೇಶನ ಕೂಡಿಕೋ ತಂಗಿ” 


[44 


ನಾನು ಒಂದು ಹೇಳತೀನಿ ಪ್ರಾಣಸಂಗಾತಿ ಕೇಳಿ 
ನಮೂರ್ತಿ ಬಂದು ಏನೇನೋ ಮಾಡಿದನಲೆ 
ರ 


ತೋರಮುತ್ತಿನ ಮೂಗುತಿಯ ಮೂಗಿನೊಳಿ ಟ್ಟಿನಲ್ಲೆ 


ಕೂಡಲೂರು ಬಸವಲಿಂಗ ಕರಣರಂ ೩೧ 


ತನ್ನ ಕೈಗಳಿಂದ ತಿದ್ದಿ ನನ್ನ ಬೈತಲೆ ತೆಗೆದನಲ್ಲೆ 
ಹತ್ತೆಂಟು ಕಲೆಗಳ ತೋರಿ ನೆತ್ತಿಯ ನೇವರಿಸಿದನಲ್ಲೆ 


ಗೊತ್ತಿದ್ದ ಜನರ ಮುಂದೆ ನಾನು ಬತ್ತಲಾಗಿ ನಿಂದೆನಲ್ಲೆ? 


ಸಾವತಾನ್ಯ ನೀತಿ: 


ಬಸವಲಿಂಗಶರಣರ ಹಾಡುಗಳಲ್ಲಿ ಆಧ್ಯಾತ್ಮದ ಜೊತೆಗೆ ಜನರ ಬದುಕಿಗೆ 
ಅರ್ಥವನ್ನು, ಶಕ್ತಿಯನ್ನು ಕೊಟ್ಟು ಮುನ್ನಡೆಸುವ ನೀತಿ ಹಾಸುಹೊಕ್ಕಾಗಿದೆ. 
ಅವರು ಬಹುಸುಲಭವಾಗಿ ನಾದಮಾಧುರ್ಯದೊಡನೆ ಈ ನೀತಿಯನ್ನು ಜನರ 
ಹೃದಯಕ್ಕಿಳಿಸಿಬಿಡುತ್ತಾರೆ. 


ಆ ಹೋಗಬ್ಯಾಡೋ ಹೋಗಬ್ಯಾಡೋ 
ಭೋಗಪಡೆಯು ಆಸೆಯಿಂದ 
ತ್ಯಾಗಮಾಡದ ಬಾಲೇರಲಿ 


ಕುನ್ನಿಯಂತೆ ಬೊಗಳುವ ಜನರಲ್ಲಿ 

ನಿನ್ನ ಬೆಲೆಯನು ತಿಳಿಯದವರಲ್ಲಿ 

ಘನ್ನಘಾತಮಾಡುವ ಪಾತಕಿಗಳಲ್ಲಿ 

ಬನ್ನಪಡಿಸುವಂಥ ನರಹೇಸಿಗಳಲ್ಲಿ 
ಹೋಗಬ್ಯಾಡೋ 


ಗುರುವಿನ ಮಂತ್ರ ನಿನಗೊಂದು ಹೇಳತಿನಿ 

ಸಾಧುರ ಮಠಕ ಹೋಗಬ್ಯಾಡ 

ಹೋದ್ಯ್ಯಾಕ್‌ ಹೋಗುವಲ್ಲಿ ಮತ್ತೊಂದ ಹೇಳತಿನಿ 
ಗಾಂಜಿ ತಂಬಾಕ ಸೇದಬಾರದು । ನಿಶೆ ಆಗಬಾರದು 


ನಿನ್ನ ಹೆಂಡತಿ ಪತಿವ್ರತಿ ಆದರೇನು 

ಆರ್‌ ತಿಂಗಳ ತವರಲಿ ಚಿಡಬಾರದು 

ಚಿಟ್ಟಿರ್ಕಾಕ್‌ ಬಿಡವಲ್ಲಿ ಮತ್ತೊಂದ ಹೇಳತಿನಿ 

ತಿಂಗಳಿಗೊಮ್ಮೆ ಹೋಗದಂತೆ ಇರಬಾರದು । ಬ್ಯಾಡ ಆಗಬಾರದು 


ಶೊಲೆಯರು ಯಾರು? 
ಹೊಲೆಯರಲ್ಲವೆ ನಾವು! ಹೊಲೆಯರಲ್ಲವೆ? 
ಹೊಲೆಯೊಳು ಹುಟ್ಟಿ ನಾವು । ನಮ್ಮ 
ಕುಲ ಮೇಲು ಎನ್ನುವವರು 


ಪಿ೨ ಕರ್ನಾಟಕ ಭಾರತಿ 


ರಾಷ್ಟ್ರ ದೊಳು ಮೇಲು ಕೀಳು 
ಸೃಷ್ಟಿ ಕೃತಕ ಮಾಡುವವರು 
ಶ್ರೇಷ್ಠರೆನಿಸಿಕೊಂಡರೂ ನಷ್ಟರಾಗಿ ಹೋಗುವವರು 
ಹೊಲೆಯರಲ್ಲವೇ- 
ಜ್ಞಾನಿಯ ಗುಣ ಬ್ಯಾರೆ। ಅ- 
ಜ್ಞಾನಿಯ ಗುಣ ಬ್ಯಾರೇ। 
“ ಉಪ್ಪು ಮುತ್ತು ಒಂದೆ ಜಲದಲ್ಲಿ ಹುಟ್ಟುವವು 
ಉಪ್ಪು ಕರಗಿ$ ಮುತ್ತು ಉಳಿಯುವವು 
ತಪ್ಪಿ ನುಡಿದರೆ ಜ್ಞಾನಿ-ಅಜ್ಞಾನಿ ಒಂದೆಂದು 
ಒಪ್ಪುವನೆ ಈ ಮಾತು ಕೂಡಲೂರೇಶನು ಶಿ 


ಅನುಭಾನ-ಯೋಗ : 


ಬಸವಲಿಂಗಶರಣರು ಮಹಾ ಅನುಭಾವಿಗಳು. ಶರಣರ ಭಕ್ತಿ, ವೈರಾಗ್ಯ, 
ಅನುಭಾವಗಳ ಪ್ರಭಾವ ಅವರ ಮೇಲೆ ಗಾಢವಾಗಿ ಆಗಿದೆ. ಭಕ್ತಿಯಿಂದ, 
ಅನುಭಾವಮಾರ್ಗದಿಂದ ಜೀವನ್ಮುಕ್ತಿ ಸಾಧ್ಯ, ಕೇವಲ ಯೋಗಮಾರ್ಗದಿಂದ. 
ಅದು ಸಾಧ್ಯವಿಲ್ಲ ಎಂದು ಬಸವಲಿಂಗಶರಣರು ಹೇಳುತ್ತಾರೆ : 


“.ಅಆಗದಾಗದು ಮುಕ್ತಿ ಯೋಗಮಾರ್ಗದಲಿಂದ 
ನೀಗಲರಿಯದು ಭವದ ರೋಗವದರಿಂದ 
ಗಂಗೆ ಯಮುನೆ ಸರಸ್ವತಿ ಎಂಬ ತ್ರಿವೇಣಿಯ 
ಸಂಗಮಸ್ರೇತ್ರದೊಳು ಲಿಂಗವು ಉಂಟಿಂದು 
ಕಂಗಳನು ಮುಚ್ಚಿ ಮತ್ತೆ ಮಂಗನಂತೆ ಕುಳಿತರೆ 
ಹಿಂಗುವುದೆ ಭನ ಕರ್ಮ ಹಮ್ಮು ನೀಗದಲೆ 


೧೨ ಜೀಹದಂಡನೆ ಮಾಡಿ ಕಾಯವನು *ೆಡಿಸಿಕೊಂಬ 
ಮಾಯಮೋಹಿಗಳಿಗೆಲ್ಲ ಮೋಹ್ತ್ರ ದೊರಕುವುದೆ 1” 


ಅನುಭಾವಿ ಎಂಥವ? ಅವನ ನೆಲೆ ಕಲೆ ನಿಲುವು ಎಂಥದು? 
“ ಕೈಯಿಲ್ಲದೆ ಹಿಡಿಯುವ, ಕಾಲಿಲ್ಲದೆ ನಡೆಯುವ 
ಮೈಯನೆಲ್ಲ ಸೋಂಕುವ 
ಬಯಲೊಳು ಆಡುವಾ ನಿರ್ಬಯಲು ಬ್ರಹ್ಮ”ವೇ ತಾನಾದವ ಅನುಭಾವಿ. , 
ಈ ಹಾಡು ಅನುಭಾವಿಯ ಸಹಜಸ್ಥಿ ತಿಯನ್ನು ಚೆನ್ನಾಗಿ ಅರುಹುತ್ತದೆ : | 


೧೨. ನೆನೆಯಬಹುದು: "--ಕೂಡಲಸಂಗಮದೇವರನೊಲಿಸಬಂದ ಪ್ರಸಾದಕಾಯವ 
ಕೆಡಿಸಲಾಗದು.? --ಬಸವಣ್ಣ 


ತೂಡಲೂರು ಬಸವಲಿಂಗ ಶರಣರು ಎಪಿ 


“ ತಾನು ತನ್ನನು ತಿಳಿದು ತಾ ಬ್ರಹ್ಮನಾದಾಗ 
ಕೂನಗುರ್ತುಗಳ ಹಂಗುಂಟಿ ಕೊರಡೆ. 
ಭಾನುಕೋಟಿತೇಜವು ಹೃದಯದೊಳಡಗಿದೆ 
ಮೌನಮುದ್ರೆಯೊಳು ನೀನಿರು ಕೊರಡೆ ” 


“ ತತ್ವೈದು ಶ್ರುತಿ ನಾಲ್ಕು ನಿತ್ಯವೆಂದರಿದವಗೆ 
ನಿತ್ಯನೇಮಂಗಳ ಹಂಗುಂಟಿ ಕೊರಡೆ 
ಸತ್‌ಚಿತ್ತಾನಂದ ನಿತ್ಯಪರಿಪೂರ್ಣನಾದವಗೆ 
ಮತ್ತೆ ಭವಕರ್ಮಗಳುಂಟಿ ಕೊರಡೆ” 


“ ಆಚಾರಕ್ರಿಯೆಗಳು ಆತ್ಮಾನುಭವದೊಳು 
ಯೋಚಿಸಿ ನೀನು ತಿಳಿ ಕೊರಡೆ 
ಖೇಚರಿ ಭೂಚರಿ ಸಾಚರಿ ಶಾಂಭವಿ- 
ಯಾಚೆಯ ವಸ್ತು ನೀ ಕೊರಡೆ ? 


ಬಸವಲಿಂಗಶರಣರು ಆಧ್ಯಾತ್ಮಗಿರಿಯ ತುಟ್ಟಿ ತುದಿಯನ್ನೇರಿ, ಐಕ್ಯಸ್ಥ ಲ 


೪ 
ದಲ್ಲಿ ನಿಂತು ಹಾಡಿದ ಹಾಡು ಅನುಭಾವಿಯ ನಿಲವನ್ನು ಸ್ಪಷ್ಟವಾಗಿ, ಸ್ಫುಟ- 
ವಾಗಿ ಸಾರಿಹೇಳುತ್ತದೆ; ಈ ಹಾಡು ಬಹು ಜನಪ್ರಿಯವಾದುದು. ಇಂದಿಗೂ 
ರಾಯಚೂರು ಮತ್ತು ಕಲ್ಬುರ್ಗಿ ಜಿಲ್ಲೆಗಳಲ್ಲಿ ಜನರು ಈ ಹಾಡನ್ನು ಹಾಡಿ 


ನಲಿಯುತ್ತಾ ರೆ 


“ ಯಾತ8ರಿಂದಲಿ ಮಾಡಲಿ ಆತ್ಮನ ಪೂಜೆ 
ಎತ್ತ5 ನೋಡಲು ತಾನೆ ತಾನಾಗಿಹನು 
ನಿತ್ಯ$ನಿರಂಜನ ನಿರಾಳ ನಿರ್ಗುಣ 
ಅತ್ಕ*ಧಿಕಾನಂದ ಪರಿಪೂರ್ಣಬ್ರಹ್ಮವು 


ತನು ಮೂರು ಕರಣ$ ನಾಲ್ಕು ತತ್ತ್ವವೈದರೊಳು 
ಇನಿತು ತೋರಿ$ ತಾನು ಪ್ರತಿಫಲಿಸಿಹನು 
ಘನಚೈತನ್ಯದ ಮೂರುತತಿ ತಾನಾದ 


ಮನಕೆ ನಿಲುಕದ ಮಹಾ ಘನತೇಜ ಬ್ರಹ್ಮವು 


ಅಣುರೇಣುತೃಣಕಾಷ್ಟದಿ ಭರಿತಮಾಗಿ 
ಎಣಿಕಿತಗೆ ತಾನು ಮೀರಿ$ ಇಹನು 
ಗಣಿತಕ್ಕಪ್ರಮೇಯ ಆಗಿ ತೋರುತಿಹನು 
ಗುಣಕೆ ಮೀರಿದ ಮಹಾ ನಿರ್ಗುಣ ಬ್ರಹ್ಮವು 


ಇನ್ರಾಪರಿಯಲಿ ಪೂಜೆ ಮಾಡುಂವೆನೆಂದರೆ 
ನ್ನನು ಕೆಡಿಸಿ$ ತಾನೆ ತಾನಾಗಿಹನು 
ಜ್ಞಾನಮೂರುತಿ ಗುರು ಕೂತsಡಲೂರೇಶನು 
ಆನಂದರೂಪಾಗಿ ತೋರು$ಶಅಹನು 


et 2೭] 


ಕ. ಬಾ. ೫ 


೩೪ ಕರ್ನಾಟಕ ಭಾರತಿ 


ವಿನ್ಯಗಳಿಗೆ ಎದೆಯೊಡ್ಡಿ ದರು : 


ಕೂಡಲೂರು ಬಸವಲಿಂಗಶರಣರು ಮಹಾಕಾರಣಿಕರು; ಅವರು ಈ 
ಬದುಕನ್ನು, ಈ ನೆಲವನ್ನು ಬ್ರೀತಿಸಿ ಅದನ್ನು ಮಹವನ್ನಾಗಿ ಮಾಡಲು ಮಹಾ 
ಮಣಿಹವನ್ನು ಹೊತ್ತು ಬಂದವರು. ಅವರು "ಪೀದಾಂತಿ' ಗಳಾಗಿ ಜನರಿಗೆ 
ಹೊರೆಯಾಗಲಿಲ್ಲ. ಶರಣರ ತತ್ತ್ವದಂತೆ ಸತ್ಯ ಶುದ್ಧ ಕಾಯಕ ಮಾಡಿ ಬಾಳಿ- 
ದರು. 

ಜನರ ಜೀವನವನ್ನು ತಿದ್ದಲು ಅವರು ಊರೂರು ಅಲೆದರು; ಆದರೆ 
ಜನರನ್ನು ನೆರೆಯಿಸಿ "ಉಪದೇಶ' ಮಾಡಲಿಲ್ಲ. ತಮ್ಮ ನಡೆಯಿಂದ, ಅನುಭಾವದ 
ನುಡಿಯಿಂದ ಜನರ ಹೃದಯಗಳನ್ನು ಪರಿವರ್ತನಗೊಳಿಸಿದರು. " ಸಾರಿ ಜಿಲ್ಲದ 
ಮುಕ್ತಿ'ಯನ್ನು ಕಾಣುವ ಕಣ್ಣನ್ನು, ಪಡೆಯುವ ಆತ್ಮವನ್ನು ಜನಕೋಟಿಗೆ 
ನೀಡಿದರು. 

ಬಸವಲಿಂಗಶರಣರ ಜೀವನ ಸುಖಮಯವಾಗಿರಲಿಲ್ಲ. ಎಲ್ಲ ಶರಣರಂತೆ 
ಅವರೂ ನೂರಾರು 'ದಿವ್ಯ'ಗಳಿಗೆ ಎದೆಯೊಡ್ಡಿ ದರು. ಹೋದಲ್ಲೆಲ್ಲ ಎಲ್ಲರೂ 
ಅವರ ಮಾತುಗಳಿಗೆ ಕಿವಿಗೊಡಲಿಲ್ಲ. ಅನೇಕರು ಅನೇಕ ರೀತಿಯಾಗಿ ಅವರನ್ನು 
ಹಾಡಿಸಿದರು, ಹೀಡಿಸಿದರು,? ಕ್ಕ ಹೊಟ್ಟಿಗೆ ಹಿಟ್ಟು ದೊರಕದಂತೆ ವರಾಡಿದರು ; 
ನಿಂದೆ ಮಾಡಿದರು, ಬೂಲಾಟಿಕೆಯವನೆಂದರು. ಆದರೆ ಅವರು 
“ಬೈದವರೆನ್ನ ಬಂಧುಗಳೆಂ”ದರು ; “ ಹೊಯ್ದ ವರೆನ್ನ ಹಿತವ'”ರೆಂದರು. ಎಷ್ಟೋ 
ಸಲ ಕಠೋರನುಡಿಗಳನ್ನಾಡಿ ಜನರನ್ನು ದಾರಿಗೆ ತಂದುದೂ ಉಂಟು. “ತಂದೆ 
ಮಗನ ಅವಗುಣಕ್ಕೆ ಮುನಿವಂತೆ” ಅವರು ಜನರ ಮೇಲೆ ಮುನಿದರು. 

ಜನರು ಅವರಿಗೆ ಕುರುಬ, ಅಗಸ, ಹೊಲೆಯ, ಬಣಜಿಗ, ಕೊಜಿ ೀರವ 
ಎಂದು ಹಾಸ್ಯಮಾಡಿದರು. ಆ ಹೆಸರು ವೃತ್ತಿಗಳನ್ನೆತ್ತಿ ಶರಣರು ಸುಂದರ 
ಹಾಡುಗಳನ್ನು ಕಟ್ಟಿ ತತ್ತ್ವವನ್ನು ಬಿತ್ತಿ ದರು-ಜನರೆದೆಗಳಲ್ಲಿ. “ಇವ ಏನು ಕವಿ? 
ಇವನೇನು ಪದ್ಯ ಮಾಡುತ್ತಾನೆ? ಛಂದಸ್ಸು, ಅಲಂಕಾರ ಯಾವುದೂ ಗೊತ್ತಿಲ್ಲ” 
ಎಂದು ಹೀಯಾಳಿಸಿದರಂತೆ ಯಾರೋ ಶರಣರನ್ನು. ಆಗ ಶರಣರು ಈ ಹಾಡು 
ಹಾಡಿದರು: 

“ ಏನು ಮಾಡಿದೆ ಓ ಕವಿಯೇ ನೀನು 
ನೀನೆ ತಿಳಿಯದಂಥ ಒಂದು ಪದ್ಯ ಬರೆದೆಯಾ? 


೧೩. ದುಷ್ಟರು ಅವರನ್ನು ಹಿಂಸಿಸಿ ಕೆರೆಯಲ್ಲಿ ಒಗೆದರೆಂದು ವದಂತಿಯಿದೆ, 


ಕೂಡಲೂರು ಬಸವಲಿಂಗ ಕರಣರು 


ನಾನು- ನೀನೆಂಬ ಉಭಯ ಭೇದಭಾವವ ಹಿಡಿದು 
ಜ್ಞಾನಕಪಮಾನ ತಂದೆಯಾ ಬಳಲಿ ಬೆಂದೆಯಾ ? 
ಯತಿಪ್ರಾಸಗಣಮಾತ್ರೆಗಳನೆಣಿಸಿ ಗುಣಿಸಿ 
ಅತಿಬವಣೆಹೊಂದಿ ಬದುಕಿದರೇನು ಬಂತು ಕೇಳು 
ನುತಿಗೆ ನಿಲುಕದ ನಿರ್ಗುಣ ನಿಜವಸ್ತುವನ್ನು ಅ- 
ಮಿತದೊಳು ನಂಬು ಆಗ ನೀನೆ ಶಂಭು॥ 


“ ಇವನಾವ ಪಂಡಿತ? ಶಾಸ್ತ್ರ ಇವನಿಗೆ ತಿಳಿಯದು ? ಇವನೇನು ಕಾಶಿ 
ಯಲ್ಲ ಕಲಿತು ಬಂದವನೇ?” ಎಂದರಂತೆ ಪಂಡಿತರು ಒಮ್ಮೆ. ಆಗ ಶರಣರು. 


ಹಾಡಿದರು: 


“ ಹುಲಛಲಕೆ ಹೋರಾಡಿ ನೆಲಗತ್ತಲಾಗುವ 
ಛಲಮಾರಿ ಜನರೆಲ್ಲ ಪಂಡಿತರೆ ? 


ನಾಶವಾಗುವ ದೇಹವನ್ನೆ ನಿಜವೆಂದು ನಂಬಿರುವ 
ಹೇಸಿ ಮನುಜ8ರಿವರೆಲ್ಲ ಪಂಡಿತರೆ 

ತಾಸುತಾಸಿಗೆ ಬೇರೆ ಬೇರೆ ವೇಷವ ಧರಿಸಿ 
ಮೋಸಗೊಳಿಸುವರೆಲ್ಲ ಪಂಡಿತರೆ ? 
ಕಾತಿಯೊಳು ಓದಿ ಘನಬಿರುದುಗ8ಳನಾಂತು 
ದ್ವೇಷಮಾಡುವವರೆಲ್ಲ ಪಂಡಿತರೆ? 

ಅಮರ ಛಂದಸ್ಸು ನಿಘಂಟು ಎಲ್ಲ ಓದಿಕೊಂಡು 
ಸಮರಃಸದಿ$ರದವರು ಪಂಡಿಶಃರೆ ? 
ಭೂಮಿಯೊಳು ಪರಿಪರಿ ಗ್ರಂಥಗಳ ಬರೆದರೇನು 
ಸ್ವಾಮಿನಿಷ್ಠೆಯಿಲ್ಲದವರು ಪಂಡಿತರೆ ?” 


ಆತ್ಮಸಮರ್ಪಣೆ ; 


ಹೋದಹೋದಲ್ಲೆಲ್ಲ ಜನ ಅವರನ್ನು ಒಂದು ಪದ ಮಾಡಿರೆಂದು 
ಏೀಡಿಸುತ್ತಿದ್ದರು. ಒಮ್ಮೆ ಅಂಥ ಪ್ರಸಂಗದಲ್ಲಿ ಈ ಪದ ಹಾಡಿದರು : 


«4 ಬರುತಾದೋ ಪದ ಬರುತಾದೋ 
ನರಜನ್ಮಕೆ ಮರಳಿ ಹುಟ್ಟಿ ಬಾರದ ಪದ 
ಅಡಿಪ್ರಾಸ ಗುರುಲಘುಕನ್ನೆ ಸೊನ್ನೆಗಳೆಂಬ 
ಬೆಡಗಿನ ಒತ್ತು ದೀರ್ಥಗಳ ನಾನರಿಯೆ 
ನುಡಿಶಬ್ದ ಬಂಧುsರ ತಾಳಲಯಗಳ8ಳೆಂಬ 
ಪಡುಪಾಟ್ಲನರಿಯದ ಪರಬ್ರಹ್ಮನ ಪದ” 


ಬಸವಲಿಂಗಶರಣರಿಗೆ ಬಹುಭಾಷಾಪರಿಚಯವಿತ್ತು. ಉರ್ದು, ತೆಲುಗು, 
ಕನ್ನಡ ಮಿಶ್ರ ಮಾಡಿ ಬರೆದ ಹಾಡುಗಳಿವೆ. ಸಂಸ್ಕೃತ, ಮರಾಠಿ ಭಾಷೆಗಳಲ್ಲಿಯೂ 


ಅವರಿಗೆ ಗತಿ ಇತ್ತೆಂದು ತಿಳಿದುಬರುತ್ತದೆ. 


a೬ ಕರ್ನಾಟಕ ಭಾರತಿ 


ಕೂಡಲೂರು ಬಸವಲಿಂಗ ಶರಣರಂಥವರು “ಭುವನದ ಭಾಗ್ಯ ದಿಂದ” 
ಹುಟ್ಟ ಬರುತ್ತಾ ರೆ--ಭುವನದ ಕೊಳೆಯನ್ನು ಕಳೆಯಲು--ಲೋಕದ ಸಂಕಷ್ಟ £ 
ಗಳನ್ನೆಲ್ಲ ತಾವು ಸಹಿಸಿ ಲೋಕಕ್ಕೆ ಹಿತವನ್ನೆಸಗಿದರು. ಅವರು ಸದನ 
ಸವೆದು, ದೀಪದಂತೆ ಉರಿದು, ಸರ್ವಜೀವದ ಆತ್ಮೋನ್ನ ತಿಗಾಗಿ ಹಾಡಿದರು. 
ದಿ. ರಾನಡೆಯವರು ಬಸವಲಿಂಗಶರಣರನ್ನು ಕುರಿತು ಹೇಳಿದ ವಠಾತುಗಳು 
ಅವರ ವ್ಯಕ್ತಿ ತೃದ ಆಳ- ಎತ್ತ ರಗಳನ್ನು ತಿಳಿಸುತ್ತವೆ: 

“.... ಕಸ್ಟ, ಬುದ್ಧ, ನಿಂಬರಿಗಿ ಮಹಾರಾಜರು ಮತ್ತು ಕೂಡಲೂರೇಶರಂ 
(ಬಸವಲಿಂಗಶರಣರು) ಅಂಥ ಮಾದರಿಯ ಸಂತರಿದ್ದ ರು. ತಮ್ಮ ಶಿಷ್ಯರನ್ನು 
ಭಗವಂತನೆಡೆಗೆ ಒಯ್ಯು ವುದೊಂದೇ ಇವರ ಕಲಸವಾಗಿದ್ದಿ ತು. 

“ಕ್ರಿಸ್ತನು ಜಗತ್ತಿನ ಪಾತಕಗಳಿಗಾಗಿ ಮಡಿದನೆಂಬುದು ಸರೃಶ್ರು ತವಷ್ಟೆ. 
ರಂತ ಕೂಡಲೂರೇಶರು ಕೂಡ ಜಾಗತಿಕ ಪಾತಕಗಳನ್ನ ಜಬ ಅತ್ಮ. 
ಯಜ್ಞಗೈದರು. ಬುದ್ದ ಕ್ರಿಸ್ತರಂತೆ ಜಗತ್ತಿನ ಎಲ್ಲ ಸಂಕಟಿಗಳನ್ನೂ ನೈತಿಕ 
ಬಾಧೆಗಳನ್ನೂ ತಾವು ಸ್ವೀಕರಿಸಿದರು.” 


ಸಹಾಯಕ ಗ್ರಂಥಗಳು 
೧. ಕೂಡಲೂರು ಬಸವಲಿಂಗಶರಣರ ಪ್ರಕಾಶಕರು : ಸಂಗಡಿಗರ ಸಮಿತಿ, 


ಕೃತಿ: ಬ್ರಹ್ಮತತ್ತ್ವರತ್ನಾಕರ ರಾಯಚೂರು 
೨. ಶಿವದಾಸಗೀತಾಂಜಲಿ ಎ ಪ್ರಕಾಶಕರು : ಶ್ರೀ ಜಗದುರು 


ತಿವರಾತ್ರೀಶ್ಚರ ಗ್ರಂಥಮಾಲೆ, ಮೈಸೂರು 


೩. ನನ್ನ ಸಂಗ್ರಹದಲ್ಲಿರುವ ಕೈಬರಹದ 
ಹಾಡುಗಬ್ಬಗಳ "ಟ್ರಿ? 


ವೈಜ್ಞಾನಿಕ ಕಥಾಲೇಖನ 
ರಾಜಶೇಖರ ಭೂಸನೂರಮಠ 
೧. ಪ್ರಾಸ್ತಾವಿಕ: 


ವೈಜ್ಞಾನಿಕ ಕಥೆ- ಕಾದಂಬರಿಗಳು ಕನ್ನಡಸಾಹಿತ್ಯದಲ್ಲಿ ತೀರ ವಿರಳವೆಂದು 
ಹೇಳಬಹುದು; ಕನ್ನಡಸಾಹಿತ್ಯವು ಪ್ರಬಂಧ, ಕಾದಂಬರಿ, ಭಾವಗೀತೆ ಮತ್ತು 
ಸಣ್ಣ ಕತೆಗಳನ್ನು ಎರವಲಾಗಿ ಪಡೆದು, ಅರಗಿಸಿಕೊಂಡಂತೆ ವೈಜ್ಞಾನಿಕ 
ಕಲ್ಪನಾ ಸಾಹಿತ್ಯ( science - fiction )ದತ್ತ ಇನ್ನೂ ಕೃಚಾಚಿಲ್ಲ. ಆಧುನಿಕ 
ಕನ್ನಡ ಸಾಹಿತ್ಯದ ಇತಿಹಾಸ ಮತ್ತು ಯಥಾರ್ಥ ಮೌಲ್ಯಗಳ ಬಗೆಗೆ 
ತಜ್ಞರ ಅಭಿಪ್ರಾಯಗಳೇನಿದ್ದರೂ ಕಳೆದ ೫೦ ವರ್ಷಗಳು ಕನ್ನಡ 
ಸಾಹಿತ್ಯದಲ್ಲಿ ಕ್ರಾಂತಿಕಾರಕ ವರ್ಷಗಳಾಗಿವೆ ಎಂದು ಎಲ್ಲರೂ ಒಪ್ಪಿದ್ದಾರೆ, 
ಅಷ್ಟೇ ಅಲ್ಲ, ಈ ಕ್ರಾಂತಿಯ ಬಿರುಗಾಳಿ ಈ ಶತಮಾನದ ಉತ್ತರಾರ್ಧದಲ್ಲಿ 
(೧೯೫೦ ರ ಈಜೆಗೆ) ಇನ್ನಾವ ಮನ್ವಂತರ ಪ್ರಾರಂಭಿಸುವುದೋ ಎಂದು ನಾವೆಲ್ಲ 
ನಿರೀಕ್ಷೆಯಲ್ಲಿದ್ದೇವೆಂದರೂ ಸರಿ. ಅದರಲ್ಲಿ ವೈಜ್ಞಾನಿಕ ಕಥಾಸಾಹಿತ್ಯ (ಕಾದಂಬ- 
ರಿಗಳನ್ನೊ ಳದೊಂಡು) ಇದಕ್ಕೆ ಇಂಗ್ಲೀಹಿನಳ್ಳಿ Science-fiction ಅಥವಾ 
ಸಂಕ್ರೆಪ್ತ ವಾಗಿ $೯” ಎಂದು ಹೆಸರು ತನಗೊಂದು ಶಾಶ್ವತ ಸ್ಥಾನ ಪಡೆಯಲು 
ಈಗ ಮುಹೂರ್ತ ಬಂದಿರಬಾರದೇಕೆ? ಸರಕಾರ ಮತ್ತು ವಿಶ್ವವಿದ್ಯಾಲಯಗಳು 
ವಿಜ್ಞಾನವನ್ನು ಜನತೆಗೆ ಕನ್ನಡದ ಮೂಲಕ ಅರ್ಥಮಾಡಿಕೊಡಲಿ. ಇಲ್ಲ ಆಶಯ 
ವಿಟ್ಟು ಕೊಂಡು ಕಾರ್ಯನಿರತರಾದಾಗ, ಕನ್ನಡ ಲೇಖಕರು ಸಾಹಿತ್ಯ ಮುಖೇನ 
ವಿಜ್ಞಾನವನ್ನು ಸುಲಭವಾಗಿ ಜನತೆಗೆ ಮುಟ್ಟ ಸಬಹುದಾದ ಇಂಥ ಹೊಸ 
ಪ್ರಯೋಗಗಳನ್ನೇಕೆ ಪ್ರಾರಂಭಿಸಬಾರದು ? 

ಕನ್ನಡದಲ್ಲಿ ವಿಜ್ಞಾನಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಸಾಧ್ಯತೆಯ 
ಬಗೆಗೆ ಸಂಪೂರ್ಣ ಆಶಾವಾದಿಯಾಗಿದ್ದು, ಈ ಕಾರ್ಯವನ್ನು ಪರಿಣಾಮಕಾರಿ- 
ಯಾಗಿ ಪ್ರಾರಂಭಿಸಲು ವಿಜ್ಞಾ ನಕ್ಷೇತ್ರದಲ್ಲಿದ್ದ ವರಿಗೆ ಸುಲಭಸಾಧ್ಯ ವೆಂದು 
ನಾನು ನಂಬಿರುವೆ. ಕನ್ನಡದಲ್ಲಿ ವೈಜ್ಞಾನಿಕ ಕಥಾಸಾಹಿತ್ಯ--38--ವಿಪುಲವಾಗಿ 


ಸೃಷ್ಟಿಯಾಗಲೆಂಬ ಆಶೆಯಿಂದ, ಇಂಥ ತಲೆಬರಹದೊಂದಿಗೆ ಈ ಪ್ರಬಂಧವನ್ನು 
ಪ್ರಾರಂಭಿಸಿದ್ದೇನೆ. , 


೧. ಈ ಪ್ರಬಂಧದಲ್ಲಿ ವೈಜ್ಞಾನಿಕ ಕಥಾಸಾಹಿತ್ಯಕ್ಕೆ ಅನುಕೂಲಕ್ಕಾಗಿ SF ಎಂದೇ 
ಕರೆದಿದ್ದೇನೆ. 
ಎ 
೩೭ 


ಎ೩೮ ಕರ್ನಾಟಕ ಭಾರತಿ 


೨. ಕಥಾಸಾಹಿತ್ಯದಲ್ಲಿ ವಿಜ್ಞಾ ನದ ಸ್ಥಾ ನ: 


ಸಾಹಿತ್ಯದಲ್ಲಿ ವಿಜ್ಠಾ ನಕ್ಕ ಸ್ಥಾ ನವಾದರೂ ಇದೆಯೇ ಎಂಬುದು ಮೊದಲು. 
ಉದ ನವು ಮೂಲ ಪ್ರಶ್ನಿ. “ವೈಜ್ಞಾ ನಿಕ ಕಥಾಸಾಹಿತ್ಯ (88) ಸಾಹಿತ್ಯ 
ಪ್ರಕಾರವೇ ಅಲ್ಲವೆಂದೂ, ಪತ್ತೆ “ದಾಸಿ ಅಥವಾ ಫ್ಯಾಂಟಸಿ ಬ೨ಿಯಂತೆ ಇದಕ್ಕೆ 
ಜಡ ಸಾಹಿತ್ಯದಲ್ಲಿ ಇರಬೇಕಾದ ಜೀವಂತ ಮೌಲ್ಯ ಗಳಿಲ್ಲವೆಂದೂ ಅನೇಕರು. 
ರುವುದು. ಇಂಥ ಸಾಹಿತ್ಯಸ್ಥ ಜನೆ ಇಷ್ಟು ತ ಜಡಗ ಪ್ರಾ ರಂಭವಾದುದಕ್ಕೆ 
ಕಾರಣವಾಗಿದೆ. ಇಂಥ ಪ್ರತಿರೋಧಾತ್ಮಕ ಉಪೇಕ್ಷೆ ಹಾರದ ಸಾಹಿತ್ಯ 
ಪ್ರಕಾರಕ್ಕೂ ಮಾರಕವಾಗಬಲ್ಲುದು. ಹೊಸಗನ್ನಡ ಕವಿತೆಗಳನ್ನು ಪೂಜ್ಯ 
"ಶಿಳ ಯವರು ಕನ್ನಡಿಗರ ಮುಂದಿಟ್ಟಾಗ, ಶ್ರೀನಿವಾಸರು ಸಣ್ಣ ಕತೆಗಳನ್ನು 
ಬರೆದಾಗ, ಅಡಿಗ-ಗೋಕಾಕರು ನವ್ಯ ಕಾವ್ಯ ಬರೆಯಲಾರಂಭಿಸಿದಾಗ ಕನ್ನಡ 
ಸಾಹಿತ್ಮ ಒಂದೊಂದು ಹೊಸ ಮೈ ಶಿಗಲ್ಲನ್ನು ತುಳಿಯಿತೆಂದು ಪ್ರಾ ಜ್ಞ ತ್ತ 
ಠಿ 
ಸಂಶಯಹೀಡಿತರಿದ್ದಾಗ ಕೂಡ 23 ಕೊಂಡಿದ್ದಾರೆ. ನಿಜವಾದ ಸಾಹಿತ್ಯ 
ಅನುಭವದ ಆಳದಿಂದ ಚಿಮ್ಮಬೇಕು; ಅನಿಸಿಕೆ-ಅಂಬೋಣಗಳ ಸುಸಂಸ್ಟ್ರತದ 
ಪಡಿಯಚ್ಛಿನಲ್ಲಿ ಮೈದಾಳಬೇಕು; ಹೃದಯವೇದ್ಯ ವಲ್ಲದೆ, ನಮ್ಮ ಭಾವನೆ- 
ಗಳನ್ನು ತಾಕಿ ನಮ್ಮ ಚಿತ್ತ ವನ್ನ ಪಹರಿಸಬೇಕು; ಕನಿಷ್ಟ, ಸಾಹಿತ್ಯವೆಂದು 
ಗುರುತಿಸಬಹುದಾದ ಯಾವುದಾದರೂ ರೂಢವಮರಾರ್ಗ ತಿಳಿದಿರಬೇಕು. ಈ 
ವಿಚಾರಗಳನ್ನು ನಾನು ಹೇಳಿದ್ದಲ್ಲ; ನಾನು ಸಾಹಿತ್ಯ ಶಾಸ್ತ್ರಜ್ಞ ನಲ್ಲವಾದ್ದರಿಂದ 
ವೈಜ್ಞಾನಿಕ ಕಥೆಗಳನ್ನು ಹೀಗಳೆಯಲು ಕಾರಣ ಕೊಡುತ್ತ ನನಗೆ "ಛೀ' ಹಾಕಿದ 
ಮಿತ್ರರು ಎಚ್ಛರಿಕೆಗಾಗಿ ಹೀಗೆ ಹೇಳಿದ್ದುಂಟು. ಸಾಹಿತ್ಯಸೇವೆಯಲ್ಲಿ ಶ್ರದ್ಧೆ ಯಿದ್ದ 
ನನಗೂ ಇಂಥ ವಿಚಾರಗಳು ಒಬ್ಬ ತವೇ, ಆದರೆ, "SF? ಸಾಹಿತ್ಯಪ್ಪ ಪ್ರಕಾರವೇ 
ಅಲ್ಲವೆಂದವರಿಗೆ ನಾನು ಉತ್ತರಿಸ Mee ಪ್ರಾಯಶಃ ವಿಜ್ಞಾ ನದ ಅಜ್ಞಾ ನ- 
ದಿಂದ ಹುಟ್ಟದ ಸಂಕುಚಿತತೆ ಕೆಲವರಿಗೆ ಇಂಥ ಅಭಿಪ್ರಾ ಯಕ್ಕೆ 'ಅಂಟಿಕೊಳ್ಳು - 
ವಂತೆ ವಸಡು. ಲಲಿತಸಾಹಿತ್ಯ ಅಥವಾ ಕಾವ್ಯದಂತೆ ಮನುಷ್ಯನ 
ಭಾವನೆಗಳನ್ನು ಕಡೆದು ವೈ ಜ್ಞಾ ನಿಕ ಸಾಹಿತ್ಯ (SF) ಹುಟ್ಟ ಲಾರದಾದರೂ, 
ಒಂದು ಅವಶ್ಯ ಕ ತಂತ್ರ ಕಾ ಗಿ "ವಿಜ್ಞಾನ ಹೇಗೆ ಸಾಹಿತ ದಲ್ಲಿ ಬರುತ್ತದೆಂದು 
ನಾನು ತೋರಿಸಿದರೂ ಕ್‌ ಕೆಲಸವಾದಂತೆ. 
ಮೊದಲು ವಿಜ್ಞಾ ನವನ್ನು ಸಾಹಿತ್ಯ ದಲ್ಲ ಹೇಗೆ ಹೆಣೆಯುಬಹುದೆಂದು 
ನೋಡುವೆ. ಇದಕ್ಕೆ ಪ್ರಾರಂಭಿಕ ಉದಾಹರಣೆಯಾಗಿ ನಾವು ನಮ್ಮ ಪೌರಾಣಿಕ 
ಸಾಹಿತ್ಯವನ್ನೇ ನೋಡಬಹುದು. ಆದಿಕಾವ್ಯ ರಾಮಾಯಣದಲ್ಲಿ ಬರುಪಟ್ಟ ಪ್ರಕ 


೨. ್ಥantasy- ಜಾನಪದ ಕಥೆಗಳನ್ನು ಹೋಲುವ ಚಿತ್ರವಿಚಿತ್ರ ಕಲ್ಪನೆಗಳ ವಿಷಯಗಳ 
ಕಥಾನಿರೂಪಣೆ, 


ವೈಜ್ಞಾನಿಕ ಕಥಾಲೇಖನ ಪೀ 


ವಿಮಾನದ ಕಲ್ಪನೆ, ಯುದ್ಧ ವಿದ್ಯೆ, ಮಾಯಾಲೋಕಗಳ ಕಲ್ಪನೆಗಳು 
ಅತ್ಯಾಧುನಿಕ SF-ಲೇಖಕನಿಗೂ ಕೂಡ ಹಿಡಿಸುವ ವಿಷಯಗಳೇ. ಮಂಗಳ- 
ಗ್ರಹದ ವಿಚಿತ್ರ ವಾಹನಗಳು ಮತ್ತು ಅಲ್ಲಿಯ ವಿಚಿತ್ರ ಜೀವಿಗಳ ಬಗೆಗೆ 
(ಊಹಿಸಿ) ಎಷ್ಟು ಬರೆದರೂ ಬೇಸರಿಸದ ಇಂದಿನ ಲೇಖಕನಿಗೂ, ಹತ್ತು ತಲೆಯ 
ರಾಕ್ಷಸರು, 3. ಜತ ವನ್ನೇ ಮಧಿಸಬಲ್ಲವರ ಬಗೆಗೆ ಸಾಕಷ್ಟು ಬರೆದು (ಅವರ- 
ನ್ನೆಲ್ಲ ಸಾವಿರಾರು ಫರ್ಷಗಳಾಥರೂ ಅಳಿಯದಂತೆ ಜನಮನದಲ್ಲಿ ಮೂಡಿಸಿ) 
ಸಾಹಿತ್ಯಕ್ಷೇತ್ರದಲ್ಲಿ ಅಮರರಾದ ಪುರಾಣಕರ್ತೃಗಳಿಗೂ ಅಂತರವೆಷ್ಟು ? 
ಮನುಷ್ಯ ಅಜ್ಜಾ ತವಾದುದಕ್ಕೆ ಎಂದೆಂದೂ ಹೆದರುತ್ತ ಬಂದಿದ್ದಾನೆ. 
ಗುಡುಗು-ಮಿಂಚು, ಗಾಳಿ-ಬೆಂಕ, ಪರ್ವತ-ಸಮುದ್ರಗಳಂಥವು ಮೊದ- 
ಮೊದಲು ಅವನಲ್ಲಿ ಪ್ರಚಂಡ ಭೀತಿಯನ್ನು ಹುಟ್ಟಿಸಿರಬೇಕು. ಭೀತಿಯ ಬೆನ್ನತ್ತಿ 
ಅವುಗಳ ಬಗೆಗೆ ಗೌರವವೂ, ಗೌರವದೊಡನೆ ಪೂಜ್ಯ ಭಾವವೂ ಸಹಜವಾಗಿ 
ಬರುತ್ತವೆ. ನಮ್ಮಲ್ಲಿ ಕೋಟಿಗಟ್ಟಲೆ ದೇವರುಗಳು ಪೂಜಿಸಲ್ಪಡುತ್ತಿರುವುದಕ್ಕೆ 
ಇದು pe ದ ಕಾರಣವಿರಬೇಕೆಂದು ಮಾನವಶಾಸ್ತ್ರಜ್ಞರು ಸಂಶಯ- 
ಪಟ್ಟಿ ದ್ದಾ ರೆ. ಷ್ಟಿ ಯ ಇಂಥ ಅಜ್ಞಾ ತ ಭವ ್ಯ ಭಯಾನಕ ಪರಿಸರದಲ್ಲಿ ಮನುಷ್ಯ 
ಅಲ್ಪ ಪ್ರಾ 4 ತನ್ನ ಇತಿಹಾಸ ಪ್ರಾ LR ಒಂದೊಂದೇ ಸಹಿ,- 
ಶಕ್ತಿ "ಗಳನ್ನು ಅರಿತು ಜಯಿಸುತ್ತ (ಅಥವಾ ಅವುಗಳೊಡನೆ ಒಪ್ಪಂದ ಮಾಡಿ- 
ಕೊಳ್ಳುತ್ತ) ಹೋದಾಗಲೆಲ್ಲ ನಾಗರಿಕತೆ ವಿಕಾಸಗೊಳ್ಳುತ್ತ ನಡೆಯಿತು. ಈಗ 
ಮತ್ತೊ ಮ್ಮ ನಾವು ಹೆಚ್ಚು ಕಡಿಮೆ ಆದಿಮಾನವನ ಪರಿಸ್ಥಿ ತಿಗೆ ಹೋಲುವಂಥ 
ಸಂದಿಗ್ದ ದಳ್ಲಿದ್ದೇವೆಂದು ನಮಗೆ ಗೊತ್ತಿದೆಯೇ? ಈ ವಾಸ್ತವಿಕಸನ್ನಿ ವೇಶವನ್ನು 
ಅರಿಯಲು ಎಷ್ಟು ಸಾಹಿತಿಗಳು ಸಿದ್ಧ ರಾಗಿದ್ದಾರೆ ) ಈಗ ಚಂಪೂಕಾವ್ಯ 
ಪ್ರಯತ್ನಿಸಿದ ಅಥವಾ ರಾಜಾಶ್ರ ಶ್ರಯಕ್ಕಾಗಿ ಸಾಹಿತ್ಯ ರಚಿಸಬೇಕೆನ್ನು ವ ಸಾಹಿತಿ 
ಹೇಗೆ ಹಾಸ್ಯಾಸ್ಟ ಸ.ದನಾಗಬಹುದೋ, ಹಾಗೆ ನಾಳೆಯ ಬಳಿಗೆ ಬರಿ "ಕೊಮ್ಯಾ ಧಿ 
ಬಕ್‌ ಸಂಪ್ರ ನ ಅಥವಾ ಇಂದಿನ ವೆ ಜ್ಞಾ ನಿಕ ಪರಿಸರದ ಅಜ್ಞಾನ 
ವ್ಯಕ್ತ ಪಡಿಸಿದ ಸಾಹಿತ್ಯ ವನ್ನು ಗಂಭೀರವಾಗಿ ಪರಿಗಚಿಸದಿರಬಹುದು. 


ಸದ್ಯ ಮನುಷ್ಯಕುಲ ಎಲ್ಲಿ ಬಂದು ನಿಂತಿದೆ? ಈ ಶತಮಾನದಲ್ಲಿ 
ವಿಜ್ಞಾ ನ ಜನಜೀವನವನ್ನು ಸಂಪೂರ್ಣವಾಗಿ ಆಕ್ರಮಿಸಿದೆ. ಇಂದು ದಿನಪತ್ರಿಕೆ 
ಯಿಂದ ಆರಂಭವಾದ ದಿನ ವಿಜ್ಞಾನದ ವಿವಿಧ ಉಪ ಪಯೋಗಗಳೊಂದಿಗೆ 
ಮುಗಿಯುತ್ತದೆಂಬ ಮಾತು ಹಳೆಯದಾಗಿದೆ. ಆದರೆ ವಿಜ್ಞಾನವೇ ನಮ್ಮ 
ಸುಖಶಾಂತಿಗಳಿಗೆ ತಾರಕ ಅಥವಾ ಮಾರಕವಾಗಬಲ್ಲ ಮಹತ್ತಮ ಶಕ್ಕಿ ಯಾಗಿ 
ದೆಯೆಂದು ಎಷ್ಟು ಜನರಿಗೆ ಗೊತ್ತು? ಇಂದು ರಾಜಕೀಯ ಯುಕ್ತಿಶಕ್ತಿ, ಸಾಮಾ 
ಜಿಕ ಜೀವನದ ಸ್ವಾಸ್ಥ್ಯ. ಬೌದ್ಧಿ ಕ ಇತಿಮಿತಿ ನಮ್ಮ ಆಧುನಿಕ ವಿಜ್ಞಾ ನವನ್ನೇ 
ಹೆಚ್ಚಾಗಿ ಅವಲಂಬಿಸಿದೆಯೆಂದು ಅದೆಷ್ಟು ಜನ ಕಂಡಿದ್ದಾರೆ ) 


೪ ಕರ್ನಾಟಕ ಭಾರತಿ 


ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಿರಿ. ಇಂದು ಪರಮಾಣು 
ವಿನ ಹೊಟ್ಟಿ "ಸೀಳಿ, ಅದನ್ನು ಕೆಣಕಿ, ಶಕ್ತಿ ಹೀರಿದ ವಿಜ್ಞಾನಿ, ಅದರದೇ ಮಾರಕ 
ವಿಸರಣ ನಾಳೆಯ ಸಂತತಿಯಲ್ಲಿ ಏನು ಊನ ಮಾಡುವುದೋ ಎಂದು ಭಯ 
ವಿಹ್ವಲಿತನಾಗಿದ್ದಾನೆ. ಸು ಬೃ ಕ್‌ದಿಂದ ಪ್ರಾ ರಂಭಿಸಿದ ಅಂತರಿಕ್ಷಯಾನಸಾಹಸ 
ಅಪೊಲೋದ ಯಾತ್ರೆ ಯಲ್ಲಿ" ಉತ್ತೇಜಿತ "ಯಶಸ್ಸಿನ ಘಟ್ಟಿ ಮುಟ್ಟಿದಾಗ, 
ಮನುಷ್ಯ ತನಗೆ ನಿಲುಕದ ಅಂತರಿಕ್ಷದಾಳದಲ್ಲಿ ಧುಮುಕುವ ಹಮಿ ನಲ್ಲಿ ತಾನು 
ನಿಂತ ನೆಲವನ್ನೇ ಮರೆತಾನೆಂಬ ಸಂಶಯವೂ ನಮ್ಮನ್ನು ಬಾಧಿಸತೊಡಗಿದೆ. 
ಆದಿಮಾನವನಿಗೆ ಸ ಸೃಷ್ಟಿಯ ಆದಿಶಕ ಗಳಾದ ಗಾಳಿ-ಬೆಂಕಿಗಳು ಹೇಗೆ ಆಹ್ವಾನ 
ವಿತ್ಮವೋ ಹಾಗೆ ಇಂದಿನ ವಿಜ್ಞಾನಯುಗದ ಮಾನವನಿಗೆ ಪರಮಾಣುಲೋಕ 
ಮತ್ತು ಅಂತರಿಕ್ಷ ಆಹ್ವಾನವೊಡ್ಡಿ ನಿಂತಿವೆ. 

ನಮ್ಮ ಸುತ್ತಮುತ್ತ ವಿಜ್ಞಾನ ತನ್ನ ಜಾಲ ಹರಡಿಕೊಂಡು ಮೈದಡವಿ 
ದರೂ ನಮ್ಮ ಸಾಹಿತಿಮಿತ್ರರು ವಿಜ್ಞಾ ನಕ್ಕೂ ಜೀವನಕ್ಕೂ ಸಂಬಂಧವೇ ಇಲ್ಲ 
ಎಂಬಂತೆ ವೈಜ್ಞಾ ನಿಕ ಸಾಹಿತ್ಯವನ್ನು ₹ಪೇಕಿಸಿದರೆ ಆದು ವಿಜ್ಞಾನದ ತಪ್ಪಲ್ಲ. 
ಜೀವನದ ರಾಶ್ವ 3 ವೆಗೌಲ್ಯ ಗಳ ಬ ವೈಜ್ಞಾನಿಕ ಸಾಹಿತ್ಯ ಹಾಡದಿರಬಹುದು: 
ಆದರೆ ಅದು ಜಿತಾ ಕರ್ಷಕವಾದ ವಾಸ್ತವಿಕ ಕಲ್ಪನೆಗಳ ೆ ಎಗರವಾಗಿ ಸಾಹಿತಿ 
ಗಳಿಗೊಬ್ಬ ತವಾದ ಕಥೆಕಾದಂಬರಿಗಳ ರೂಪದಲ್ಲಿ ಬಂದರೆ ಅದನ್ನು ಸಾಹಿತ್ಯ 
ವಲ್ಲವೆಂದು ಉಪೇಕ್ತಿಸುವುದು ಸ್ವಲ್ಪ ಧಾಷ್ಟ 5೯ವಾದೀತು. 

ಅರೇಬಿಯನ್‌ ನೈಟ್ಸ್‌ ದಲ್ಲಿ "ಸಿಂದಬಾದನ ಕಥೆಗಳು', ಸ್ವಿಫ್ಟನ “ಗಲಿವರನ 
ಕತೆಗಳು' ವೈಜ್ಞಾನಿಕ ಕಥಾಸಾಹಿತ್ಯವಲ್ಲದಿದ್ದರೂ (ಏಕೆಂದರೆ ಅವನ್ನು ಬರೆದ 
ವರಿಗೆ ಸಾಹಿತ್ಯದಲ್ಲಿ ವಿಜ್ಞಾ ನವನ್ನು ತರಬೇಕೆಂಬ ಹಟವಿರಲಿಲ್ಲ !) 5£-ಕಥೆಗಳಿಗೆ 
ಅದೆಷ್ಟು ಸ್ಫೂರ್ತಿ ಕೊಟ್ಟಿಲ್ಲ 9 ಜೂಲ್ಸ್‌ ವ್ಹರ್ನನ ಅಥವಾ ಎಜ್‌. ಜಿ. ವೆಲ್ಸನ 
ಕಥೆಗಳನ್ನು ಸಾಹಿತ್ಯವಲ್ಲವೆಂದು ಅದಷ್ಟು ಜನ ಅಲ್ಲಗಳೆಯಬಹುದು ? 
ಪಾಶ್ಚಾತ್ಯರ ವಿಜ್ಞಾನವನ್ನು ನಿಕಸಂಕೋಚವಾಗಿ ಉಪಯೋಗಿಸುವ ನಾವು, 
ಸಾಹಿತ ಕ್ಷೇತ್ರ ದಲ್ಲಿ "ವೈ ಜ್ಞಾ pe ಕಥಾಸಾಹಿತ್ಯ ಇನ್ನೂ ಏಕೆ ಸೃಷ್ಟಿಸಲು ಆರಂಭಿ 
ಸಿಲ್ಲ? ಪತ್ತೆ "ದಾರಿ ತಿಗಾ ದೆವ್ವ ದ ಕಡೆಔರಂತೆ ಇವನ್ನು ಸಾಮಾನ್ಯರಿಗೂ 
ಬರೆಯಲು ಸಾಧ್ಯ ವಿದ್ದಿದ್ದರೆ, ಕಯದ SF_ಕಡೆಗಳಿು ಪೇಟಿಯಲ್ಲಿ 
ತುಂಬಿರುತ್ತಿದ್ದ ವೇನೋ ! ಆದರೆ ಈ ತರದ ಸ ಾಹಿತ್ಯ ನಿರ್ಮಾಣಕ್ಕೆ ವಿಜ್ಞಾನದ 
ಶಿಕ್ಷಣ, ಪ | ತಿಭೆ ಮತ್ತು ಕಲ್ಪ ನಾವೈಖರಿ ಬೇಕಾಗುತ್ತ ತೆ ವಿದೇಶಗಳಲ್ಲಿ ಕೂಡ 
ಸಾಹಿತ ಕ್ಷೇತ್ರ ಸ್ಟಾ ಗತಿಸಬಲ್ಲ ವೈಜ್ಞಾನಿಕ ಕ ಥೆಗಳನ್ನು ಬರೆಯುವವರ 
ಪ್ರಮಾಣ (ಉಳಿದ ಸಾಹಿತಿಗಳ ಸಂಖ್ಯೆಗೆ ಹೋಲಿಸಿದರೆ) ತೀರ ಕಡಿಮೆ. ವಿಜ್ಞಾ 
ನದ ತವರುಮನೆಯಲ್ಲಿದ್ದು, ಸಾಹಿತ್ಯ ದ ನಾನಾರೂಪಗಳ ಆವಿಷ್ಕಾರ ಮಾಡಿದ 
ಅವರಿಗೇ ಈ ಸಾಹಸ ದುಸ್ಸಾ ಧ್ಯ ವಾಗಿ ನಾವು ಅದನ್ನು ಇಲ್ಲ ಇನ್ನೂ 


eT 


ಆ 


ವೈಜ್ಞಾನಿಕ ಕಥಾಲೇಖನ ೪೧ 


ಪ್ರಯೋಗದಲ್ಲಿ ತರದಿರುವುದು ಆಶ್ಚರ್ಯವೇನಲ್ಲ. 

ಕಥೆ ಕಾದಂಬರಿಗಳ ತಂತ್ರಕ್ಕೆ ವಿಜ್ಞಾನ ಸುಲಭವಾಗಿ ಹೊಂದುತ್ತದೆಂದು 
ಪಾಶ್ಚಾತ್ಯ ಲೇಖಕರು ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ. ಕಥೆ ಮತ್ತು 
ವಿಜ್ಞಾನಗಳಲ್ಲಿ ಒಂದು ಮುಖ್ಯ ಸಾಮ್ಯವಿದೆ: ಕಲ್ಪನಾಪು ತಿಭೆಯಿಲ್ಲದೆ 


ಇವೆರಡೂ ಬೇರು ಬಿಟ್ಟು ಬೆಳೆಯಲಾರವು. ಪರಮಾಣುವನ್ನು ಯಾರು ಕಂಡಿ 
ದ್ದಾರೆ? ಆಕಾಶದಲ್ಲಿ ಚುಕ್ಕೆ ಯಂತೆ ಕಾಣುವುವೆಲ್ಲವೂ ಕಲ್ಪನೆಗೂ ಮೂರಿದ 
ಗಾತ್ರಗಳ ಗ್ರಹನಕ್ಷತ್ರಗಳೆಂದು ಅದಾರು ಮೊದಲು ಹೇಳಿದರು? ನೆಲದ 
ಮೇಲೆಯೇ ಕುಳಿತುಕೊಂಡು ಅಪೋಲೊವಿನ ಚಂದ್ರಗ್ರ ಹಯಾನವನ್ನು 
ಮುಂಚಿತವಾಗಿ ನಕಾಶೆ ತೆಗೆದು ನಿರೂಪಿಸಿದ ವಿಜ್ಞಾನಿಗಳು ಕಲ್ಪನಾಯಾನ 
ಮಾಡಿದಂತಲ್ಲವೇನು ? ಇದರಂತೆಯೇ, ದಿನಪತ್ರಿಕೆಯಲ್ಲಿ ಬಂದ ಒಂದು ವರ- 
ದಿಗೂ, ಅದರ ಆಧಾರದ ಮೇಲೆ ಬರೆದ ಕಥೆಗೂ ಎಷ್ಟು ಅಂತರ! ಸತ್ಯಕ್ಕೆ 
ಯಾವಾಗ ಕಲ್ಪನೆಯ ಗಿಲೀಟು ಹಚ್ಚಿ ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಕೊಟ್ಟು, 
ಅದನ್ನೇ ಕಥೆ ಮಾಡಿ ಬರೆಯುತ್ತೇವೆಯೋ ಆಗ ಅದು ಕಥಾಸಾಹಿತ್ಯಕ್ಷೇತ್ರದಲ್ಲಿ 
ಕಾಲಿಡಲು ಅರ್ಹವಾಯಿತು. 

ಒಂದು ಕಾರಖಾನೆಯಿದೆಯೆನ್ನೋಣ. ಅಲ್ಲಿಯ ಕಾರ್ಮಿಕ ವರ್ಗದ 
ಶೋಷಣೆ- ಪೋಷಣೆ, ಸುಖದುಃಖ ಕುರಿತು ಕಲ್ಪಿಸಿ (ವಾಸ್ತವಿಕತೆಗೆ "ಗಿಲೀಟು' 
ಹಚ್ಚಿ) ಕಥೆ ಬರೆದು ಎಷ್ಟೋ ಕಥೆಗಾರರು ಉತ್ತಮ ಸಾಹಿತಿಗಳಿನಿಸಿಕೊಂಡಿ 
ದ್ದಾರೆ. ಈಗ ಅದೇ ಕಾರಖಾನೆಯಿಂದ, ಯಾರದೋ ತಪ್ಪು ಅಥವಾ ದುರು- 
ದ್ವೇಶದ ಕಾರಣವಾಗಿ, ಒಂದು ವಿಷವಾಯು ಹೊರಡತೊಡಗಿ ಅದರಳ್ಳಿ ಕಾರ್ಮಿ- 
ಕರು ಸಿಕ್ಕು ಸಾಯತೊಡಗಿದರೆನ್ನಿರಿ. ಅವರನ್ನು ಒಬ್ಬ ವಿಜ್ಞಾ ನಿ ಹೇಗೆ ಪಾರು 
ಮಾಡಿದನೆಂದು ಕಲ್ಪಿಸಿ ಚಿತ್ತಾ ಕರ್ಷಕವಾಗಿ ಬರೆದರೆ ಅದು 88-ಕಥೆ ಎನಿಸಿ 
ಕೊಳ್ಳುತ್ತದೆ. ಇಂಥ ಸಮಸ್ಯೆ ಕಾರ್ಮಿಕರ ಜೀವನಕ್ಕೆ ಸಂಬಂಧಪಟ್ಟಿ ಲ್ಲವೆಂದು 
ಯಾರೂ ಭಾವಿಸಕೂಡದು. ಉದ್ಯಮನಗರಗಳಲ್ಲಿ ಕಾರಖಾನೆಗಳು ಕಾರುತ್ತಿ 
ರುವ ಹೊಗೆ ಜಗತ್ತಿನ ವಾತಾವರಣವನ್ನು (ಹವೆಯನ್ನು) ಅದೆಷ್ಟು ವಿಷಮಯ 
ವಾಗಿಸಿದೆಯೆಂದರೆ, ಇನ್ನು ಕೆಲವೇ ವರ್ಷಗಳಲ್ಲ ನಮಗೆ ಉಸುರಾಡಿಸಲು ಜಗ- 
ತ್ತಿನ ಯಾವುದೇ ಮೂಲೆಯಲಳ್ಳಯೂ ಶುದ್ಧ ಹವೆ ಸಿಗಲಿಕ್ಕೆ ಲ್ಪ. ಇಂಥ ಸಮಸ್ಯೆ 
ಗಳನ್ನೇ ವಿಜ್ಞಾನಿಗಳು ಕಥಾಲೇಖಕರಿಗಿಂತ ಗಂಭೀರವಾಗಿ ಲಕ್ಷಿಸಿ ಕ್ರಮ 
ಕೈ.ಕೊಳ್ಳುತ್ತಿ ರುವಾಗ, ಅಂಥ ಕಥೆ ಕೊಟ್ಟ ಮುನ್ನೆಚ್ಚರಿಕೆಯ ಬೆಲೆ ಉಪೇಕ್ಷಿಸ 
ಲಾದೀತೇ? ಈಗ ಔಂದ್ರಗ್ರಹಯಾನದಲ್ಲಿ ನಡೆದ ಕಾಲ್ಪನಿಕ ಸನ್ನಿವೇಶಗಳ 
ಒಂದು ಕಥೆ ನಮ್ಮ ಮುಂದಿನ ಪೀಳಿಗೆಯವರಿಗೆ ವಾಸ್ತ ವಿಕವೆನಿಸುವಂತೆ ಕಾಣುವ 
ಕಲೆಗಾರಿಕೆಯಿಂದ ಕೂಡಿದ್ದರೆ ಅದು ಸಾಹಿತ್ಯವೇಕಲ್ಲ ? 
ಕ. ಭಾ, ಓ 


೪೨ ಕರ್ನಾಟಕ ಭಾಗತಿ 


ಲೇಖನದ ಮೂಲೋದ್ಹ್ದೇಶವನ್ನು ಬದಿಗಿಟ್ಟು, ಇಷ್ಟು ದೀರ್ಫ್ಥ ಹಿನ್ನೆಲೆ 
ಬರೆಯಲು ಹಲವು ಕಾರಣಗಳು ನನ್ನನ್ನು ಪ್ರಜೋದಿಸಿದ್ದ ರೂ, ಈ ಚರ್ಜೆ 
ಯನ್ನು ಸಧ್ಯ ಬೆಳೆಸದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. 


೩. ವೈಜ್ಞಾನಿಕ ಕಥಾಸಾಹಿತ್ಯದ ಸಂಸ್ರಿಸ್ತ ಇತಿಹಾಸ: 

ಕ್ರಿ.ಶ. ೧೬೦ರಲ್ಲಿ ಗ್ರೀಸ್‌ ದೇಶದ ಪ್ರಜೆ ಲೂಸಿಯನ್‌ 'ವ್ಹೆರಾ ಹಿಸ್ಬೋ- 
ರಿಕಾ' (1607೩ Historica) ಎಂಬ ಚಂದ್ರಗ್ರ ಹಯಾನದ ಕಥೆ ಬರೆದನು. ಆ 
ಮೇಲೆ ಸುಮಾರು ಒಂದೂವರೆ ಸಾವಿರ ವರ್ಷಗಳಷ್ಟು ದೀರ್ಫ್ಥಕಾಲದಲ್ಲಿ ಹೇಳಿ 
ಕೊಳ್ಳುವಂಥ ಯಾವ 58-ಕಥೆಯೂ ಬಂದಿಲ್ಲ. ಅದರಲ್ಲಿ, ಸಮುದ್ರಯಾನ 
ಮಾಡುತ್ತಿದ್ದ ಹಡಗವೊಂದು ಪ್ರ ಚಂಡಮಾರುತಕ್ಕೆ ಸಿಕ್ಕು ಅದರ ಕಪ್ತಾನನು 
ಸಮುದ್ರದ ದೈತ್ಯಾ ಕಾರದ ತೆರೆಗಳಿಂದ ಚಂದ್ರಗ್ರಹದ ಮೇಲೆ ತೂರಲ್ಪಟ್ಟ 
ವಿವರವಿದೆ. ಎಂಥ ಅದ್ಭುತ ಕಲ್ಪನೆ! ಕ್ರಿಶ. ೧೮೩೫ರಲ್ಲಿ ರಿಚರ್ಡ್‌ ಲಾಕ್‌ 
ಎಂಬ ವರದಿಗಾರ, "ಚಂದ್ರಗ್ರಹ ತಮಾಷೆ' (The moon hoax) ಎಂದು ಈಗ 
ಪ್ರಸಿದ್ಧ ವಾಗಿರುವ, ಒಂದು ಕಾಲ್ಪನಿಕ ಸಂಶೋಧನೆಯ ವೃತ್ತಾಂತವನ್ನು* 
“ದಿ ನ್ಯೂಯಾರ್ಕ್‌ಸನ್‌' ಪತ್ರಿಕೆಯಲ್ಲಿ ಪ್ರಕಟಿಸಿದನು. ಈ ವೃತ್ತಾಂತ 
ಸಾಮಾನ್ಯ ಜನರನ್ನ ಲ್ಹದೆ ಕೆಲವು ವಿಜ್ಞಾ ನಿಗಳನ್ನು ಕೂಡ ಮೋಸಗೊಳಿಸಿತ್ತು. 
ಇಂಥ ಮೋಸ ವಿಜ್ಞಾ ನದಲ್ಲಿ ಅನಪೇಕ್ಷಣೀಯವಿದ್ದರೂ, ರಿಚರ್ಡ್‌ ಲಾಕ್‌ 5೯ಕ್ಕೆ 
ಅವೆಗೌಲ್ಯ ಸೇವೆಸಲ್ಲಿಸಿದಂತಾಯಿತು. ಹೋದ ಶತವಾನದ ಉತ್ತರಾರ್ಧದಲ್ಲಿ 
ಎಡ್ಗರ್‌ ಅಲನ್‌ ಪೋ, ನ್ಯಾಥಿನೆಯಲ್‌ ಹಾಥೋರ್ನ್‌, ಫಿಜ್‌ ಜೇಮ್ಸ್‌ ಓಬ್ರಿ- 
ಯನ್‌, ಜೂಲ್ಸ್‌ ವ್ಹರ್ನ್‌ ಮತ್ತು ಸರ್‌ ಆರ್ಥರ್‌ ಕಾನ್ಯನ್‌ ಡಾಯಿಲ್‌ 
ಬಂದರು. ಅದೃಶ್ಯ ಮನುಷ್ಯರು, ಅದ್ಭುತ ವೈಜ್ಞಾನಿಕ ಉಪಕರಣಗಳು ಮುತ್ತು 
ಸಂಶೋಧನೆಗಳು, ಅತೀಂದ್ರಿಯ ಶಕ್ತಿಗಳು, ಇತ್ಯಾದಿ ವಿಷಯಗಳನ್ನಿಟ್ಟು 
ಕೊಂಡು ಸರಸ ಕಥೆಗಳನ್ನು ಜನಮನರಂಜನೆಗಾಗಿ ಬರೆದವರಿವರು. ಇವರೆಲ್ಲ 
ಸಾಹಿತ್ಯಕ್ಷೇತ್ರದಲ್ಲಿ ಪ್ರಥಮ ದರ್ಜೆಯ ಕಥೆಗಾರರೆಂದು ಆಗಲೇ ಪ್ರಸಿದ್ದ ರಾಗಿ 
ದ್ದವರೆಂದು ಇಲ್ಲಿ ನೆನೆಯಬಹುದು. 

ಈ ಶತವರಾನದ ಪೂರ್ವಾರ್ಧದಲ್ಲಿ SF-ಸಾಹಿತ್ಯದ ಅನಭಿಹಿಕ್ಕ ದೊರೆ 
ಎಚ್‌. ಜಿ. ವೆಲ್ಸ್‌ ಎಂದು ಎಲ್ಲರೂ ಒಬ್ಬದ್ದಾರೆ. ಆಲ್ಡ್‌ ಸ್‌ ಹಕ್ಸಲೀಯಂಥ 
ಪ್ರಬುದ್ಧ ಸಾಹಿತಿಗಳು ಈ ದಿಶೆಯಲ್ಲಿ ಶ್ರಮಿಸಿದ್ದರೂ ಕೂಡ ಅಂಥವರಲ್ಲಿ 
ದಾರ್ಶನಿಕತೆ ಹೆಚ್ಚಾಗಿ, ವಿಜ್ಞಾನದ ಬಿಗುವಿನ ಕೊರತೆ ಕಂಡುಬರುತ್ತದೆ. 


4. ಚಂದ್ರನ ಮೇಲೆ ಜೀವಿಗಳಿದ್ದಾರೆಂದು ಸರ್‌ ಜಾನ್‌ ಹರ್ಟಿಲ್‌ ತಮ ಟಿಲೆಸ್ಕೋಪಿ- 
ಈ 
ನಿಂದ ಕಂಡುಹಿಡಿದಿದ್ದಾರೆಂದು ಲಾಕ್‌ ತಮಾಸೆಗೆ ಬಕೆದುಬಟಿ ದ. 
ಟದ 


By ಟಾ ಭೂತ 


ವೈಜ್ಞಾ ನಿಕ ಕಥಾಲೇಖನ ಇತಿ 


ಐತಿಹಾಸಿಕವಾಗಿ ನೋಡಿದರೆ, ಆಧುನಿಕ ವೈಜ್ಞಾನಿಕ ಕಥಾಸಾಹಿತ್ಯ 
ಸುಮಾರು ಒಂದು ಶತಮಾನದ ಹಿಂದೆಯೇ ಜನ್ಮ ತಾಳಿದೆ. ಆದರೆ ಕನ್ನಡ 
(ಮತ್ತು ಹೆಚ್ಚಾಗಿ ಉಳಿದ ಭಾರತೀಯ ಭಾಷೆಗಳಲ್ಲಿ ಕೂಡ)ದಲ್ಲ ಅದು ಇನ್ನೂ 
ಕ್ರಮಬದ್ದವಾಗಿ ಪದಾರ್ಪಣೆ ಮಾಡಿಲ್ಲವೆಂದು ನಾನು ಧೈರ್ಯವಾಗಿ 
ಹೇಳಬಲ್ಲೆ. ಈ ಸಂಧಿ ಸಾಧಿಸಿ $೯_ಲೇಖಕರು ಮುಂದೆ ಬಂದರೆ ಅವರು ಈ 
ಕ್ಷೇತ್ರದಲ್ಲಿ ಪ್ರಥಮ ಹೆಜ್ಜೆಗಳನ್ನಿಟ್ಟ ಗೌರವಕ್ಕೆ ಪಾತ್ರರಾಗುವರು. 


೪. 517 ದ ವಿಭಾಗಗಳು : 

ವೈಜ್ಞಾನಿಕ ಕಥೆಗಳಲ್ಲಿ ಎಷ್ಟು ಪ್ರಕಾರಗಳೆಂದು ನಿಷ್ಟ ಷ್ಟವಾಗಿ ಹೇಳಲು 
ಬರುವಂತಿಲ್ಲ. (ಸಾಹಿತ್ಯದ ಇತರ ಕ್ಷೇತ್ರಗಳಲ್ಲಿಯೂ ಇಂಥ ಸಮಸ್ಯೆ ಇದ್ದೇ 
ಇದೆ.) ಇಲ್ಲ ಅಭಿಪ್ರಾಯಗಳು ಬೇರೆ ಬೇರೆಯಾಗಿರುತ್ತವೆ. ಆದರೆ ಹೀಗೆ 
SF—ಕಥೆಗಳನ್ನು ವಿಂಗಡಿಸಲು ಸಾಧ್ಯ ವೆಂದು ಸುದೈ ವವಶಾತ್‌ ಎಲ್ಲರೂ 
ಒಪ್ಪುತ್ತಾರೆ. ಹೇಗೆ ಸ್ಕೂಲವಾಗಿ ನಾಟಕಗಳನ್ನು ಸುಖಾಂತ (comedy ) 
ಮತ್ತು ದುಃಖಾಂತ (tragedy ) ಕೃತಿಗಳೆಂದು ವಿಭಾಗಿಸಬಹುದೋ ಹಾಗೆ 
SF—ಕಥೆಗಳಲ್ಲಿ (೩) ಕಾಲಜ್ಞಾನಾತ್ಮಕ (prophetic), (b) ದಾರ್ಶನಿಕ 
( philosophical) ಮತ್ತು (€) ಸಾಹಸಪೂರ್ಣ (adveuturous) ಕಥೆಗಳೆಂದು 
ವಿಂಗಡಿಸಬಹುದು. ಆದರೆ ಇಂಥ ಸ್ಕೂಲ ವಿಭಜನೆ ಯಾವ 5೧೯ ಲೇಖಕನಿಗೂ 
ಉಪಯೋಗವಾಗಲಾರದು. ಲೇಖಕರು ಸಾಮಾನ್ಯವಾಗಿ ತಮ್ಮ ಕಥೆಯನ್ನು 
ಕೆಳಗಿನ ಒಂದು ಯಾವುದಾದರೂ ವಿಭಾಗದಲ್ಲಿ ಬರೆಯಲಿಚ್ಛಿ ಸುತ್ತಾರೆ : 


(a) ಪರಮಾಣುವಿಜ್ಞಾ ನದ ಕಥೆಗಳು. 
(0) ಅಂತರಿಕ್ಷಯಾನದ ಕಥೆಗಳು. 
(೧) ಅದ್ಭುತ ಸಂಶೋಧನೆಗಳ ಕಥೆಗಳು. 
(6) ಭವಿಷ್ಯದ ಕಥೆಗಳು. 
ಈ ಸ್ಫೂ ಲವಿಂಗಡನೆ ಪ್ರಾರಂಭಿಕ ಲೇಕಖರಿಗೆ ಉಪಯೋಗವಾದೀತು. ಆದರೆ 
ಸೂಕ್ಷ್ಮ ವಿಂಗಡನೆ ಬೇಕೆನ್ನುವವರಿಗೆ ಇದು ಸಾಲದು. 
ಇತ್ತೀಚಿನ ಒಂದು ರಶಿಯನ್‌ ಪತ್ರಿಕೆಯಲ್ಲಿ 8೯-ದ ವಿಭಾಗಗಳನ್ನು 
ಕೆಳಗಿನಂತೆ ಮಾಡಿಕೊಟ್ಬಿ ದಾರೆ. ಈ ವಿಂಗಡನೆ ಸಾಹಿತ್ಯ ಶಾಸ್ತ್ರಜ್ಞರಿಗೆ ಒಬ್ಬ ತ- 
ವಾಗುವದೆಂಬ ವಿಶ್ವಾಸದಿಂದ ಅದನ್ನು ಇಲ್ಲ ಕೊಡುತ್ತೇನೆ : 
(1) ರೋಮಾಂಚಕ ವಿಷಯಗಳುಳ್ಳ ಕಥೆಗಳು 
(11) ರಹಸ್ಯ ಭೇದನದ ಕಥೆಗಳು 


೧೩೭೫ ವತಿ 
೪. ಸ್ಪಾಟ್ಲಿಕ್‌. ಸಂಚಿಕ ನೆನಪಿಲ್ಲ. 


೪೪ ಕರ್ನಾಟಕ ಭಾರತಿ 


(111) ವಿರೋಧಾಭಾಸಾತ್ಮಕ ಕಥೆಗಳು 
(iv) ನವೀನ ತಾಂತ್ರಿಕ ಆವಿಷ್ಕಾರಗಳನ್ನು ನಿರೂಪಿಸುವ ಕಥೆಗಳು 
(೪) ವಿಜ್ಞಾನದ ಭವಿಷ್ಯದ ಮೇಲೆ ಬೆಳಕು ಬೀರುವ ಕಥೆಗಳು 
(೪1) ವಿಜ್ಞಾನದ ಪ್ರಗತಿಯಿಂದ ಆಗುವ ಸಾಮಾಜಿಕ ಪರಿಣಾಮಗಳನ್ನು 
ಹೇಳುವ ಕಥೆಗಳು 
(೪11) ಅಕಲ್ಪಿತ ಸನ್ನಿವೇಶಗಳಲ್ಲ ಸಿಕ್ಕು ಬಿದ್ದ ಮನುಷ್ಯರ ಕಥೆಗಳು 
(೪111) ಭವಿಷ್ಯತ್ತಿನ ಪ್ರಪಂಚದಲ್ಲಿಯ ಜೀವನದ ಕಥೆಗಳು 
(18) ಭವಿಷ್ಯತ್ತಿನ ಸಾಮಾಜಿಕ ರಚನೆಯ ಮೇಲೆ ಬೆಳಕು ಬೀರುವ 
ಕಥೆಗಳು 
ಈ ಒಂಬತ್ತು ವಿಭಾಗಗಳಿಗೆ ನನ್ನದಾಗಿ ಹತ್ತನೆಯದೊಂದನ್ನು ಸೇರಿಸಲೇ? 
ಅದು : 
(x) ಕಲಾತ್ಮಕ ಸೃಷ್ಟಿಗಾಗಿ ಲಲಿತಸಾಹಿತ್ಯವಾಗಬಲ್ಲ ವೈಜ್ಞಾನಿಕ ಕಥೆಗಳಂ. 


ಈ ವಿಭಾಗಗಳು ಸಂಪೂರ್ಣ ಸ್ವತಂತ್ರವೇನಲ್ಲ. ಒಂದು ಕಥೆಯನ್ನು 
ಒಮ್ಮೆಲೇ ಎರಡು-ಮೂರು ವಿಭಾಗಗಳಲ್ಲಿ ಸೇರಿಸಬಹ:ದು ಅಥವಾ ಯಾವುದ- 
ರಲ್ಲಿಯೂ ಸೇರಿಸಲು ಸಾಧ್ಯವಾಗದಿರಬಹುದು. (ಏಕೆಂದರೆ ಯಾವುದೇ ಕಲಾ- 
ಕೃತಿಯೂ ಸಂಪ್ರದಾಯಬದ್ಧ ವಾಗಿರಲೇಬೇಕೆಂಬ ನಿಯಮವೇನಿಲ್ಲವಲ್ಲ ?) 

ನಾನು ಉಲ್ಲೇಖಿಸಿದ ವಿಭಾಗಗಳ ಉದಾಹರಣೆಯಾಗಿ ಕೆಲವು ಕಥೆಗಳ 
ವಿಚಾರ ಈಗ ನೋಡೋಣ : (ಕನ್ನಡ ವಾಚಕರ ಅನುಕೂಲತೆಗಾಗಿ "ಮಯೂರ' 
ದಲ್ಲಿ ಸಪ್ಟೆಂಬರ್‌ ೧೯೬೮ ರಿಂದ ಕ್ರಮವಾಗಿ ಪ್ರಕಟವಾಗುತ್ತಿ ರುವ ನನ್ನ ಕಥೆಗಳ 


ಉದಾಹರಣೆಗಳನ್ನೇ ಕೊಡುತ್ತ ಹೋಗಿರುವೆ. ಇದು ಕೇವಲ ಅನುಕೂಲತೆಯ 
ದೃಟ್ಟ ಯಿಂದ ) 


(1) ಕೋಮಾಂಚಕ ಕಥೆಗಳು: ವಿರಳವಲ್ಲದಿದ್ದರೂ ಬರೆಯಲು 
ಅಷ್ಟು ಸುಲಭವಾದುವಲ್ಲ. ಜೂಲ್ಸ್‌ ವ್ಹರ್ನ್‌ ಅಥವಾ ಪೋ ಯಾವಾಗಲೂ 
ಈ ಪ್ರಕಾರದ ಕಥೆಗಳಿಗೆ ಮಹತ್ವ ಕೊಟ್ಟಿದ್ದಾರೆ. ಭೂಮಿಯ ಬಸಿರಿನಲ್ಲಿ 
ಪ್ರಯಾಣ ಕೈ ಕೊಳ್ಳು ವುದೋ, ಸಮುದ್ರದ ಅಂತರಾಳದಲ್ಲಿ ಓಡಾಡುವುದೋ 


ಎಂಥವರಿಗೂ ರೋಮಾಂಚನಗೊಳಿಸುವ ವಿಷಯಗಳು. ತರುಣರು ಇಂಥ 
ಕಥೆಗಳಿಗೆ ಬಹಳ ಬೇಗ ಮರುಳಾಗುತ್ತಾರೆ. 


(11) ರಹಸ್ಯಭೇದನದ ಕಥೆಗಳು: ಇವು 5೯-ದಲ್ಲಿಯ ಪತ್ತೇದಾರಿ. 
ಗಳಂತಿದ್ದು ಕುತೂಹಲ ಕೆರಳಿಸುತ್ತವೆ. ನನ್ನ "ಜಿಲಿಜೀವಿಗಳು' ಕಥೆಯಲ್ಲಿ 


ವೈಜ್ಞಾನಿಕ ಕಥಾಲೇಖನ ೪೨: 


ಡಾ. ಪೂಲರ ನಿಗೂಢಸಾವಿನ ರಹಸ್ಯ ಭೇದನ ಬಹಳ ಮಹತ್ವದ್ದಾಗಿದೆ. ಒಂದು 
ಎಚ್ಛರಿಕೆಯೆಂದರೆ, ಪರಿಣಾಮಕ್ಕಾಗಿ ರಹಸ್ಯ ಎಳೆದು ತರದೆ, ವೈಜ್ಞಾನಿಕ 
ಹಿನ್ನೆಲೆಯಲ್ಲಿ ರಹಸ್ಯ ತಾನೇ ಇಣುಕುವಂತೆ ಕಥಾನಿರೂಪಣೆ ಮಾಡುವಲ್ಲಿ 
ಲೇಖಕನ ಜಾಣ್ಮೆಯಿರುತ್ತದೆ. 


(111) ನಿರೋಧಾಭಾಸಾತ್ಮಕ ಕಥೆಗಳು : ಕಾಲದಲ್ಲಿ ಚಲಿಸುವ ಪ್ರಯಾಣಿಕರ 
ಬಗೆಗೆ ಎಷ್ಟೋ ಜನ ಬರೆದಿದ್ದಾರೆ. ವೆಲ್ಸನ "ಬ್ರ ಟೈಮ್‌ ಮಶೀನ್‌' ಬಹಳ 
ಪ್ರಸಿದ್ದ ವಾದದ್ದು. ನನ್ನ "ಸೃಪ್ನದರ್ಶಿ'ಯಳ್ಳಿ ಕೂಡ ವಿರೋಧಾಭಾಸ- 
ಕ್ಕೆ ಡೆಯಿದೆ. ೨೧ನೆಯ ಶತವವಾನದವ ಇಂದು ನಮ್ಮ ಮುಂದೆ ಬಂದು ನಿಂತರೆ 
ಆತ ೨೧ನೆಯ ಶತಮಾನದವ ಹೇಗಾಗುತ್ತಾನೆಂಬ ವಿಚಿತ್ರ ಸಮಸ್ಯೆ ನಮ್ಮನ್ನು 
ಕಾಡುತ್ತದೆ. ಈ ವಿಭಾಗದ ಕಥೆಗಳು ಓದುಗರ ಮನಸ್ಸಿಗೆ ಕಚಕುಳಿಯಿಟ್ಟಂತೆ 
ಮನೋರಂಜಕವಾಗಿರುತ್ತವೆ. ಆದರೆ ಇವನ್ನು ಬರೆಯುವಾಗ ಲೇಖಕ ಬಹಳ 
ತರ್ಕಬದ್ಧ ವಾಗಿ ಯಾವುದಾದರೊಂದು ವಿಜ್ಞಾನದ ವೈಪರೀತ್ಯವನ್ನು ಕಥೆಯ 
ಚೌಕಟ್ಟಿನಲ್ಲಿ ಇಳಿಸಬೇಕಾಗುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಇದು ಅತ್ಯಂತ 
ಕಠಿಣವಾದ (ಆದರೆ ಮತ್ಸ ರಪುಂಟುಮಾಡುವಷ್ಟು ಸೊಗಸಾದ) ಸಾಧನೆ. 


(iv) ನನೀನ ತಾಂತ್ರಿಕ ಆವಿಷ್ಕಾರಗಳನ್ನು ನಿರೂಪಿಸುವ ಕಥೆಗಳು: 
ಒಂದು ಅದ್ಭುತ ಯಂತ್ರವನ್ನೋ, ಉಪಕರಣವನ್ನೋ ಸಂಶೋಧಿಸಿ 
ಉಪಯೋಗಿಸಿದ ಕಥೆಗಳು ಈ ವಿಭಾಗದಲ್ಲಿ ಬರುತ್ತವೆ. ನನ್ನ "ಟಿಚೀರಮಾ' 
ಆಥವಾ 'ಕ್ಷ-ದೃಷ್ಟಿ'' ಈ ತರಗತಿಯಲ್ಲಿ ಬರುತ್ತವೆ. "ಟಿಚೀರಮಾ'ದಲ್ಲಿ 
ಪ್ರೇಕ್ಷಕರಿಗೆ ಸ್ಪ ರ್ಶಾಭಾಸವಾಗುವಂತೆ ಮಾಡಿದ ಸಿನಿಮಾತಂತ್ರದ ವಿಚಾರವಿದೆ. 
(ಈ ಕಥೆ ರೋಮಾಂಚಕ ಕಥೆಗೂ ಉದಾಹರಣೆಯಾಗಿದೆ.) 


(೪) ನಿಜ್ಞಾನೆದ ಭವಿಷ್ಯದ ಮೇಲೆ ಜಿಳಕು ಬೀರುವ ಕಥೆಗಳು: ಇವು 
ವಿಜ್ಞಾನಿಗಳನ್ನು ಕೂಡ ಆಕರ್ಷಿಸುತ್ತವೆ. ಇಷ್ಟು ಮುಂದುವರಿದ ವಿಜ್ಞಾನದಲ್ಲಿ 
ಇನ್ನೇನು ಶೋಧ ಮಾಡುವದುಳಿಯಿತೆಂದು ಕಥಾಲೇಖಕ ನಾಳೆಯ ವಿಜ್ಞಾನದ 
ಬಗೆಗೆ ಬರೆಯುತ್ತಾನೆ. ಜೂಲ್ಸ್‌ ವ್ಹರ್ನ್‌ ಸಬ್‌ಮೆರೀನುಗಳು ಬರುವ ಎಷ್ಟೋ 
ಮೊದಲೇ ಅದರ ಕಲ್ಪನೆಯನ್ನು ಕೊಟ್ಟಿದ್ದಾನೆ. ಅವನಂಥ ವಿಜ್ಞಾನ 
ಪ್ರವಾದಿಗಳು ಬರೆದದ್ದರಲ್ಲಿ ಎಷ್ಟೋ ಪಾಲು ಸತ್ಯವಾಗಿದೆ. 


(೪1) ಕೆಲವು ಲೇಖಕರಿಗೆ ಸಾಮಾಜಿಕ ಪ್ರಜ್ಞೆ ಹೆಚ್ಚು ಬ್ರಯವಾಗಿ- 
ರುತ್ತದೆ. ನಾಳೆಯ? ವೈಜ್ಞಾನಿಕ ಯುಗದಲ್ಲಿ ಮನುಷ್ಯನ ಸಮಾಜ ಎಂಥ 
ಏರಿಳಿತಗಳನ್ನನುಭವಿಸೀತೆಂದು ಅಂಥವರು ಚಿಂತಿಸಿ ಕಥೆ ಬರೆದಿರುತ್ತಾರೆ. 
ಜಾರ್ಜ್‌ ಆರ್ಸ್‌ವೆಲ್ಲನ ೧೯೮೫ ಇದಕ್ಕೆ ಅತ್ಯುತ್ತಮ ಉದಾಹರಣೆ. 


೪೬ ಕರ್ನಾಟಕ ಭಾರತಿ 


(೪11) ಅಕಲ್ಪಿತ ಸನ್ನಿವೇಶಗಳಲ್ಲಿ ಸಿಕ್ಕುಬಿದ್ದ ಮನುಷ್ಯರ ಕಥೆಗಳು : 
ಸಾಹಸಪೂರ್ಣವಾಗಿರುತ್ತ ವಲ್ಲದೆ ರೋಮಾಂಚಕವೂ ಆಗಿರುತ್ತವೆ. ವೆಲ್ಸನ 
‘The truth about Pyecraft’ ಇದಕ್ಕೆ ಉತ್ತಮ ಉದಾಹರಣೆ. ತನ್ನ ತೂಕ 
ವನ್ನು ಸಂಪೂರ್ಣ ಕಳೆದುಕೊಂಡ ಕಥಾನಾಯಕನ ಪೇಚು ಇಲ್ಲಿ ಬಹಳ 
ವಿನೋದಪೂರ್ಣವಾಗಿ ಚಿತ್ರಿಸಲ್ಪ ಟ್ರದೆ. 

(iii) ಭವಿಷ್ಯತ್ತಿನ ಪ್ರಪಂಚದ ಕಥೆಗಳು : ವೆಲ್ಸನ "Utopia 
(ಆದರ್ಶಲೋಕ) ಮಾದರಿಯವು. ಮನುಷ್ಯ ಸ್ವರ್ಗದ ಕಲ್ಪನೆಯಲ್ಲಿ ತನ್ನ 
ಆದರ್ಶಸುಖಗಳ ಬೀಡನ್ನು ಕಂಡಂತೆ, ವಿಜ್ಞಾನ ಮನುಷ್ಯನಿಗೆ ಇಂಥ ಒಂಡು 
ಸ್ವರ್ಗವನ್ನೇ ನಿರ್ಮಿಸಿಕೊಡಬಹುದು. ಅಥವಾ ತದ್ವಿರುದ್ಧ ವಾಗಿ ನರಕವನ್ನೇ 


ಸೃಷ್ಟಿಸಬಹುದು. ಈ ಕಲ್ಪನೆಗಳು ಇಂಥ ಕಥೆಗಳಲ್ಲಿರುತ್ತವೆ. 


(ix) ಭವಿಷ್ಯತ್ತಿನ ಸಾಮಾಜಿಕ ರಚನೆಯನ್ನು ಎತ್ತಿ ತೋರಿಸುವ ಕಥೆ 
ಗಳು ನ್ಯಾಯವಾಗಿ SF-ಕಥೆಗಳೇ ಇರಬೇಕಿಲ್ಲ. (೪)ದಲ್ಲಿ ಕೊಟ್ಟಿ ಉದಾಹರಣೆ 
ಅಥವಾ ವೆಲ್ಸನ “The Sleeper awakes’ ಇದಕ್ಕೆ ಉದಾಹರಣೆ. 


(೩) ಕೊನೆಯದಾಗಿ, ನನ್ನ "ಗಗನಕುಸುಮ'* ಕಲಾತ್ಮಕವಾದ ಕಥಾ 
ರಚನೆಗಾಗಿ ಬರೆದುದಷ್ಟೇ ಅಲ್ಲದೆ, ಅದರಲ್ಲಿ ವಿಜ್ಞಾನದ ಪಾತ್ರ ತೀರ ಗೌಣ 
ವೆಂದರೂ ನಡೆಯುತ್ತದೆ. ಸನ್ನಿವೇಶದ ನಾವೀನ್ಯಕ್ಕೆ, ಕಥೆಯ ಚಮತ್ಕಾರಕ್ಕೆ 
ಉಪಯೋಗವಾಗಲೆಂಬ ಒಂದೇ ಉದ್ದೇಶದಿಂದ ಅಲ್ಲಿ ನಾನು ವಿಜ್ಞಾನ ಬಳಸಿ 
ಕೊಂಡಿದ್ದೇನೆ. ಅಂತರಿಕ್ಷವಾಹನದಲ್ಲಿರದೆ, ಒಂದು ಚಕ್ಕಡಿಯಲ್ಲಿ ಪ್ರಯಾಣಿಸು 
ತ್ತಿದ್ದರೂ ಕೂಡ ಒಂದು ಮಧುರ ತಬ್ಬಗಾಗಿ ಕಥಾನಾಯಕಿ ಹೇಗೆ ಪೇಚಾಡ 
ಬಲ್ಲಳೆಂದು ಯಾರಾದರೂ ಬರೆಯಬಹುದಿತ್ತು. ಇದನ್ನು ಕಥಾಸಾಹಿತ್ಯಕ್ಕೆ 
ಒಂದು ಅಲ್ಪ ಕಾಣಿಕೆ ಎಂದು ಸಹೃದಯರು ಭಾವಿಸಿದರೂ ನನ್ನ ಶ್ರಮ 
ಸಾರ್ಥಕವಾದಂತೆ. 

ಮೇಲಿನ ವಿಂಗಡನಾಕ್ರ ಮವಲ್ಲದೆ, ಕನ್ನಡಸಾಹಿತ್ಯಕ್ಕೆ ಅನುಕೂಲವಾಗು 
ವಂತೆ ಒಂದು ನವೀನಕ್ರ ಮವನ್ನನುಸರಿಸಿ ಸಧ್ಯ ನಾನು ಕಥೆಗಳನ್ನು ಬರೆಯುತ್ತಿ 
ದ್ದೇನೆ. ಆದರೆ ಸಧ್ಯ ಇಂಥ ಪ್ರಯೋಗಗಳ ಬಗೆಗೆ ಪ್ರಾಜ್ಯರ ಮತ್ತು ಓದು- 
ಗರ ಪ್ರತಿಕ್ರಿಯೆ ಸ್ಪಷ್ಟವಾಗಿ ಬರದ ಹೊರತು ಅದರ ಬಗೆಗೆ ನಾನಿಲ್ಲಿ ಬರೆಯು 
ವ್ರದು ಅಷ್ಟು ಸರಿದೋರದು. 

ವಿಂಗಡನಾಕ್ರ ಮ ಯಾವುದಾದರೂ ಇರಲಿ, ಅದರಲ್ಲಿ ಒಂದು ತರ್ಕಬದ 
ಸೂತ್ರ ವಿರುವದನ್ನು ಓದುಗರು ಗಮನಿಸಿರಬಹುದು. ಹೊಸತಾಗಿ SF-ಕಥೆ 


೫. ಸುಧಾ. 


ವೈಜ್ಞಾ ನಿಕ ಕಥಾಲೇಖನ ೪೭ 


ಬರೆಯಲು ಪ್ರಾರಂಭಿಸಿದ ಲೇಖಕರು ಸಾಧ್ಯವಾದಷ್ಟು ತಮ್ಮ ಕಥಾವಸ್ತು 
ಯಾವ ವಿಭಾಗದಲ್ಲಿ ವಿಂಗಡಿಸಲ್ಪಡುವದೆಂದು ಸ್ಪಷ್ಟವಾಗಿ ತಿಳಿದಿರಬೇಕು. 
ಅಂದರೆ ಆಯಾ ವಿಭಾಗದ ವಿಶೇಷ ತಂತ್ರ ಮತ್ತು ವೈಜ್ಞಾನಿಕ ಹಿನ್ನೆಲೆ 
ಅವರಿಗೆ ಸುಲಭವಾಗಿ ಲಭ್ಯವಾಗುವದು. ಒಟ್ಟು ಒಂದು SF-ಕಥೆ ಬರೆಯಲೇ 
ಬೇಕೆಂದು ಸುಮ್ಮನೆ ವಿಜ್ಞಾ ನವನ್ನು ಎಳದು ತಂದು ಕಥೆಗಳಿಗೆ ಅಳವಡಿಸಿದರೆ 
ಅದು ವಿಜ್ಞಾ ನಕ್ಕೆ ಮತ್ತು ಸಾಹಿತ್ಯಕ್ಕೆ ಕೂಡಿಯೇ ಅಪಚಾರ ಬಗೆದಂತೆ. "ನನಗೆ 
ಪರಮಾಣುಶಕ್ತಿ ಯ ವಿಚಿತ್ರ ಉಪಯೋಗ ಮತ್ತು ಅದರ ಪರಿಣಾಮಗಳ ಬಗೆಗೆ 
ಒಂದು ಕಥೆಯಲ್ಲಿ ಬರೆಯಬೇಕಾಗಿದೆ' ಎಂದು ನೀವು ಬರೆಯಲು ಕುಳಿತಿರೆಂದರೆ 
ಕನಿಷ್ಟ ಪರಮಾಣುವಿಜ್ಞಾನದ ಮೂಲಪಾಠಗಳನ್ನಾದರೂ ನೀವು ಕಲಿತಿರ- 
ಬೇಕು. ದೊಡ್ಡ ದೊಡ್ಡ ಫ್ಯಾಕ್ಟರಿ ಅಥವಾ ರಿಯಾಕ್ಟರುಗಳು, ದೊಡ್ಡ 
ವಿಜ್ಞಾನಿಗಳ ಹೆಸರು ಕಲ್ಪಿಸಿ ಕಥೆ ಬರೆದಿರೆಂದರೆ ಅದು ರವಿವಾರ ಪತ್ರಿಕೆಗಳಲ್ಲಿ 
ಬರುವ ಕಾಮಿಕ್ಸ್‌ (ಚಿತ್ರಮಾಲೆಗಳಲ್ಲಿ ಅದ್ಭು ತ ಸಾಹಸಕಥೆ) ಕಥೆಗಳ ಮಟ್ಟಕ್ಕೆ 
ಬರಬಹುದಲ್ಲದೆ ನಿಜವಾದ 5೯ ಆಗಲಾರದು. 


೫. ವೈಜ್ಞಾನಿಕ ಕಥೆಗೆ ವಸ್ತು ಮತ್ತು ಕಲ್ಪನೆ: 


SF-ಲೇಖಕನನ್ನು ಕಾಡುವ ಮುಖ್ಯ ಸಮಸ್ಯೆ ಸುವರು ಐತಿಹಾಸಿಕ 
ಕಥಾಲೇಖಕನನ್ನು ಕಾಡುವ ಸಮಸ್ಯೆ ಯಂತೆಯೇ ಇದೆ. ಐತಿಹಾಸಿಕ ಕಥೆ 
ಗಳಲ್ಲಿ ಎಷ್ಟು ಅಂಶ ಐತಿಹಾಸಿಕ ಸತ್ಯವಿರಬೇಕು ಮತ್ತು ಎಷ್ಟು ಅಂಶ ಲೇಖ 
ಕನ ಕಲ್ಪನೆಯಿರಬೇಕೆಂದು ಭಿನ್ನಾಭಿಪ್ರಾಯಗಳಿವೆ. ಇತಿಹಾಸದ ವಸ್ತುವನ್ನಾರಿ 
ಸಿದಾಗ-- ಎಷ್ಟೇ ಕಲಾತ್ಮಕವಾಗಿ ಕಥೆ ಹೆಣೆದರೂ ಲೇಖಕ ತನ್ನ ಕಲ್ಪನೆಯನ್ನು 
ಎಲ್ಲಿಯೂ ಬೆರೆಸದೆ ನಡೆದುದನ್ನು ನಡೆದಂತೆ ಹೇಳಿದರೆ ಅದು ಕಥಾಸಾಹಿತ್ಯದಲ್ಲಿ 
ಸ್ಥಾನ ಪಡೆಯಲಾರದು. ಇದಕ್ಕೆ ವಿರುದ್ಧ ವಾಗಿ, ಇತಿಹಾಸದ ಮೂಲಸತ್ಯ 
ಗಳನ್ನೆ ವಿಪರ್ಯಾಸಗೊಳಿಸಿ ಕಲ್ಪನಾವೈಖರಿಯಿಂದ ಅತ್ಯಂತ ಮನೋವೇಧಕ ಕ 
ಬರೆದರೂ ಅದು ಉತ್ತಮ ಕಥೆಯಾಗಬಹುದಾದರೂ ಅದಕ್ಕೆ ಯಾರೂ ಖತಿ- 
ಹಾಸಿಕ ಕಥೆ ಎಂದು ಒಪ್ಪಲು ಸಾಧ್ಯವಿಲ್ಲ. ಇದನ್ನೇ 8೯ಕ್ಕೆ ಹೋಲಿಸಿ ಹೀಗೆ ಹೇಳ 
ಬಹುದು : ಕಥಾವಸ್ತು ಮತ್ತು ನಿರೂಪಣೆ- ಅದೆಷ್ಟೇ ಕಲಾತ್ಮಕವಾಗಿ ಬರೆದರೂ 
ಸಂಪೂರ್ಣ ವಿಜ್ಞಾ ನಭರಿತವೇ ಆಗಿದ್ದರೆ ಅದು ಕಥೆಯಾಗಲಾರದು.* ಅದು 
'ಬರಿ ಜನಖ್ರಯ ವಿಜ್ಞಾ ನವಾಗಬಹುದು. ಇದಕ್ಕೆ ವಿರುದ್ದ ವಾಗಿ, ಬರಿ ಕಲ್ಪನೆಗೇ 


೬. ಉದಾಹರಣೆಗೆ, ಜಾರ್ಜ್‌ ಗಾಮೋನ "ಟಾಂನ್ಯಿನ್ಸ್‌'ನ ಸಾಹಸಗಳು SF ಕಿಂತ 


ರೋಚಕವಾಗಿದ್ದರೂ 5೯- ಅಲ್ಲ, ಹಾಗೆ ಜಾರ್ಜ್‌ ಗಾಮೋ ಕೂಡ ಹೇಳಿಲ್ಲ. 


ಇಲ ಕರ್ನಾಟಕ ಭಾರತಿ 


ಬೆಲೆ ಕೊಟ್ಟು ವಿಜ್ಞಾ ನವನ್ನು ವಿಪ ್ಯಸಗೊಳಿಸಿದರೆ, (ಉದಾ: ಬೆಟ್ಟ ದಷ್ಟು 
ದೊಡ್ಡ ಗವ ಹ ಉತ್ಸಾ ಹಿ ಲೇಖಕ ಬರೆದರೆ) ಅಪಾ 
ಎಷ್ಟೇ ಸುಂದರ ಕಥಾರಚನೆಯಾದರೂ ಅದು ಸೈಜ್ಞಾ ನಿಕ ಕಥೆಯಾಗಲಾರದು. 
ಐತಿಹಾಸಿಕ ಕಥಾಲೇಖಕರಿಗೂ, SF-ಲೇಖಕರಿಗೂ ಇನ್ನೂ ಒಂದು 
ಸಾಮ್ಯ ವಿದೆ. (ಆದರೆ ಈ ಸಾಮ್ಯ ದಲ್ಲಿ ಐತಿಹಾಸಿಕ ಕಥಾಲೇಖ A ಅದೃಷ ಷ್ಟ 
ಶಾಲಿ. ಸ ಅದೆಂದರೆ ಇಬ್ಬ ರೂ ಕಥೆ" ಹೇಳುವ ಕಲೆ ಸಾಧಿಸಿಕೊಂಡಿರಬೇಕು. ರ್ಗ 
ಇತಿಹಾಸವೇ ಇರಲಿ, REE ಸಮಸ್ಯೆಯೇ ಇರಲಿ ಅಥವಾ ಪ್ರಣಯವೇ 
ಇರಲಿ, ಲೇಖಕ ಸಾಹಿತ್ಯಜ್ಞರಿಗೆ ಒಬ್ಬ ತವಾಗುವಂತೆ ಕಥೆ (ಅಥವಾ ಕಾದಂಬರಿ) 
ಬರೆಯುವ ಕಲೆ ಸಾಧಿಸಿರಲೇಬೇಕು. ಕಥಾಲೇಖನದ ಮೂಲತತ್ತ್ವ - 
ಗಳನ್ನರಿಯದವ ಅದೆಷ್ಟೇ ಪ್ರತಿಭಾನ್ವಿತ ಲೇಖನ ಬರೆದರೂ ಅದು 
ಕಥೆಯಾಗಲಾರದು. ಆದ್ದರಿಂದ 5೯ ಲೇಖಕ ಉತ್ತಮ ಕತೆಗಾರನಾಗಿರ 
ಬೇಕಾದುದು ಅವನ ಪ್ರಥಮ ಅರ್ಹತೆ. ಆದರೆ ಇತಿಹಾಸದ ಸತ್ಯವನ್ನು 
ಕಥೆಯಾಗಿ ಹೇಗೆ ನಿರೂಹಿಸಬೇಕೆಂದು ಐತಿಹಾಸಿಕ ಕಥಾಲೇಖಕನ 
ಸಮಸ್ಯೆ. ಇದಕ್ಕಾ ಗಿ ಅವನು ಬಹಳ ಪೇಚಾಡಬೇಕಾಗಿಲ್ಲ; ಶೂರತನದ, ತ್ಯಾ ಗದ, 
ಅನುಪಮ ಪ್ರೆ ಮದ ಉದಾಹರಣೆಗಳು ಇತಿಹಾಸದಲ್ಲಿ ಪುಟಪುಟಿಕ್ಕೂ 
ಸಿಗುತ್ತವೆ. ಇದೇ ಸೌಲಭ್ಯ 8£-ಲೇಖಕನಿಗಿಲ್ಲ. ವಿಜ್ಞಾನದ ಪುಟಗಳು 
ಅದೆಷ್ಟೇ ಅದ್ಭು ತ ವಿಷಯಗಳಿಂದ ಕೂಡಿದ್ದರೂ ಜನಮನದಲ್ಲಿ ಮೂಡಿಸಬಲ್ಲ 
ಯಾವ ಹೃದಯವ್ಯಾಪಾರವೂ ಅಲ್ಲಿ ನಡೆದಿರುವದಿಲ್ಲ. [ನಿಜವಾಗಿ ನೋಡಿದರೆ, 
ಕಥೆ ಓದುವ "ಹುಚ್ಚಿ'ದ್ಹವರು ವಿಜ್ಞಾನದ ಅದ್ಭು ತಲೋಕದಲ್ಲಿ ಕರೆದೊಯ್ಯುವ 
ಇಂಥ ಪುಟಗಳನ್ನು ಓದುವ ಚಟಕ್ಕೆ ಒಮ್ಮೆ ಬಲಿಯಾದರೆ ಅವರು ಕಾಲ್ಪನಿಕ 
ಕಥೆಗಳನ್ನು ಸಂಪೂರ್ಣ ತಿರಸ್ಕರಿಸುವಂತೆ ಮಾಡುತ್ತವೆ ವಿಜ್ಞಾ ನದ ಈ 
ಪುಟಗಳು! ] 

ಈ ಹಿನ್ನೆಲೆಯಲ್ಲಿ ಕಥಾವಸ್ತುವನ್ನು ಆಯ್ದುಕೊಳ್ಳಲು ಒಂದು ಸೂತ್ರ 
ಸಿಕ್ಕಂತಾಯಿತು. ಕಥೆ ಯಾವ ವಿಭಾಗದರಿರಬೇಕೆಂದು ನಿರ್ಣಯಿಸಿದನಂತರ, 
ಅದರಲ್ಲಿ ಕಲ್ಪನೆ-ವಿಜ್ಞಾನಗಳ ಪ್ರಮಾಣ ಮತ್ತು ಬೆಸುಗೆ ಎಷ್ಟರಮಟ್ಟಗೆ 
ಇರಬೇಕೆಂದು ವಿಚಾರಿಸಬೇಕು. ಈ ಕಲ್ಪನೆಯ ವಿಷಯದಲ್ಲಿ ಮತ್ತೆ ಎರುಡು 
ಅಂಶಗಳಿವೆ; ಒಂದು : ಕಥೆಗೆ ಬೇಕಾದ ಪಾತ್ರಗಳು, ಸನ್ನಿ ವೇಶ ಇತ್ಯಾದಿ 
ಕಲ್ಪಿ ಸುವುದು. (ಇದು ಉಳಿದ ಕಥೆಗಾರರಿಗೂ ಇದ್ದ ಸಮಸ್ಯೆ ಯೇ!) ಎರಡು : 
ವಿಬಾ ನದ ಯಾವುದೇ ಸಂಗತಿಯನ್ನು ಕಲ್ಪನಾತ್ಮಕವಾಗಿ ಕಥೆಯ ಚೌಕಟ್ಟಿಗೆ 
ಸರಿಯಾಗಿ ಹೊಂದುವಂತೆ ರೂಪಿಸುವುದು ; ಇದಕ್ಕೆ ನನ್ನ ಒಂದು ಹಯ 
ಉದಾಹರಣೆಯನ್ನೇ ಕೊಡುವೆ. ಆ ಕಥೆಯ ಕಲ ಜೆ ಹೊಳವು ನನ್ನ ತಲೆ 
ಯಲ್ಲ ಹೇಗೆ ಜಾಡಿ ಮೈ ದಾಳಿತೆಂದು ವಿವರಿಸುವೆ. 


ವೈಜ್ಞಾನಿಕ ಕಥಾಲೇಖನ ೪೯ 


ಒಂದು ನವೀನತಮ ಸಂಶೋಧನೆಯನ್ನು ಕಲ್ಪಿಸಿ ಅದರ ಉಪಯೋಗ 
ಕಥೆಯಲ್ಲಿ ಮಾಡಬೇಕೆಂದು ನಿರ್ಧರಿಸಿದೆ. ಸಿನಿಮಾತಂತ್ರದಲ್ಲಿ ಪ್ರೇಕ್ಷಕರಿಗೆ 
ಸ್ಪರ್ಶಾಭಾಸವಾಗುವಂತೆ ಮಾಡಿದರೆ ಹೇಗೆಂಬ ಹುಚ್ಚು ನನ್ನ ತಲೆಯಳ್ಳಿ 
ಹೊಕ್ಕಿ ತು. ಇದೊಂದರಿಂದಲೇ ನೂರಾರು ಸನ್ನಿ ವೇಕಗಳನ್ನು ಕಲ್ಪಿಸಿ ಕಥೆ 
ಬರೆಯಬಹುದು. ವಾಚಕರಿಗೆ ಈ ತರದ ಅದ್ಭುತ ಸತೆಷದನೆಯು ಬಗೆಗೆ 
ನಂಬಿಕೆ ಹುಟ್ಟಿಸಲು 'ಫೋಟೋ- ಎಲೆಕ್ಟ್ರಿಕ್‌ ಎಫೆಕ್ಸ್‌' ತಂದುದಾಯಿತು. ಚಲನ 
ಚಿತ್ರವಿಜ್ಞಾ ನಕ್ಷೇತ್ರದಲ್ಲಿ ಸಂಶೋಧನೆ ನಡೆಸುತ್ತಿದ್ದ ಒಬ್ಬ ವಿಜ್ಞಾನಿಯನ್ನು 
ಕಲ್ಪಿಸಿದ್ದಾಯಿತು. `ಸಿನೆರವಾ', "ಸರ್ಕಾರವತಾ' ಪದಗಳಂತೆ "ಸ್ಪರ್ಶ' ಅರ್ಥ 
ಬರುವ ಟಚ್‌ ( touch ) ಶಬ್ದವನ್ನು ಉಪಯೋಗಿಸಿ" ಟಿಚೇರವಮಾ'? ಎಂಬ 
ಹೆಸರನ್ನೂ ಈ (ಕಾಲ್ಪನಿಕ) ಸಂಶೋಧನೆಗೆ ಕೊಟ್ಟಿ ದ್ದಾಯಿತು. ಇನ್ನು ಪ್ರ 
ಸಂಶೋಧನೆ ಜನತೆಯ ಗಮನ ಸೆಳೆಯ ಬೇಕಾದರೆ ಏನಾದರೂ ಅದ್ಭುತ ಘಟನೆ 
ಅಥವಾ ಅನಿರೀಕ್ಷತ ಘಟನೆ ನಡೆಯಿತೆಂದು ಹೇಳಬೇಕ ಪ್ರೇ? ಅಂಥ ಘಟನೆ ಈ 
ಸಂಶೋಧನೆಯ ಬಗೆಗೆ ಜೀವಂತ ಕಲ್ಪ ನೆಯನ್ನು ಮ ಕೊಡದಿದ್ದರೆ, 
ಅಥವಾ (ಶ್ರೀಸಾಮಾನ್ಯನೊಬ್ಬನ ಜೀವನಕ್ಕಷ್ಟೇ. ಸಂಬಂಧಪಟ್ಟಿರೆ ವಾಚಕರೇ 
ಅನಾಸ್ಥೆ ತಳೆಯುವ ಭೀತಿಯಿದೆ. ಉದಾಹರಣೆಗೆ, ಈ ಟಿಚೀರಮಾ ಪ್ರದರ್ಶನ 
ನೋಡಲು ಪ್ರಣಯಿಗಳು ಹೋದಾಗ, ರಜತಪರದೆಯೊಳಗಿಂದ ಯುವತಿ- 
ಯೊಬ್ಬಳ ಆಕಾರ ಮುಖ ಜಾಚಿ ಕಥಾನಾಯಕನಿಗೆ (ಪ್ರೇಕ್ಷಕನಾಗಿದ್ದ ವ) 
ಮುತ್ತು ಕೊಟ್ಟಿಂತೆ ಭಾಸವಾಗಿ, ನಮ್ಮ ಈ ಪ್ರಣಯಿಗಳ ನಡುವೆ ವಿರಸ- 
ವಾದಂತೆ ಕಥೆ ಬರೆಯ ಬಹುದು. ಆದರೆ ಇಷ್ಟರಿಂದಲೇ "ಟಿಚೀರಮಾ' ವಿಜ್ಞಾ ನದ 

ತಸಂಶೋಧನೆಯೆಂದು ವಾಚಕರ ಮೇಲೆ ಪರಿಣಾಮವಾಗಬಲ್ಲದೇ ? ಈಗ 
ಕಥೆಯನ್ನು ನಾನು ಬರೆದಂತೆ ನೋಡೋಣ. ಟಚೀರಮಾ ತಂತ್ರದಿಂದ ಒಬ್ಬ 
ರಾಜಕೀಯ ಮಹತ್ವದ ವ್ಯಕ್ತಿಯ ಕೊಲೆ ಮಾಡಲು ಯೋಜನೆಯಾಗಿತ್ತೆ ದು 
ಬರೆದರೆ, ಅದಕ್ಕಿ ೦ತ ಕುತೂಹಲಜನಕ ವಿಷಯ ಬೇರೆ ಸಿಕ್ಕೀತೆ 9 

ಕಥಾವಸ್ತು ರೋಮಾಂಚಕವಿದ್ದಷ್ಟು ಅದರ ಹಿನ್ನೆಲೆಯ ವಿಜ್ಞಾನ 
ಓದುಗರನ್ನು ಹೆಚ್ಚುಹೆಚ್ಚಾಗಿ ಆಕರ್ಷಿಸುತ್ತದೆ. ಅದೆಷ್ಟೇ ರೋಮಾಂಚಕ 
ವೈಜ್ಞಾನಿಕ ಕಲ್ಪನೆಯಿದ್ದರೂ, ಆದರ ಸುತ್ತ ರಸಭರಿತ ಕಥಾಜಾಲ ಹರಡದಿದ್ದರೆ 
ಆ ಕಥೆ ಸಪ್ರೆ ಯಾಗುತ್ತದೆ. ಪಠ್ಮೇದಾರಿ ಕಥೆಗಳಲ್ಲಯಂತೆ ರಹಸ್ಯಭೇದಕ 
ಅಥವಾ ರೋಮಾಂಚಕ ವಿಷಯಗಳನ್ನೆ € SF-ಕಥೆಗಾರ ಹೆಚ್ಚಾ ಗಿ ಏಕೆ ಆರಿಸ- 
ಬೇಕೆಂದು ಸವಾಲು ಹಾಕಿದವರಿದ್ದಾ ರ. ವಿಜ್ಞಾ ನದ ಬಗೆಗೆ ಜನಸಾಮಾನ ರಲ್ಲಿ 
"ಅಜಾ ತ ಶಕ್ತಿ, ಅಜ್ಜಾ ತ ಜಗತ್ತು, ಸರ್ವಶಕ್ತ "ರಾಕ್ಷಸ, ತರ್ಕಬದ್ಧ ಬೌದ್ದಿ ಕ್‌ 


೭. "ಓಚೀರವಾ' ಎಂಬ ಪದ ನಾಳೆ ಯಾರಾದರೂ ಚಲನಚಿತ್ರ ತಯಾರಕರು ಬಳಸಿ- 
ಕೊಳ್ಳಲು ಇಚ್ಛೆ ಸಬಹುದು ಕೂಡ! 
ಕ, ಬಾ, ೭ 


೫೦ ಕರ್ನಾಟಕ ಭಾರತಿ 


ಕಸರತ್ತು, ಐಂದ್ರಜಾಲಿಕ' ಇತ್ಯಾದಿ ವಿಚಿತ್ರ ಕಲ್ಪ ನೆಗಳು ಮನೆಮಾಡಿ- 
ಕೊಂಡಿವೆ. ಅಲ್ಲಾ ಉದ್ದಿ ನನ ಮಾಯಾದೀಪ “ಡ್‌ ಮಾಂತ್ರಿ ಕನ 


ದಂಡ ಸಣ್ಣ ಮಕ್ಕ ಳಿಗೆ ಹೇಗೆ ಮೆಚ್ಚುಗೆಯೋ ಹಾಗೆ ಪ್ರಬುದ್ಧ ವಾಚಕರಿಗೆ * 


ವಿಜ್ಞಾ ನದ ಅವಿಷ್ಕಾರ ಮತ್ತು ಸಾಧನೆಗಳು. ಈ ವಿಜ್ಞಾ ) ನಲೋಕದಲ್ಲಿ 
ವಾಚಕನನ್ನು ಲೇಖಕನು ಕರೆದೊಯ್ದಾಗ, ವಾಚಕನು ಸಹಸಾ ಸಣ್ಣ- 
ಮಗುವಿನಂತೆ ಬೆರಗಾಗಿ ತನ್ನನ್ನೇ ಮರೆಯುತ್ತಾನೆ. ಓದುಗನ ಈ ಮಾನಸಿಕ 
ದುರ್ಬಲತೆಯೊಡನೆ ಚಿನ್ನಾ  ಟಿವಾಡಬಲ್ಲ SF-ಲೇಖಕ ಯಶಸ್ವೀ ಲೇಖಕನಾಗುವ 
ನೆಂಬುದರಲ್ಲ ಸಂಶಯವಿಲ್ಲ ವೆಲ್ಸನ "ಜಗತ್ತುಗಳ ಯುದ್ಧ. ( War of the 
Worlds ) ಕಥೆಯ (ಅದು ಕಾದಂಬರಿ ರೂಪದಲ್ಲಿದೆ) ರೇಡಿಯೋ ರೂಪಾಂತರ 
ಅಮೇರಿಕದಲ್ಲಿ ಪ್ರಥಮ ಸಲ ಬಿತ್ತರಿಸಲ್ಪಟ್ಟಾಗ ಅದು ಇತಿಹಾಸವನ್ನೇ 
ನಿರ್ಮಿಸಿತು! ಶ್ರೋತೃಗಳ ಮೇಲೆ ಹೆಚ್ಚು ಪರಿಣಾಮ ಬೀರಲು ನಿವೇದಕನು 
ಹೊಸ ತಂತ್ರ ಉಪಯೋಗಿಸಿದ್ದ. ರೇಡಿಯೋ ಆಲಿಸುತ್ತಿದ್ದವರಿಗೆ ವಿಶೇಷ 
ವಾರ್ತಾಪ್ರಸಾರವೆಂಬಂತೆ ಹೀಗೆ ಸಂದೇಶ ಬಂದಿತು: “ಅಗೋ! ವಿಚಿತ್ರ 
ವಾಹನಗಳಲ್ಲಿ ಮಂಗಳಲೋಕವಾಸಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭೂಮಿಗಿ. 
ಳಿದುಬಿಟ್ಟದ್ದಾರೆ. ಎಲ್ಲೆಲ್ಲೂ ಹಾಹಾಕಾರವಾಗತೊಡಗಿದೆ. ನಮ್ಮ ರಕ್ಷಣಾಪಡೆ 
ಇವರನ್ನು ಹಿಮ್ಮೆಟ್ಟಿಲು ಯತ್ನಿ ಸುತ್ತಿದ್ದಾರೆ..." ಆ ವರ್ಣನೆ ಎಷ್ಟು ಆಭಾಸ- 
ಕಾರಿಯಾಗಿತ್ತೆಂದರೆ, ಅದನ್ನು ನಂಬಿ ಅಮೆರಿಕದ ಮುಖ್ಯ ಪಟ್ಟಿಣಗಳಲ್ಲಿ ಜನ 
ಭಯಭೀತರಾಗಿ ಬೀದಿಗಿಳಿದುಬಿಟ್ಟದ್ದ ರು! ಇಂಥ ಘಟನೆಗಳು ಮತ್ತೆ ಆಗ- 
ಬಾರದೆಂದು ಹಿಂದಿನಿಂದ ರೇಡಿಯೋ ಪ್ರಸಾರದ ನಿಯಮಾವಳಿಯಲ್ಲಿ ವಿಶೇಷ 
ತಿದ್ದು ಪಡಿಯಾಯಿತಂತೆ! ಮಾಂತ್ರಿಕರಿಗೆ ಅಥವಾ ರಾಕ್ಷಸರಿಗೆ ಹೆದರುವ 
ಮಕ್ಕಳಿಗೂ, ಮಂಗಳಲೋಕದ ಕಾಲ್ಪನಿಕ ಜೀವಿಗಳಿಗೆ ಹೆದರುವ ಪ್ರೌಢರಿಗೂ 
ಏನು ಅಂತರವುಳಿಯಿತು ? 

$F-ಕಥೆಗಳಿಗೆ ವಸ್ತು ಮತ್ತು ಕಲ್ಪನೆಗಳನ್ನು ದೊರಕಿಸುವುದು 
ಕಠಿಣವೇನಲ್ಲ. ಇವುಗಳ ಕ್ಷೇತ್ರ ಅಪಾರವಾಗಿದೆ. ಸಾಮಾಜಿಕ ಅಥವಾ ಐತಿಹಾಸಿಕ 
ಕಥೆಗಳನ್ನು ಸಾವಿರಾರು ಬರೆದಮೇಲೆ ಒಂದು ತಲೆಮಾರಿನ ಲೇಖಕರು ಬೌದ್ದಿಕ 
“ದಿವಾಳಿ' 'ತಿಗೆಯಬಹುದು; ಆದರೆ 88-ಲೇಖಕರಿಗೆ ಈ ಚಿಂತೆಯಿಲ್ಲ. ಮತ್ತು 
ಅವರ ಕಲ್ಪನೆ ಮತ್ತು ವಸ್ತು ಎಂದೂ "ದಿವಾಳಿ' ತೆಗೆಯಬೇಕಿಲ್ಲ. ಪರ- 
ಔಣ ವಿನಿಂದ ಹಿಡಿದು ಜತ ನಕ್ಷತ್ರ ಗಳವರೆಗೆ, ಭೌತವಿಜ್ಞಾ ನದಿಂದ 
ಹಿಡಿದು ಭೂಗರ್ಭಶಾಸ್ತ್ರ ದವರೆಗೆ ಇವರ ಕ್ಷೇತ್ರ ವ್ಯಾಪಿಸಿದೆ. "ಅದರೂ 
ಗ್ರಹಾಂತರಯಾನ (ಅದರಲ್ಲೂ ಚಂದ್ರ ಅಥವಾ ಮಂಗಳಕ್ಕೆ ಪ್ರಯಾಣ) 


೮, ಇಲ್ಲಿ ಉಲ್ಲೇಖಿಸಿದ ಘಟನೆ ನಿಜವಿದ್ದರೂ, ಆ ಸಂದೇಶದ ವಾಕ ಗಳು ಮಾತ ನನ 
೦ಎ ಶಿ ಬ aA 
ಕಲ್ಪನೆಯವೇ, 


patie 


ವೈಜ್ಞಾ ನಿಕ ಕಥಾಲೇಖನ ೫೧ 


ಮತ್ತು ಪರಮಾಣ ಬಾಂಬುಗಳಂಥ "ಚರ್ವಿತಚರ್ವಣ'ಗಳ ಮೇಲೆಯೇ 
ಲೇಖಕರು ಮೇಲಿಂದ ಮೇಲೆ ಬರೆದಿದ್ದರೆ ಅದು ವಾಚಕರ ಅಭಿರುಚಿ 
ತೋರಿಸುತ್ತದೆ. SF-ವಾಚಕವೃಂದ (ಇತರ ವಾಚಕರಂತೆ) ಕೆಲವೊಂದು 
ವಸ್ತು ಮತ್ತು ಕಲ್ಪನೆಗಳನ್ನು ಒಮ್ಮೆಲೆ ಸ್ವಾಗತಿಸುತ್ತದೆ. ಕನ್ನಡಸಾಹಿತ್ಯದಲ್ಲಿ 
ವಾಚಕರ ಅಭಿರುಚಿಯನ್ನು ನಿರ್ದೇಶಿಸಿ ರೂಹಿಸುವ ಮಹತ ದ ಹೊಣೆಗಾರಿಕೆ 
SF -ಲೇಖಕರ ಮೇಲಿದೆ. ಇನ್ನೂ ಕನ್ನಡ ಓದುಗರಿಗೆ SF ತೀರ ಹೊಸದು. 
SF -ತಂತ್ರದ ದುರುಪಯೋಗ ಮಾಡಿಕೊಂಡು ಸಾಮಾನ್ಯ ತರಗತಿಯ ನೀರಸ 
ವೃತ್ತಾಂತಗಳನ್ನು ಪೋಣಿಸಿ $F-ಕಥಾಲೇಖಕನೆನಿಸಿಕೊಳ್ಳು ವ "ಸೌಲಭ್ಯ' 
ಕನ್ನಡ ಲೇಖಕನಿಗಿದೆ. ಆದ್ದರಿಂದ ಈಗ ನಾವು ಬಹಳ ಎಚ್ಚರಿಕೆಯಿಂದ ಕಾಲಿಟ್ಟು 
ಸತ್‌ಸಂಪ್ರದಾಯ ಹಾಕಿಕೊಡಬೇಕು. 


ಸಾಹಿತಿಗಿರಬೇಕಾದ ಪ್ರಾಮಾಣಿಕತೆಗಳು ಹಲವು. ಅವನು ಆರಿಸಿದ 
ವಸ್ತು, ಪಾತ್ರ, ಕಥೆಯ ಬೆಳವಣಿಗೆ ಮತ್ತು ಹಿನ್ನೆಲೆ ಸ್ವತಃ ತನಗೇ 
ದೋಷಪೂರ್ಣ ಅಥವಾ ಹೊಂದಾಣಿಕೆಯಿಲ್ಲದ್ದೆಂದು ಕಂಡುಬಂದಾಗ, ಈ 
ಗೊಂದಲವನ್ನು ಆತ ಓದುಗರ ತಲೆಗೆ ಮುಟ್ಟಿಸುವ ಶ್ರಮ ತೆಗೆದುಕೊಳ್ಳ - 
ಬಾರದು. ತಾನು ಬರೆಯಬೇಕೆಂದಿರುವ ಕಥೆ ಸಾಹಿತ್ಯಿಕ ಮೌಲ್ಯಗಳುಳ್ಳ - 
ದಾಗಬೇಕಿದ್ದರೆ-ತಲೆಯಲ್ಲಿ ನೂರೆಂಟು ವೇಷ ತಾಳಿ ಕುಣಿಯಬೇಕು; ಕನಸು 
ಮನಸುಗಳಲ್ಲಿ ಬಿಡದ ರೋಗದಂತೆ ಅಂಟಬೇಕು; ಮೇಲಾಗಿ, ಇನ್ನು ಬರೆಯ- 
ದಿರಲು ಸಾಧ್ಯವೇ ಇಲ್ಲವೆಂದು ಕೈ ಜೆಲ್ಲ, ಲೇಖಕನನ್ನು ಬರೆಯಲು ಹಚ್ಚಬೇಕು. 
ಕಲೆಯ ಜೀವಂತ ಉಗಮವೇ ಹೀಗೆ; ಇದಾವ ಸಂಭ್ರಮವೂ ಇಲ್ಲದೆ 
ಪ್ರತಿಷ್ಠೆಗಾಗಿ ಒತ್ತಾಯದಿಂದ ಬರೆಯಲ್ಪಟ್ಟ ಕಥೆ ಕಥೆಯೇ ಅಲ್ಲ. ಈ 
ಮಾತನ್ನು ೩೯ ಲೇಖಕ ಸಾಹಿತಿಯಾಗಲು ಯೋಚಿಸುವ ಮೊದಲೇ ಮನಸ್ಸಿ- 
ನಲ್ಲಿಲ್ಬು ಕೊಳ್ಳು ವದೊಳಿತು. 


೬. ವೈಜ್ಞಾನಿಕ ಕಥೆಗಳ ನಿರೂಪಣೆ: 

ಸಾಮಾನ್ಯವಾಗಿ ಕಥೆಗಳನ್ನು ಹೇಳುವ ಯಾವ ಪದ್ಧ ತಿಯೂ SF 
ಹೊಂದುತ್ತದೆ. ಆದರೆ ಇಲ್ಲಿ ಒಂದು ಹೊಸ ಪ್ರಶ್ನೆ ಉದ್ಭವಿಸುತ್ತದೆ : ಕಥೆಯ 
ಓಟ ನಿಲ್ಲಿಸಿ, ರಸಾಸ್ಕಾದನೆಗೆ ಭಂಗ ಬಾರದಂತೆ, ಸಂಬಂಧಪಟ್ಟ ವಿಜ್ಞಾ ನವನ್ನು 
ಎಲ್ಲಿ ಮತ್ತು ಹೇಗೆ ಸೇರಿಸಬೇಕೆಂಬುದೇ ಆ ಪ್ರಶ್ನೆ. ಓದುಗನು ದೀರ್ಥ 
ವೈಜ್ಞಾನಿಕ ವಿವರಣೆ ಅಥವಾ ಗಹನ ವಿಷಯಗಳನ್ನು (ಅದೂ ಕಥೆ ಓದು- 
ವಾಗ) ಸಹಸಾ ಸ್ವಾಗಶಿಸುವದಿಲ್ಲವೆಂದು ೯೯ ಲೇಖಕ ನೆನಬಡಬೇಕು. ಆದರೆ 
ಕೆಲವೊಮ್ಮೆ ಇಂಥ ಗಡಚಾದ ವಿಷಯಗಳ ವಿವರಣೆ ಎಷ್ಟು ಅನಿವಾರ್ಯ- 
ವಾಗುತ್ತದೆಂದರೆ, ಅದಿರದಿದ್ದರೆ ಕಥೆಯೇ ಮುಂದುವರಿಯದಿರಬಹುದು. ಈ 


೫೨ ಕರ್ನಾಟಕ ಭಾರತಿ 


ಸಂದಿಗ್ಗಕ್ಲೆ ಬೇಕಾದಷ್ಟು ಪರಿಹಾರಗಳಿವೆ. ಮುಖ್ಯವಾಗಿ, ವೈಜ್ಞಾನಿಕ 
ವಿವರಣೆಗಳು ಸಾಧ್ಯವಿದ್ದಷ್ಟು ಸ್ಪಷ್ಟ ಮತ್ತು ಸರಳವಾಗಿರಬೇಕು, ಮತ್ತು 
ಅವಶ್ಯವಿದ್ದಪ್ಟೇ ಇರಬೇಕು. ಕಥೆಯನ್ನು ಎಂದೂ ವಿಜ್ಞಾನದ ವಿವರಣೆ 
ಆಥವಾ ಸಮಸ್ಯೆ ಗಳಿಂದ ಪ್ರಾರಂಭಿಸಬಾರದು. ಒಮ್ಮೆ ಓದುಗನು ಕ ಥೆಯಲ್ಲಿ 
ತಲೀನನಾದಾಗ ಅವನಿಗೆ ಸೊಜಾ ಗದಂತೆ ನಡುವೆಯೇ ಇಂಥ ವಿಜ್ಞಾನ 
ತರಬೇಕು. ಅದಲ್ಲದೆ, ಕಥೆಯ ಪ್ರಾ ರಂಭದಿಂದಲೇ, ಇಂಥ ವಿವರಣೆ ಮುಂದೆ 
ಬೇಕೆಬೇಕೇಂದು ಓದುಗನು ನಿರೀಕ್ಷಿಸುವಂತೆ, ಸಾವಕಾಶವಾಗಿ ಹಿನ್ನೆಲೆಯಲ್ಲಿ 
ಸ್ವಲ್ಪ ಸ್ವಲ್ಪ ವಿಜ್ಞಾ ನವನ್ನು "ಸಿಂಪಡಿಸ' ಬೇಕು. ನನ್ನ 'ಚಿಲಿಜೀವಿಗಳು' ಕಥೆ 
ಒಂದು ಮಂಂಜಾನೆ ಡಾ. ಪೂಲರು ರಹಸ್ಯ ಮಯವಾಗಿ ಮಾಯವಾದ ಕುತೂ- 
ಹಲಕಾರಕ ಸನ್ನಿವೇಶದಿಂದ ಪ್ರಾರಂಭವಾಗುತ್ತದೆ. ಅಥವಾ "ಕ್ಪ-ದೃಷ್ಟಿ 
ವಿಜ್ಞಾನಿಯೊಬ್ಬರ ವಿಚಿತ್ರ ಚಾಳೀಸು ಕಳುವಾದ ಘಟನೆಯಿಂದ ಪ್ರಾರಂಭ- 
ವಾಗುತ್ತದೆ. ಸಾಮಾನ್ಯ ಪತ್ತೇದಾರಿ ಕಥೆಗಳಂತೆ ಇದನ್ನೂ ವಾಚಕ ಓದುತ್ತ 
ಹೋದಂತೆ, ಅವನಿಗೆ ಆ ಘಟನೆಗಳ ಹಿಂದಿನ ವೈಜ್ಞಾನಿಕ ಮಹತ್ವ ಅರಿಯುವ 
ಕುತೂಹಲ ಹೆಚ್ಚುತ್ತ ಹೋಗುತ್ತದೆ. ಕಥೆಯ ನಡುವೆ ಸರಳವಾಗಿ ಮತ್ತು 
ಸಂಕ್ಷಿಪ್ತವಾಗಿ ಅದರ ವೈಜ್ಞಾನಿಕ ಹಿನ್ನೆಲೆ ಕೊಟ್ಟಿದ್ದೇನೆ. 

SF-ಕಥಾನಿರೂಪಣೆಯಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಚಾರ- 
ವೆಂದರೆ ಶೈಲಿ, SF-ಲೇಖಕ ತನ್ನದೇ ಆದ ಹೊಸ ಶೈಲಿ ಹುಡುಕಲು ಶ್ರಮ- 
ಪಡಬೇಕಿಲ್ಲ. ಉಳಿದ ಕಥೆಗಾರರಂತೆ ಆತ ಕೂಡ ಎಲ್ಲರಿಗೂ ತಿಳಿಯುವಂತೆ 
ಬರೆಯುವುದು ಮುಖ್ಯ. ವೈಜ್ಞಾನಿಕ ಹಿನ್ನೆಲೆ ಮತ್ತು ಸನ್ನಿವೇಶಗಳನ್ನು 
ಬಳಸಿಕೊಳ್ಳುವಾಗ ಮಾತ್ರ ಆತ ಎಚ್ಛರಿಕೆ ವಹಿಸಬೇಕು. ಅಂಥಲ್ಲೆಲ್ಲ ಭಾಷೆ 
ಸಾಧ್ಯವಿದ್ದಷ್ಟು ವಿಚಾರ ಮತ್ತು ವಸ್ತುನಿಷ್ಠ ವಾಗಿರಬೇಕೇ ಹೊರತು ಭಾವನಾ 
ಪ್ರಧಾನವಾಗಿರಬಾರದು. ಅಲ್ಲಿ ಅನವಶ್ಯಕ ಅಲಂಕಾರ- ವರ್ಣನೆಗಳು ಕೆಲವೊಮ್ಮೆ 
ಕಥೆಯನ್ನೇ ಶಿಥಿಲಗೊಳಿ ಸಬಹುದು. ಕಥೆಯಲ್ಲನ ಒಂದು ಪಾತ್ರವೇ (ವಿಶೇಷ- 
ವಾಗಿ ಒಬ್ಬ ವಿಜ್ಞಾನಿಯ ಪಾತ್ರ) ಇಂಥ ವಿವರಣೆ ಅಥವಾ ವರ್ದನೆ ಕೊಡುವಂತೆ 
ಮಾಡಿದರೆ, ಲೇಖಕ ಓದುಗರ ಸಹಾನುಭೂತಿ ಕಳೆದುಕೊಳ್ಳು ವದಿಲ್ಲ. ಅದರಂತೆ 
ವಿಜ್ಞಾನದ ಪದಗಳನ್ನು ಬಳಸುವಾಗ ಕೂಡ ಬಚ್ಚರಿಕೆ ವಹಿಸಬೇಕು. 
ಕೆಲವೊಮ್ಮೆ 'ಟಿಚೀರಮಾ', "ಸೈ ಕಾಟ್ರಾನ್‌', "ಮೆಂಟಾನ್‌' ಇತ್ಯಾದಿ ಯೋಗ್ಯ- 
ಪದಗಳನ್ನು ಕಲ್ಪಿಸಿ ಉಪಯೋಗಿಸಿದರೆ ಕಥೆ ಪರಿಣಾಮಕಾರಿಯಾಗುವುದಲ್ಲದೆ, 
ಲೇಖಕ ವೈಯಕ್ತಿಕವಾಗಿ ೬ ಬಯ 'ನುರಿಸಲು' ಹೊಸ ಶಬ್ದಗಳ 
ಕಾಣಿಕೆ ಕೊಟ್ಟಿ ಶ್ರೇಯಃಪಾತ್ರನಾಗುತ್ತಾನೆ 

ನನ್ನ (ಸ, ಪ್ಲದರ್ಶಿ'ಯಲ್ಲಿ ಕೆಲವು ವೆ ಜ್ಞಾ ನಿಕ ವಿರೋಧಾಭಾಸಗಳನ್ನು 
ಓದುಗರಿಗೆ ತಿಳಿಸಲು ವಿಜ್ಞಾನಿಗಳ ಸಂಧಾಷಣೆಯನ್ನೇ ಉಪಯೋಗಿಸಿ. 


ವೈಜ್ಞಾ ನಿಕ ಕಥಾಲೇಖನ ತಪ 


ಕೊಂಡಿದ್ದೇನೆ. ಈ ತಂತ್ರದಿಂದ ಕೆಲವು ವಿವರಣೆ ಓದುಗನಿಗೆ ತಿಳಿಯದಿದ್ದರೂ 
(ತಿಳಿಯಬಾರದೆಂದು ಕೂಡ ಕೆಲವೊಮ್ಮೆ ಲೇಖಕ ಉದ್ದೇಶಿಸಿರಬಹುದು!) 
ಆತ ಲೇಖಕನ ಮೇಲೆ ಸಿಟ್ಟಾಗಲಾರ; ಏಕೆಂದರೆ ಮೂಲ ಕಥೆಯ ಓಟಕ್ಕೆ 
ಭಂಗತರುವ ಅನವಶ್ಯಕ ಎಂ ಕೃಬಿಟ್ಟಿಷ್ಟು ಆತ ಲೇಖಕನಿಗೆ ಕೃತಜ್ಞ- 
ನಾಗುತ್ತಾನೆ. 

ಬೇರೆ ಕಥೆಗಳಂತೆಯೇ 58-ದಲ್ಲಿ ಕೂಡ ವಾಸ್ತವಿಕತೆಯ ಭ್ರಮೆ 
ಬರುವಂತೆ ಬರೆದರೆ ಕಥೆ ನೇರವಾಗಿ ಹೃದಯಕ್ಕೆ ನಾಟುತ್ತವೆ. ಕಥೆಯಲ್ಲಿ 
ವಾಚಕ ತಾದಾತ್ಮ್ಯ ಹೊಂದುವಂತೆ ಮಾಡುವುದು ಸುಲಭವೇನಲ್ಲ, ಆದರೆ ಅದು 
ತೀರ ಅಪೇಕ್ಷಣೀಯ. 


೭. ವೈಜ್ಞಾನಿಕ ಕಥೆಗಳ ಆದರ್ಶ ಮತ್ತು ಉದ್ದೇಶ: 


ವೈಜ್ಞಾನಿಕ ಕಥೆಗಳನ್ನು ಏಕೆ ಬರೆಯಬೇಕೆಂದು ಯಾರಾದರೂ ವ್ಯಾವ- 
ಹಾರಿಕ ಬುದ್ದಿ ಯವರು ಕೇಳಬಹುದು. ಸಾಹಿತ್ಯವೇಕೆ ಬೇಕೆಂಬ ಪ್ರಶ್ನೆಯ 
ಉತ್ತರವೇ ಇಲ್ಲಿಯೂ ಸಿಗುತ್ತದೆ. ಒಂದು ಉತ್ತಮ SF-₹ಥಧೆ ವಾಚಕರ 
ಮನಸ್ಸನ್ನು ಸೆರೆಹಿಡಿದು ಅವರ ಮಧುರ ಅನುಭವದೆಳೆಗಳಲ್ಲಿ ಒಂದಾದರೆ, ಅದು 
ತನ್ನ ಕಲಾಸಿದ್ದಿ ಪಡೆದಂತೆ. ಸಾಮಾಜಿಕ ಕಥೆಗೆ ಸಮಾಜದಲ್ಲಿರುವ ಸಮಸ್ಯೆ- 
ಗಳನ್ನು ಹೇಗೆ ಎತ್ತಿ ತೋರಿಸುವ ಉದ್ದೇಶವಿರುವುದೋ, ಐತಿಹಾಸಿಕ 
ಕಥೆಗೆ ಇತಿಹಾಸದ ಕೆಲವು ಘಟನೆಗಳನ್ನು ಹೇಗೆ ಎತ್ತಿ ತೋರಿಸುವ ಉದ್ದೇಶ- 
ವಿರುತ್ತದೆಯೋ, ಹಾಗೆ 5£-ಕ್ಕೆ ಕೂಡ ಕೆಲವು ಮೂಲ ಉದ್ದೇಶವಿಲ್ಲದಿಲ್ಲ. 
SF-ದ ವಿಭಾಗಗಳಿಂದ ಇದು ಸ್ಪಷ್ಟವಾಗುತ್ತದೆ. ಇಲ್ಲಿ ಸಂಕ್ಷಿಪ್ತವಾಗಿ 5೫-ದ 
ಉದ್ದೇಶವನ್ನು ಹೀಗೆ ಹೇಳಬಹುದು : 


(1) ಕಥೆಕಾದಂಬರಿಗಳ ರಸಾಸ್ವಾದನೆ ಮಾಡಿಸುವುದು. (ಇದು ಎಲ್ಲ 
ತ ಅನ್ವಯಿಸುತ್ತದೆ.) 


ನದ ಕೆಲವು ವಿಶೇಷ ಸಂಗತಿ ಸಂಶೋಧನೆಗಳ ಪರಿಚಯ 


ಜಾ 
ಈ 
ಇಡಿಕೊಡುವುದು. 


ಗ 


(111) ವಿಜ್ಞಾನದ ಮೂಲ *ವೆಗೌಲ್ಯಗಳು ಮನುಷ್ಯನ ಜೀವನದಲ್ಲಿ ಹೇಗೆ 
ಹಾಸುಕುೂಳ್ಕಾ ನತಹಿದು" ತೋರಿಸುವುದು. 


ಸುಡಿಯಾದುದು. 


೫೪ ಕರ್ನಾಟಕ ಭಾರತಿ 


(೪) ವಿಜ್ಞಾನಿಗಳಿಗೇ ನವೀನತಮ ಕಲ್ಪನೆ ಕೊಟ್ಟು ಅವುಗಳ ಮಹತ್ತ್ವ 
ಸೂಚಿಸುವುದು. 


(೪1) ವಿಜಾ ನ ಮತು ಸಮಾಜಗಳ ನಡುವೆ ವಿಚಾರಸೇತುವೆ ನಿರ್ಮಿ- 
ಇ ಂ 
ಸುವುದು. 


(೪11) ಮನುಷ್ಯಕುಲದ ವಿಶಿಷ್ಟ ಹೆಚ್ಚಳವಾದ ಕನಸುಗಾರಿಕೆಯ ಪ್ರವೃ- 
ತ್ರಿಗೆ ನೀರೆರೆದು ಸಂತೃಬ್ಮ ಪಡಿಸುವುದು. 


(೪111) ಮೇಲಿನ ಯಾವ ಉದ್ದೇಶಗಳೂ ಇರದೆ ಕಥೆಗಾಗಿ ಕಥೆ ಬರೆ- 
ಯುವುದು. 


ಇತರ ವಿಷಯಗಳಂತೆ ಇಲ್ಲಿ ಕೂಡ ನಿರ್ದಿಷ್ಟ ವಿಂಗಡನೆ ಮಾಡಲು 
ಬರುವಂತಿಲ್ಲ. ಆದರೂ SF_ಕಧೆಗಾರಆತ ಎಚ್‌. ಜಿ. ವೆಲ್ಫ್‌ ಅಥವಾ ಫ್ರೆಡ್‌ 
ಹಾಯ್ಲ್‌ ರಷ್ಟು ಉನ್ನ ತಸ್ಥಾನದಲ್ಲಿರದಿದ್ದರೆ-ಸೃಸಂತೋಷಣ್ಮಾಗಿ ಕಥೆ ಬರೆ- 
ದರೂ ಸಾಕು. ವಿದೇಶಗಳಲ್ಲಿ 8೯-ಸಾಹಿತ್ಯಕ್ಕೆ ಅದ್ಭುತ ಪ್ರಚಾರ ಮತ್ತು 
ಬೇಡಿಕೆಯಿದೆ. ಪತ್ರಿಕೆಗಳಿಗಾಗಿ, ಚಲನಚಿತ್ರಗಳಿಗಾಗಿ, ಕಾಮಿಕ್ಸ್‌ ಚಿತ್ರ ಮಾಲೆ- 
ಗಳಿಗಾಗಿ ಅಲ್ಲಿ SF-ಲೇಖನವನ್ನೇ ವೃತ್ತಿಯಾಗಿಸಿಕೊಂಡವರೂ ಇದ್ದಾರೆ. 
SF-ಕ್ಕಾಗಿ ಮೊಸಲಾದ ಪ್ರಮುಖ ಪತ್ರಿಕೆಗಳೇ ಅಲ್ಲ ಲಕ್ಷಗಟ್ಟಲೆ ಓದುಗರನ್ನು 
ಆಕರ್ಷಿಸುತ್ತವೆ. ಅಂಥ ಪತ್ರಿಕೆಗಳಿಗೆ ಪ್ರಥಮ ದರ್ಜಿಯ ವಿಜ್ಞಾನಿಗಳು 
ಕೂಡ ಕಥೆ ಬರೆಯುವುದುಂಟು. ಇಷ್ಟು ಮಾತ್ರ ನಿಜ : 58್ಕ-ಲೇಖಕ-- ಅವನು 
ಯಾವ ದೇಶ ಅಥವಾ ಭಾಷೆಯವನೇ ಆಗಿರಲಿ-ಸ್ವಲ್ಪ ಶ್ರದ್ಧೆ ಯಿಂದ ಮತ್ತು 
ತಾಳ್ಮೆಯಿಂದ ತನ್ನ ಕಾರ್ಯ ನಿರ್ವಹಿಸಿದರೆ ಅವನು ಮಾರುಕಟ್ಟಿಯಲ್ಲಿ 
ಉಳಿದವರಿಗಿಂತ ಬೇಗ ಯಶಸ್ವಿಯಾಗುವ ಸಂಭವವಿದೆ. ವಿಜ್ಞಾನದ ಭಾಷೆ 
ಅಂತರ್ರಾಷ್ಟ್ರೀಯ ಭಾಷೆಯಂತಿದ್ದು ದರಿಂದ-_ ಸರಿಯಾದ ಪ್ರಚಾರ ಸಿಕ್ನರೆ-- 
ಯಾವುದೇ 5೯ಲೇಖಕ ಕೂಡ ಅಂತರ್ರಾಷ್ಟ್ರೀಯ ಖ್ಯಾತಿ ಸಹಜವಾಗಿ ಗಳಿಸ- 
ಬಹುದು. ಕನ್ನಡಿಗರ ಮತ್ತು ಕನ್ನಡ ಸಾಹಿತ್ಯದ ದುರ್ದೈವದಿಂದ ಇಂಥ 
ಉತ್ತಮ ಕ್ಷೇತ್ರ ಇದುವರೆಗೆ ಉಪೇಕ್ಷಿಸಲ್ಪ ್ಟದೆ. ನಮ್ಮ ನೆರೆಯ ಮಲೆಯಾಳಿ 
ಗಳು 5£-ದಲ್ಲಿ ಸುಮಾರು ಸಾಧನೆ ಮಾಡಿದ್ದಾರೆ. ಎಂದಿನಂತೆ ಅನುವಾದ 
ಬ್ರಯರಾಗಿ ನಾವೂ 88. ಬರೆದಿದ್ದೇವೆ. ಎಂದು ಹೇಳಿಕೊಳ್ಳುವ ಬದಲು 
ಈಗ ಸ್ವತಂತ್ರವಾಗಿ ಕಾರ್ಯಪ್ರವೃತ್ತರೇಕಾಗಬಾರದು? ಬರೆಯುವ 
ವರಿಗೆ ಪ್ರೋತ್ಸಾಹಿಸಲು ಪತ್ರಿಕೆಗಳು, ಪುಸ್ತಕ ಪ್ರಕಾಶಕರು, ಚಲನಚಿತ್ರ 
ನಿವರ್ಷಪಕರು ಮುಂದೆ ಬಂದರೆ SF-ಸಾಹಿತ್ಯ ಕೂಡ ಕನ್ನಡದಲ್ಲಿ ಕಣ್ಣು 


ತೆ | ವೈಜ್ಞಾನಿಕ ಕಥಾಲೇಖನ ಕ ೫೫ 


ತೆರೆಯಬಹುದು. ಈ ಶತಮಾನದ ಉತ್ತರಾರ್ಧದಲ್ಲಿದ್ದ ನಾವು ಈಗ 5೯. 
ಸಾಹಿತ್ಯದ ಏಳ್ಗೆ ಕಾಣುವಂತಾಗದಿದ್ದರೆ ನಮಗೇ ಎಂಥ ಅಪಾರ ನಷ್ಟ ವೆಂದು 
ಪ್ರಾಜ್ಞರು ಗಂಭೀರವಾಗಿ ಆಲೋಚಿಸಿ ತಕ್ಕ ಪ್ರಯತ್ನ ಕೈಕೊಳ್ಳಬೇಕು. 


[a 


ಸಂಗಮದ ಅಂಗಳ 


ಜಿ. ಎಂ. ವತಾಗಿ 


ಸಂಗಮದ ಅಂಗಳದಿ ಮಂಗಳದ ಸುಸ್ವನವು 
ಶುಭಮಸ್ತು ಶುಭಮಸ್ತು ಮೊಳಗುತ್ತಿದೆ 

ಬಂದವರ, ಬರುವವರ, ನಿಂದವರ, ನೆರೆದವರ 
ಕಂಗಳಲಿ ಶ್ರೀಕಾರ ಬರೆಯುತ್ತಿದೆ 


ಓಂಕಾರದೊಳಗಿರುವ ರುಂಕಾರ ಹೊಮ್ಮಿದೊಲು 
ಗಂಟಿಯಾ ಗಣಗಣವು ನುಡಿಯುತ್ತಿದೆ 

ಶರಣಸತಿ ಲಿಂಗಪತಿ ಲಿಂಗಾಂಗ ರೂಪಾಗಿ 
ಶೂನ್ಯದಲಿ ಸಾಕಾರ ಕೆತ್ತುತ್ತಿದೆ 


ಮಂತ್ರಮಜ್ಜನಗೈದು, ತೀರ್ಥಸಿಂಚನಗೈದು 
ಥೀಪ್ರಸಾದ ವಿತರಣ ಸಾಗುತ್ತಿದೆ 

ಕಾಯಿ-ಕರ್ಪುರ ತಂದು ಮಂಗಳಾರತಿ ಎತ್ತಿ 
ಅಬ್ಬರದ ಭಕ್ತಿ ಧುಮ್ಮಿಕ್ಕುತ್ತಿದೆ 


ಬೆಳಕು ಬೆಳಕನೆ ಕೂಡಿ ಥಳಕು ಥಳಕಾಗಿರಲು 
ಮಂದಸ್ಮಿತದ ನೆರೆಯು ತುಳುಕುತ್ತಿದೆ 

ಶರಣೆಂದ ಶರಣರಿಗೆ ಕರುಣೆಯೇ ಕೃಪೆಯಾಗಿ 
ಹರಜಟಾಜೂಲದಿಂ ಇಳಿಯುತ್ತಿದೆ 


ನದಿಯ ಬೊಗಸೆಯ ನಡುವೆ ನೆನೆದ ಲಿಂಗನ ಕಾಂತಿ 
ಐಕ್ಯತೆಗೆ ಮಂಗಲವ ಹಾಡುತ್ತಿದೆ 

ಹೃದಯಪುಷ್ಪ ವ ತಂದು, ಭಾವಗಂಧವ ಬಳೆದು 
ಹರಕೃ ಪಾಂಬುಧಿಯೊಳಗೆ ತೇಲುತ್ತಿದೆ 


೫೬ 


(9) 


ಖಲಲ 
( ವ್ಯುತ್ಪತ್ತಿ ಹಾಗೂ ಅರ್ಥ ) 
ಬಿ. ಎಸ್‌. ಕುಲಕಣಿ೯ 


“ ಇಂಡಿಯನ್‌ ಹಿಸ್ಟಾರಿಕಲ್‌ ಕ್ವಾರ್ಟರ್ಲಿ ”ಯ ಹಳೆಯ ು ಸಂಪುಟಗಳನ್ನು 
ತಿರುವುತ್ತಲಿರುವಾಗ “ ವ” (ಭಾಷೆ )ಯ ನಿಪ್ಪತ್ತಿಯ ಬಗೆಗೆ ನಡೆದ 
ಚರ್ಜೆಯೊಂದು ನನ್ನ ಗಮನಕ್ಕೆ ಬಂದಿತು. (ಸಂಪುಟಿ ೪, ಪುಟ ೭೭೩, ಮತ 
ಸಂಪುಟ ೭, ಪುಟ ೩೭೭). ಪ್ರಾಚೀನ ಭಾರತದ ಸಂಸ್ಕೃತಿಯ ಇತಿಕಾಸನ 
ದೃಷ್ಟಿಯಿಂದ ಪಾಲಿಯಂತಹ ಉಪ ಯುಕ್ತ ಹಾಗೂ be ಭಾಷೆಯ ಖಚಿತ 
ವಾದ ಅರ್ಥವನ್ನು ತಿಳಿಯುವದರಲ್ಲಿ ನಾನೂ ಆಶೆಯುಳ್ಳವನಾಗಿದ್ದೆ. ಕಾರಣ 
ಮೇಲಿನ ಕೇಯ ನನ್ನ ಗಮನವನ್ನು ಸೆಳಯಿತು. 

ಡಾಕ್ಟರ ವಾಲೆಸ ರರು (ಸಂ. ೪ರಲ್ಲ) “ ಪಾಲಿ”ಯ ನಿಷ್ಟತ್ತಿ “ ಪಾಟಲಿ 
ಪುತ್ರ”ದಿಂದ ಆಗಿರಬೇಕೆಂದು ಹೇಳುತ್ತಾರೆ. ಅಂದರೆ ಆ ಪಟ್ಟಣದ ಭಾಷೆ 
ಯೆಂದು ಅದಕ್ಕೆ ಆ ಹೆಸರು ಬಂತು ಎಂಬುದು ಅವರ ಅಭಿಪ್ರಾಯ. ಆದರೆ 
ಒಂದು ನಗರ ಅಥವಾ ಪಟ್ರಿಣದಿಂದ ಇಡೀ ಕ್ಷೇತ್ರದ, ಒಂದು ಜನಾಂಗದ 
ಭಾಷೆಯು ತನ್ನ ಹೆಸರನ್ನು ಪಡೆಯುತ್ತಿದೆಯೆಂಬುದು ಹೆಚ್ಚು ಅಸಂಭವ- 
ನೀಯ. ಯಾವುದೇ ಭಾಷೆಯ ಇತಿಹಾಸದಲ್ಲಿ ಇಂತಹ ಮಾದರಿಯ ಉದಾ- 
ಹರಣೆಗಳು ಸಿಕ್ಕುವದಿಲ್ಲ ಆದರೂ ಅವರು ಹಾಗೆ ಹೇಳುವದರಲ್ಲ ಅಲ್ಪ 
ವಾದರೂ ಸತ್ಯಾಂಶವು ಇಲ್ಲದಿಲ್ಲವೆಂಬುದು ನನ್ನ ಮತ. ಇದನ್ನು ಮುಂದೆ 
ನೋಡಬಹುದು. 

ಈ ಚರ್ಜೆಯ ಅಂಗವಾಗಿ ಪುಟ್ಟ ಲೇಖವೊಂದನ್ನು ( ಸಂ. ೭ರಲಿ) ಬರೆದ 
ಶ್ರೀ ಎಸ್‌. ವಿ. ವಿಶ್ವನಾಥ ಅವರು “ ಪಾಲಿ”ಯು “ ಪಾಳಿ”ಯಿಂದ ನಿಷ್ಟತ್ತಿ- 
ಯಜಹಗಿದೆಯೆಂದು "ಬರೆಯುತ್ತಾ ರೆ. “ಪಾಳಿ” ಎಂದರೆ “ ಮುನಿಗಳ ವಾಸ 
ನ” ಅಥವಾ “ ಮಸೀದೆ”. ಇವರ ಹೇಳಿಕೆಯು ಸತ್ಯಕ್ಕೆ ಸಮೀಪವಿದ್ದರೂ 
ಸಂಪೂರ್ಣ ಸತ್ಯವಲ್ಲ. ಏಕೆಂದರೆ " ಮುನಿಗಳ ವಾಸಸ್ಥಾನ ಆಥವಾ 

“ ಮಸೀದೆ” ಯಿಂದ ಒಂದು ಭಾಷೆ ತನ್ನ ಹೆಸರನ್ನು ಪಡೆಯುತ್ತ “ದೆಂದು ಹೇಳು 
ವುದೂ ಅಷ್ಟೊ ದು ಗ್ರಾ ಹ್ಯ ವಾ ಲಾರದು: ಅಂದರೆ “ ಪಾಳಿ "ಯಿಂದ ನಿ 
ಯಾಗಿದೆಯೆಂಬುದು ಸತ್ಯ ಬೆರುವ ಶಕ್ಯ ತೆ ಇದೆ. ಆದರೆ “ಪಾಳಿ” ಗವ ಆದರು 
ಹೇಳಿದ ಅರ್ಥ ಮಾನ್ಯ ಮಗುವ bp ಏಕೆಂದರೆ ಭಾಷೆ ಮೈದಾಳುವದು 
ಸಾಮಾಜಿಕ ಪರಿಸರದ್ದ ವ್ಯವಹಾರದಲ್ಲಯೇ ಹೊರತು ಯಾವದೇ ಪಟ್ಟಣ 
ಅಥವಾ ಒಂದು ವಿಶಿಷ್ಟ ಗುಡಿ ಅಥವಾ ಮುನಿಗಳ ವಾಸಸ್ಥಾ ನದಲ್ಲ ಅಲ್ಲ. ಆದರೆ 


ಕ.ಭಾ, ೮ ೫೭ 


ಡೆ 


೫೮ ಕರ್ನಾಟಕ ಭಾರತಿ 


ಇವೆಲ್ಲ ಭಾಷೆಗೆ ಪೋಷಕವಾದ ಕಾರಣಗಳಾಗಬಲ್ಲವೇ ಹೊರತು ಅಫ್‌ ಕೇವಲ | 


ಉಗಮಸ್ಸಾ ನವಾಗಲಾರವು. 


ಜನರು ಪಶುಪಾಲನೆ ಮಾಡುತ್ತ ಬೇರೆ ಬೇರೆ ಪ್ರದೇಶಗಳಲ್ಲಿ ತಿರುಗುತ್ತ ] 


ಕಾಲಕಳೆಯುವ ಕಾಲವೊಂದಿತ್ತು. ಈ ಕಾಲದಲ್ಲಿ ಬಹುಶಃ ಜನಾಂಗದ ಹೆಸರು 


ಭಾಷೆಗೆ ಬಂದಿತೆಂದು ಕಾಣುತ್ತದೆ. ಆದರೆ ಮುಂದೆ ಜನಾಂಗವು ಒಂದೇ ಕಡೆಗೆ ' 
ವಾಸಿಸಲು ಆರಂಭಿಸಿದಮೇಲೆ ಅವರು ವಾಸಿಸುವ ಪ್ರದೇಶದ ಹೆಸರು ಭಾಷೆಗೆ ' 


ಬಂದುವು. 

ಶ್ರೀ ಎಸ್‌. ವಿ. ವಿಶ್ವನಾಥರು ತಮಿಳು ಶಬ್ದ ಕೋಶದಿಂದ “ಪೂಲ೨” ಯ 
ಅರ್ಥವನ್ನು ಈ ರೀತಿ ಕೊಟ್ಟಿದ್ದಾರೆ : ಪಾಟ ಮುನಿವರ ವಾಸವ. ಅಂದರೆ 
ಮುನಿಗಳ ವಾಸಸ್ಥಾನ ಅಥವಾ ಮಸೀದೆ. ಈ ಅರ್ಥವು ಸರಿಯೇ! ಆದರೂ 
“ಪಾಟ್‌”'ಯ ಅರ್ಥ ಇದೊಂದೇ ಅಲ್ಲ. “ಪಾಟ್‌” ಎಂದರ ಮುನಿವರ ವಾಸವ 
ಎಂಬುದು ಯಾವದೇ ಸಂದರ್ಭದಲ್ಲಿ ಬರುವ ವಿಶೇಷಾರ್ಥ ಮಾತ್ರ. ಆದರೆ 
“ಪಾಟ್‌” ಅಥವಾ “ಪಳ್ಳಿ”ಗಳು ಉತ್ತರ ಭಾರತದಲ್ಲಿ ಕ್ರಿಸ್ತಶಕದ ಆರಂಭದಿಂದಲೇ 
ರೂಢವಾಗಿದ್ದು ದನ್ನು ನಾವು ಕಾಣುತ್ತೇವೆ. ಸಂಸ್ಕೃತದಲ್ಲಿ ಪಲ್ಲಿ" ಎಂದರೆ 
ಗುಡಿಸಲು, ಮನೆ, ಕಾಡು ಜನಾಂಗಗಳ ಸ್ಥಾ ನವೆಂದು ಅರ್ಥವಿದೆ. ದ್ರಾವಿಡ 
ಭಾಷೆಗಳಲ್ಲಿ “ಪಳ್ಳಿ” ಎಂದರೆ ಮನುಷ್ಯರು ಮಲಗುವ ಸ್ವಳ, ಸಣ್ಣ ಕೆರೆ, 
ಹೆಗ್ಗಣ ಅಥವಾ ಇಲಿಯು ಬಿಲವೆಂದು ಅರ್ಥವಿದೆ. 

" ಪಾಳಿ”, “ಪಳ್ಳಿ', “ಪಲ್ಲಿ'” ಈ ಶಬ್ದಕ್ಕೆ “ವಾಸಸ್ಥಾನ”ವೆಂಬ ಅರ್ಥವು 
ಹೇಗೆ ಬಂದಿತೆಂಬುದನ್ನು ಅರಿಯಲು ಈ ಶಬ್ದದ ಮೂಲ ಅರ್ಥವೇನೆಂಬುದನ್ನು 
ನಾವು ತಿಳಿಯುವುದವಶ್ಯ. 

ಸಂಸ್ಥ ತದಲ್ಲಿಯ “ಪಲ್ಲ” ಈ ಶಬ್ದದ ಮೂಲ ಆರ್ಯರ ಭಾಷೆಗಳಲ್ಲಿ ಇಲ್ಲ 
ವೆಂಬುದು ಆಧುನಿಕ ಭಾಷಾಶಾಸ್ತ್ರಜ್ಞ ರ ಅಭಿಮತವಾಗಿದೆ. ದಕ್ಷಿಣ ಭಾರತದ 
ತುಂಬ “ ಪಾಳ್ಯ”ಗಳು ಹರಡಿಕೊಂಡಿರುವುದನ್ನು ನಾವು ನೋಡುತ್ತೇವೆ. 
ಸಂಸ್ಕೃತದ "ಪಾಲಯ" ಶಬ್ದದಿಂದ ಈ" ಪಾಳ್ಯ”ವು ಬಂದಿರುತ್ತದೆಂದು 
ಕೆಲವು ಪಂಡಿತರು ತಿಳಿಯುತ್ತಾರೆ. ಪಾಳಯಗಾರರ ಸೈನ್ಯಗಳ ಗುಂಪುಗಳಿದ್ದ 
ವೆಂದೂ ಹಾಗೂ ಅಲ್ಲಿಂದ ಅವರು ಕೆಲವೊಂದು ಕ್ಷೇತ್ರವನ್ನು ಆಳುತ್ತಿದ್ದ ರೆಂದೂ 


೧. ಟ್ಟಿ”, “ಪಾಡಿ, ಹಾಳ? ಎ... ಇದರ ಹೆಚ್ಚಿನ ಅಭ್ಯಾಸಕ್ಕಾಗಿ ತ್ರೀ ಶಂ. ಬಾ. 
ಜೋತಿ ಅವರ ಕೆಳಗಿನ ಲೇಖಗಳನ್ನು ನೋಡಬಹುದು. 
1) “ಪಟ್ಟಿ”, ಹಾಡಿ), “ಪಾಳಿ? - ಭಂಡಾರಕರ ಓರಿಯಂಟಲ್‌ ರಿಸರ್ಚ 


ಇನ್‌ಸ್ಟಿಟ್ಕೊಟಿ, ಪೂನಾ, ಸಂಪುಟ 33, ಪುಟಗಳು 41-56, 1953 A.D. 
(2) “ಪ್ಲೇಸ ನೇಮ್ಸ ಆಫ್‌ ಮಹಾರಾಷ್ಟ್ರ 

(1) 4 ಮರಾಠಿ ಸಾಹಿತ್ಯ ಪರಿಷತ್ಪತ್ರಿಕೆ”, ಪೂನಾ, 1956. 

(11) “ ನವಭಾರತ”, ಬಾಂಚಿ, 1954. 


ಈವ ರ 


ಪಾಲಿ ೫೯ 


ಅರ್ವಾಚೀನ ಇತಿಹಾಸವನ್ನು ಓದಿದವರಿಗೆಲ್ಲ ತಿಳಿದ ಮಾತು. ಪಾಳೆಗಾರ 
( ಪಾಲಯತಿ 4 ಇತಿ )ದಿಂದ ಆ ಕ್ಷೇತ್ರವು “ಪಾಳ್ಯ” ವಾಯಿತು. ಆದರೆ ಮೊನಿ 
ಯರ ವಿಲಿಯಮ್ಸ ಎಂಬ ವಿದ್ವಾಂಸರು “ಪಾಲಯ” ಈ ಶಬ್ದವು ಇಂಡೋ- 
'ಯುರೋಬಹುಸ್‌ ಶಬ್ದವೇ ಎಂಬುದಕ್ಕೆ ಗರಯ ರೆ. ಆ ಶಬ್ದದ 
ಬಗ್ಗೆ ಅವರು ಹೀಗೆ ಉದ್ದಾ ರ ತೆಗೆದಿದ್ದಾ ಕೆ. ‘as perhaps invented to 
006% for Palayati—* ಪ *ಲಯತಿ” ಎಂಬುದರ ಅಸ್ತಿ ತೃ ವನ್ನು ಸ್ಥಿ ರಪಡಿ 
ಸುವ ಸಲುವಾಗಿ ಈ ಶಬ ವು ಬಹುಶಃ ಸಿದ್ದ ಮಾಡಲ್ಪ ಟಿ ಂತಿದೆ. ಇದರಿಂದ 
ಪಾಳ್ಯ"ವು "ಪಾಳಿ'ಯ ಸಂಸ ತದ ರೂಪವೆಂದು ಮೇಲೆಯೇ ಕಾಣುತ್ತದೆ. 
ಪಡು” ಎನ್ನುವ ಮೂಲರೂಪಪ ಎಲ್ಲ ದ್ರಾವಿಡ ಭಾಷೆಗಳಲ್ಲಿಯೂ ಇದೆ. 
“ ಪಡು” (೧ come into existance, to appear, to incline: 
to lean over, to suffer, to put up with, to be buried; to spread at 
as bedding, to lie horizontally, to lie down, to sleep (as birds) 
( ತಮಿಳ ಲೆಕ್ಸಿ ಕಾನ್‌). 
“ಪಡು”. (i) to lie down, to repose, to go down; 
(ii) to experience, to feel, to suffer (ಟೆಲ್‌ 
ಕನ್ನಡ-ಇಂಗ್ಲಿಷ್‌ ಶಬ್ದ ಕೋಶ ). 
ದ್ರಾವಿಡ ಭಾಷೆಗಳ ವೈಲಕ್ಷಣ್ಯವೆಂದರೆ-ಒಂದೇ ಶಬ್ದವು ಕ್ರಿಯಾ 
ಹಾಗೂ ನಾಮ ಇವೆರಡರ ಅರ್ಥವನ್ನೂ ಕೊಡುತ್ತದೆ. 
"ಪಡು" (ನಾಮ) ೩ place ( hollow or hole) of refuge 
( for wild animals) between stones or rocks (ಕಿಟಲ್‌). 
ಪಟ್ಟಿ” ಆ. ್‌ ಪಡು” cow stall; sheep fold; cattle pond; 
hamlet ; village; place (small village) (ತಮಿಳ ಲೆಕ್ಸಿ ಕಾನ್‌). 

“ ಪಟ್ಟಿ” —a place of living down; i.e. pen or fold; an 
abode; a ಗ ಉದಾಹರಣೆಗಾಗಿ “ತುರುಕಾರಪ ಟ್ಟಿ (ಟರ್‌ 
ಕನ್ನಡ-ಇಂಗ್ಲಿಷ್‌ ಶಬ್ದಕೋಶ). 

ಪಟ್ಟು. ಪಡು--೩ hamlet, a small town (ತಮಿಳ ಲೆಕ್ಸಿ ಕಾನ್‌). 

ಆರ್ಯ-ದ್ರಾವಿಡ ಸಂಪರ್ಕದಿಂದಾಗಿ ಎರಡೂ ಜನಾಂಗಗಳ ಭಾಷೆಗಳಲ್ಲಿ 
ಶಬ್ದಗಳ ಉಚ್ಚಾರಣೆಯಲ್ಲಿ ಬದಲಾವಣೆ ಕಂಡುಬರುವಂತಾಯಿತು. 

ಉದಾ :.. ವರಾರ್ಗ>ಮಗ | >ಮಾಗ, ವ್ಯಾಘಫ್ರು”ವಫ್ಪು-ವಾಘ. ಅದ 
ರಂತೆ “ ಪಟ್ಟಿ "ಯು ಪಾಲ್‌" ಅಥವಾ “ಪಾಡಿ” ಎಂದಾಯ್ತು. 

“ಪಾಡಿ” ಚಾಚಾನ hamlet, quarter, pastoral village, town or city 
( ತಮಿಳ ). 

“ ಪಾಡಿ”. ೩ hamlet, a village, a settlement (#ಟೆಲ್‌). 


Fo) ಕರ್ನಾಟಕ ಭಾರತಿ 


ಈ ಅರ್ಥವನ್ನು ಕೊಡುವ ಇದೇ ಶಬ್ದ ವು ಕೇವಲ ಮಹಾರಾಷ ಕೈದಲ್ಲಿಯಲ್ಲ, 
ಇಡೀ ಉತ್ತರ ಧಾಡಿ ಲ್ಪ ರೂಢಿಯಲ್ಲಿದೆ. ಉತ್ತರ ಭಾರ ಪ್ರಾಚೀನ 
ಸನಗಳಲ್ಲಿ “ಪಾಡಿ”ಗಳ ಉಲ್ಲೇಖವಿದೆ. ಮಾತನಾಡುವ ಚೇರಿ 
-ಪಾಡಿ”ಯು “ “ಪಾಟ್‌” ಆಗುತ್ತ ದೆ. ನಾರ್‌ ಹಾಗೂ ಕರ್ನಾಟಿಕದಲ್ಲಿ 
ಹಳ್ಳಿ ಅಥವಾ ಊರು ಅಥವಾ ವಾಸಸ್ಟ್ಯಾ ನ. (village, settlement) ಖಂಬ 
ಅರ್ಥ ಕೊಡುವ ಅನೇಕ “ಪಾಟ” ಗಳಿವೆ. ಈ ದೃ ಬ್ಬ ಯಿಂದ ಗ:ಜರಾತದಲ್ಲರುವ 
“ಫಪಾಟ್‌-ಠಾಣಾ' ಎಂಬ ಊರಿನ ಹೆಸರು ಮನೋ ಜಾಗಿದೆ.ಗ ಪಾಲ್‌-ಠಶಾಣಾ” 
ಇದು ದ್ವಿ ರುಕ್ತಿ. ೪೪ ಒಂದೇ ಅರ್ಥವನ್ನು ಕೊಡುವ ಎರಡು ಶಬ ಗಳನ್ನು 
ಸೇರಿಸುವ ಅಗತ್ಯ ವೇನಿತ್ತು? ದ್ರಿ ರುಕ್ತಿ ಗಳಲ್ಲಿ ಪ್ರಾರಂಭದ ಶಬ್ಧ ವು ತನ್ನ ಅರ್ಥ- 
ವನ್ನು ಕಳೆದುಕೊಂಡಾಗ ಅದೇ" ಅರ್ಥವನ್ನು ಕೊಡುವ ರೂಢಿಯಲ್ಲಿದ್ದ ಶಬ್ದ 
ವನ್ನು ಉಪಯೋಗಿಸುವುದು ಅಗತ್ಯ ವಾಗುಶ: ದೆ- ಅನಿವಾರ್ಯವಾಗುತ್ತದೆ. F 


೨. ಪುನ (ಮಹಾರಾಷ್ಟ)ಯ ಹತ್ತಿರ ಇರುವ “ಫಲ್ಪಣ” ಈ ಊರಿನ ಪ್ರಾಚೀನ ಹೆಸರು 
“ಪಟಿಯಕಾಣಾ? ಎಂದಿತ್ತು. ನನ್ನ ಅಭಿಪ್ರಾಯದಲ್ಲಿ ಇದು ಮೇಲೆ ಹೇಳಿದಂತೆ 
«ಪಾಟಿ6ಠಾಣಾ?, ೧೩ನೆಯ ಶತಮಾನದ ಮಹಾನುಭಾವ ಸಾಹಿತ್ಯದಲ್ಲಿ ಈ ಹೆಸರು 
«ಫಲೆ-ತಾಣಾ? ಎಂದು ಉಕ್ತವಾಗಿದೆ. ಈ ತರಹದ ಬದಲಾವಣೆಗೆ (ಅಕ್ತರಗಳ 
ವ್ಯತ್ಯಾಸಕ್ಕೆ) ಮರಾಠಿಯ ವಿಶಿಷ್ಟ ಉಚ್ಚಾರಣಾಕ್ರಮವೇ ಕಾರಣ. “ಪಾಟೀ ಪ್ರಾಚೀನ 
ಅರ್ಥವನ್ನು ವಿಧಿಸಲು ಇರುವ, ದ್ವಿರುಕ್ತಿ ಶಬ್ದವಾದ “ಠಾಣಾ” ಶಬ್ದ ಇಲ್ಲದೆ ಮಹಾ 
ರಾಷ್ಟ್ರದಲ್ಲಿ ಆನೇಕ "ಪಾಟ್‌ಿಗಳಿವೆ. 

ಕೆಲವರು ಇದನ್ನು “ಪಟಿಯಶ್ಕಾಣಾ” ಅಂದರೆ “ಹಳೆಯ ವಸತಿಸ್ಥಾನ” ಎಂದು 
ಅನುವಾದ ಮಾಡುತ್ತಾರೆ. ಆದರೆ ಕ್ರಿ. ಶ. ೧೨ನೇ ಶತಮಾನದ ಮೊದಲು "ಹಳೆಯದು, 
ಪೂರ್ವದ್ದು' ಎಂದು ಅರ್ಥ ಕೊಡುವಂತೆ ವಿಶೇಷಣವಾಗಿ «4ಪಟಯ? ಉಪಯೋಗ- 
ವಾದ ಯಾವ ಊರಿನ ಹೆಸರೂ ನಮಗೆ ಇಲ್ಲಿಯ ವರೆಗೆ ದೊರೆತಿಲ್ಲ. ನಮ್ಮ ಈ 
ವಿಚಾರಕ್ಕೆ ವಿರುದ್ಧವಾಗಿ "ಹಟೆಯಜೀಡು' ಒಂದು ಒಳ್ಳೆಯ ಉದಾಹರಣೆಯಾಗಿದೆ- 
ಯೆಂದು ಯಾರಾದರೂ ಹೇಳಬಹುದು. ಆದರೆ ಪ್ರಾಚೀನ ಕಾಲದಲ್ಲಿ “ಪಟೆಯ”ದ 
ಬದಲು ಯಾನದಾದರೂ ಹಳ್ಳಿ ಅಥವಾ ಸಟ್ಟಿಣ ಪ್ರಾಚೀನ ಕಾಲದ್ದೆಂದು ತೋರಿಸಲು 
“ಮುನ್ನ” ಶಬ್ದವು ಉಪೇಯೋಗಿಸಲ್ಪ ಡುತ್ತಿತ್ತು. ಉದಾ : ಮುನ್ನವಳ್ಳಿ- “ಮುನ್ನ”ದಂತೆ 
ಕೆಲವು ಸಲ “ಮುಡು?- (ಹಳೆಯ)- ಶಬ್ದವು ಉಪಯೋಗವಾಗುತ್ತಿತ್ತು. ಆದರೆ 
"ಸಲಯ' ಅಲ್ಲ. ಉದಾ: “ಮುದುವೊಳಲ್‌.? ಆದ್ದರಿಂದ "ಪಬಯತ್ಮಾಣಾ'ದಲ್ಲಿಯ 
"ಪಟಿಕಿಯ”' ಇದು "ಪಾಲಕಿ'ಯ ಅಂದರೆ "ಹಳ್ಳಿ? ಎಂದು ಅರ್ಥ ಕೂಡುವ ಶಬ್ದದ 
ಇನ್ನೊಂದು ರೂಪಾಂತರವೆಂಬುದು ಮೇಲೆಯೇ ಸಿದ್ದವಾಗುತ್ತದೆ. ತಮಿಳು ಮತ್ತು 
ಕನ್ನಡ ಎರಡೂ ಭಾಷೆಗಳಲ್ಲಿ ಆರಂಭದಲ್ಲಿ "ಪಟಯ?' ( ಪಲ) ಈ ಶಬ್ದವು ಹಣ್ಣಾ- 
ದದ್ದು, ಕೊಳೆತದ್ದು ಎಂದು ಅರ್ಥ ತೋರಿಸುತ್ತದೆ. ಕಾರಣ ಈ ಶಬ್ದದಲ್ಲಿಯ 
"ಕಾಲ'ದ ಕಲ್ಪನೆಯ ಸ್ಥಾನ ಎರಡನೆಯದ್ದಾಗಿದೆ. ಆದರೆ "ಸಾಚೀನ ಕಾಲದ್ದು? ಎಂಬ 
ಅರ್ಥ "ಮುನ್ನ'ದಲ್ಲಿ ಸ್ಪಷ್ಟವಿದೆ. 


ಪಾಲಿ ೬೧ 


“ಪಳ್ಳಿ', "ಪಾಡಿ', " ಪಳ್ಳಿ' ಇವು ಊರ ಹೆಸರುಗಳ ಅಂತ್ಯಕ್ಕೆ ಬರುತ್ತವೆ. 
ಸ್ವತಂತ್ರವಾಗಿಯೂ ಸಿಕ್ಕುತ್ತವೆ. 

“ಪಡು ' ಶಬ್ದದ ವಿವಿಧತೆಯಿಂದ ಹಾಗೂ ನಾವೀನ್ಯತೆಯಿಂದ ಕೂಡಿದ 
ಅರ್ಥಗಳು ಬಹು ಬೆಳಕನ್ನು ಬೀರುವಂತಹವಿವೆ. ಆ ಶಬ್ದವು ಜನರ ಜೀವನ 
ವಿಕಾಸಕ್ರಮದ ಮೇಲೆಯೇ ಬೆಳಕನ್ನು ಚೆಲ್ಲುತ್ತದೆ. "ಪಡು' ( ನಾಮ )-- 
a place of refuge between stones or rocks ( ಕಲ್ಲುಬಂಡೆಗಳ ನಡುವಿನ 
ಅಶ್ರ ಯಸ್ಥಾ ನ) ಎಂಬುದು, ಅರ್ಥವನ್ನೇ ಅಕ್ಷರಶಃ ನೋಡಿದಾಗ, ಬಹುಶಃ, 
ಮಾನವನು ಬೇಟಿಯಾಡುತ್ತ ಕಲ್ಲುಬಂಡೆಗಳ ಸಂದುಗಳಲ್ಲಿ ಅಥವಾ " ಹೊದರು' 
ಅಥವಾ ' ತಗ್ಗು'ಗಳಲ್ಲ ವಾಸಿಸುತ್ತಿದ್ದ ಅವಸ್ಥೆಯನ್ನು ಸೂಚಿಸುವಂತಿದೆ. 

"ಪಡು' ಅಂದರೆ ಕಲ್ಲುಬಂಡೆಗಳ ನಡುವಿನ ಪೊಳ್ಳು ಪ್ರದೇಶ. "ಪಡು' 
ಅಥವಾ "ಪಾಲಟ್‌' ಇದೇ ಅರ್ಥವನ್ನು ಕೊಡುವ ಇನ್ನೊಂದು ಶಬ್ದ "ಗುಹಾ' 
ಎಂಬುದು. ಸಾಮಾನ್ಯವಾಗಿ ಸನ್ಯಾಸಿಗಳು ಈ 'ಗುಹೆ'ಗಳಲ್ಲಿಯೇ ಅಂದರೆ 
“ಪಡು' ಅಥವಾ "ಪಾಟ''ಗಳಛಿಯೇ ವಾಸಿಸುತ್ತಿದ್ದರು. ಶ್ರೀ ವಿಶ್ವನಾಥನ್‌ ಅವರ 
ವಿಚಾರಸರಣಿಯಂತೆ "“ಪಾಟ್‌'ಯು "ಮುನಿವರ ವಾಸಮ್‌' ಅಲ್ಪ. "ಪಾಜಳ'ಗಳ 
ಸಂಗಡ "ಮುನಿ'ಗಳ ಸಂಪರ್ಕ ಬಂದಮೇಲೆ ಈ ಅರ್ಥ ಬಂದಿತು. ಆದ್ದರಿಂದ 
“ಮುನಿ'ಗಳಿಗಿಂತ "ಪಾಟ್‌'ಯು ಹೆಚ್ಚು ಪ್ರಾಚೀನವೆಂಬುದು ಸ್ವತಃ ಸಿದ್ದ- 
ವಾದಂತಾಯಿತು. 

ದ್ರಾವಿಡ ಸ್ಥಲನಾಮಗಳು ಕೇವಲ ಬಂಗಾಲದಲ್ಲಿಯಷ್ಟೇ ಅಲ್ಲ, ಇಡೀ 
ಉತ್ತರ ಭಾರತದ ತುಂಬೆಲ್ಲ ಸಿಕ್ಕುತ್ತ ವೆಂಬುದು ಸಂಶಯಾತೀತವಾಗಿ 
ಸಿದ್ದ ವಾಗಿದೆ. ಕಾರಣ ಬಹು ಪ್ರಾಚೀನ ಕಾಲದಿಂದಲೇ ದ್ರಾವಿಡ ಉತ್ಪತ್ತಿಯ 
“ಪಾಲ್‌'ಯು ಉತ್ತರ ಭಾರತದಲ್ಲಿ ಇದ್ದುದಕ್ಕೆ ಯಾರೂ ಅಚ್ಚರಿಪಡಬೇಕಿಲ್ಲ. 

"ಪಟ್ಟಿ' ಇದು "ಪಡು'ದಿಂದ ಉತ್ಪತ್ತಿ ಯಾದ ಕ್ರಿಯಾನಾಮ. 

"ಪಟ್ಟ' ಅಂದರೆ ಮನುಷ್ಯರ ವಾಸಸ್ಟ ಛ (a place ೦8 humam habita- 
tion), ಗುಡಿಸಲು (೩ hut), "ದನ ಅಥವಾ ಕುರಿಗಳ ದಡ್ಡಿ' (a place of 
cattle or sheep) ಎಂದೂ ಅರ್ಥವಾಗುತ್ತದ. ಇದು ನಿಶ್ಚಯವಾಗಿಯೂ 
ಜನರು ಬೇಟಿಯಾಡುತ್ತ ತಿರುಗಾಡುತ್ತಿದ್ದ ಕಾಲದ ಮುಂದಿನ ಹಂತ! 

"ಪಳ್ಳಿ' ಅಥವಾ "ಪಾಳಿ' ಇದು ಸಾಮಾನ್ಯವಾಗಿ "ಹಳ್ಳಿ'ಗಳಿಗೆ ಹೆಸರು. 
ಪ್ರಾಚೀನ ಮರಾಠಿಯಲ್ಲಿ "ಹಾಳಿ-ಪಾಳಿ' ಎಂದರೆ "ಹಳ್ಳಿ ಗಳು' ಎಂಬ ಒಂದು 
ನುಡಿ (phrase) ಇದೆ. ಮಹಾರಾಷ್ಟ್ರದ ಮಹಾನುಭಾವ ಪಂಥದ ಸಂಸ್ಥಾಪಕ 
ನಾದ ಚಕ್ರಧರನು ತನ್ನ ಕೊನೆಯ ಸಂದೇಶದಲ್ಲಿ ಸಾಮಾನ್ಯ ಮನುಷ್ಯನ 
ಜೀವನವನ್ನು ಉದ್ಭಾ ರಮಾಡಲು (ated) ಪಟ್ಟಣ (ಕಳವ) 


೬೨ ಕರ್ನಾಟಕ ಭಾರತಿ 


ಗಳಲ್ಲಿ ವಾಸಿಸದೆ ಹಾಳಿ-ಪಾಳಿ(ಗೆಪ-ಇಶ ಕಸ)ಗಳಲ್ಲಿ ವಾಸಿಸಬೇಕೆಂದು 
ತನ್ನ ಅನುಯಾಯಿಗಳಿಗೆ ಆಜ್ಞೆ ಮಾಡಿದನು. 

“ಪಾಟ್‌'ಯ ಸಂಸ ಶೀಕರಣದ (Sanskritised) ರೂಪ "ಪಾಲಿ'. 
ಆದ್ದರಿಂದ ನನ್ನ ಮತದಲ್ಲಿ "ಪಾಲಿ' ಎಂದರೆ "ಪಾಲ್‌'ಯ ಭಾಷೆ ಅರ್ಥಾತ್‌ 
ಹಳ್ಳಿ ಗಳ ಭಾಷೆ-ಸಾಮಾನ್ಯ ರ ಭಾಷೆ-ಮೇಲ್ಮಟ್ಟದವರ ಭಾಷೆಯಲ್ಲ! 

ಉತ್ತರ ಭಾರತದ " ಪಂಥದವರ ಸಂಪ್ರದಾಯವು ಒಂದಿಲ್ಲೊಂದು 
ರೀತಿಯಲ್ಲಿ. "ಚಕ್ರಧರ' ಹಾಗೂ "ಸಂತಜ್ಞಾನೇಶ್ವರ'ರನ್ನು ಉದ್ದೀಪನಗೊಳಿಸಿದೆ. 
"ನಾಥ' ಧದ ಸಂಪ್ರದಾಯಗಳ ಸುಳಿವು ಸರದ ಬೌದ್ದ ಧರ್ಮದಲ್ಲಿ 
ಸಿಕ್ಕು ತ್ತದೆ. ಸಾಮಾನ್ಯ ಮನುಷ್ಯನನ್ನು ಉದ್ದ ರಿಸಬೇಕೆಂಬ ಅನುಕಂಪೆ- 
ಯಿಂದೊಡಗೂಡಿದ ಉತ್ಸಾಹವನ್ನು, ಬಹುಶಃ ಬೌದ್ದ ಧರ್ಮದಿಂದ ಪಡೆ- 


ದಂತಿದೆ ಚಕ್ರಧರ ಹಾಗೂ ಸಂತಜ್ಞಾ ನೇಶ ರರು! ಸಾಮಾನ್ಯ ಜನರಿಗೆ ತಮ್ಮ 


ತತ್ತ್ವಗಳನ್ನು ತಿಳಿಸಲು ಮರಾಠಿ(ಭಾಷೆ)ಯನ್ನು ಬಳಸಲು ಆರಂಭಮಾಡಿದವ- 
ರೆಂದರೆ ಮಹಾರಾಷ್ಟ್ರದ ಈ ಇಬ್ಬ ರು ಮಹಾತ್ಮರು Wl 

ಸಂಸ್ಕೃತವು ಮೇಲ್ಮಟ್ಟಿದವರ ಅರ್ಥಾತ್‌ ಪಂಡಿತರ ಭಾಷೆಯಾಗಿತ್ತು. 
ಸಾಮಾನ್ಯ ಮನುಷ್ಯನ ಉದ್ದಾ ರವನ್ನೇ ತನ್ನ ಉದ್ದೇಶವನ್ನಾಗಿಟ್ಟು ಕೊಂಡ 
ಗೌತಮ ಬುದ್ಧನು ತನ್ನ ತತ್ತ್ವಗಳನ್ನು ಉಪದೇಶಿಸಲು ಸಾವಣನ್ಯರ ಭಾಷೆ- 
ಯನ್ನೇ ಅಂದರೆ 'ಪಾಟ'ಗಳ ಭಾಷೆ (ಪಾಬ್‌ಗಳಲ್ಲಿರುವವರ ಭಾಷೆಯನ್ನೇ 
ಆರಿಸಿದುದು ಸಾ ,ಭಾವಿಕವೇ ಆಗಿದೆ; ಸಮಂಜಸವೂ ಆಗಿದೆ. ಇಂದು ಬೌದ್ದ 
ಧರ್ಮದ ತತ್ತ್ವಗಳೆಲ್ಲ "ಪಾಟ್‌', "ಪಾಲಿ' ಭಾಷೆಯಲ್ಲಿ ಸಿಕ್ಕು ತ್ತಲಿವೆಯೆಂಬುದು 
ನಮಗೆಲ್ಲ ಗೊತ್ತಿದ್ದ ಮಾತಾಗಿದೆ. ಆದ್ದರಿಂದ "ಪಾಲ್‌ ಎಂದರೆ 'ಹಳ್ಳಿ' ಎಂಬುದು 
ಸಾಮಾನ್ಯ ಅರ್ಥ. 


೩. ( ಉಚ್ಚಾರಶಾಸ್ತ್ರದ ತೀಹ್ಹ ಒರೆಗಲ್ಲಿಗೆ ಹಚ್ಚಿ ಮಾತನಾಡುವುದಾದರೆ-- 
ಪಾಡಿ > ಪಾಟ್‌ ಎ ಪಾಳಿ ಎ ಪಾಲಿ ಹೀಗೆ ನೇರವಾಗಿ ವ್ಯುತ್ಪತ್ತಿ ಸಿದ್ಧವಿರುವದರಿಂದ 
ಇವುಗಳ ನಡುವೆ "ಪಟ್ಟಿ' ಸು, "ಪ ಪಲ್ಲಿ' ಈ ಶಬ್ದಗಳನ್ನು ತಂದು ತೊಡಕನ್ನು ಹೆಚ್ಚಿ- 
ಸುವ ಆವಶ್ಯ ಕತೆಯಿಲ್ಲ. ಪಡು', "ಪಾಡಿ' ಇವು ದ್ರಾನಿಡ ಭಾಷೆ ಶಬ್ದ ಗಳೆಂದು 
ಟಿ. ಬರೋ ಅವಕ ಹೇಳಿರುತ್ತಾರೆ ರೆ, ಮ್ಮ ಎಟಿಮಾಲಾಜಿಕಲ್‌ ಡಿಕ್ಕ ನರಿ” ನೋಡ- 
ಬಹುದು.) 


ಬೆಟ್ಟಿದಜೀವ 
(ಪುನರ್ವಿಮರ್ಶೆ) 


ಜಿ. ಎಸ್‌. ಆಮೂರ 


I 

ಕಾರಂತರ ಅತ್ಯಂತ ಯಶಸ್ವೀ ಕೃತಿಗಳಲ್ಲೊಂದಾದ “ಜೆಟ್ಟಿದಜೀವೌದ 
ಬಗ್ಗೆ ಇದುವರೆಗೆ ಬಂದ ವಿಮರ್ಶೆ ಒಂದಿಲ್ಲೊ ದು ಕಾರಣಕ್ಕಾಗಿ ಅಸಮಾಧಾನ 
ಕರವಾಗಿದೆ. ಈ ಕಾದಂಬರಿಯನ್ನು ವಿಮರ್ಶಿಸಿದ ವಿಮರ್ಶಕರು ಅದನ್ನು 
ಮುಖ್ಯವಾಗಿ ಪ್ರಾದೇಶಿಕ ಕಾದಂಬರಿ” ಅಥವಾ ಪಾತ್ರಮುಖ್ಯ ಕಾದಂಬರಿ 
ಎಂದಾಗಿ ಮಾತ್ರ ಕಂಡಿದ್ದಾರೆ. ಹೀಗಾಗುವುದಕ್ಕೆ ಸ್ವತಃ ಕಾರಂತರೇ ಎಷ್ಟೋ 
ಮಟ್ಟಿಗೆ ಹೊಣೆಗಾರರಾಗಿದ್ದಾರೆ. ಹುಚ್ಚು ಮನಸ್ಸಿನ ಹತ್ತು ಮುಖಗಳಲ್ಲಿ 
ಬೆಚ್ಚಿ ದಜೀವವನ್ನು "ಪ್ರಾದೇಶಿಕ ಚಿತ್ರ'ವೆಂದು ಕರೆದು, ಕಾದಂಬರಿಯ 
ಮುನ್ನುಡಿಯಲ್ಲಿ, 


"ಘಟ್ಟದ ಬಳಿಯ ಕಗ್ಳಾಡಿನ ಜೀವನಚಿತ್ರವನ್ನು ಕೊಡಲು ಇಲ್ಲಿ 
ಯತ್ನಿಸಿದ್ದೇನೆ... ನಾಡಿನ ಕಾಡುಗಳೂಡನೆ ಸೆಣಸಾಡಿ ಜೀವನದ ನೆಲೆ 
ಯನ್ನು ನಿಲ್ಲಿಸಿದ ಹಳೆಯ ವೀರರ ಕೆಚ್ಛನ್ನೇ ಇಲ್ಲಿ ಇಂದಿನ ಕಥಾನಾಯಕ 
ನಾಯಿಕೆಯರಳ್ಳಿ ನೀವು ಕಾಣಬಹುದು' 


ಎಂದು ಹೇಳಿ ಕಾದಂಬರಿಯನ್ನು ವಿಮರ್ಶಿಸುವ ರೀತಿಯನ್ನು ನಿರ್ದೇಶಿಸಿದ 
ಲೇಖಕರ ಅಭಿಪ್ರಾಯಗಳನ್ನೇ ವಿಮರ್ಶಕರು ಸಾಮಾನ್ಯವಾಗಿ ಎತ್ತಿ ಹಿಡಿಯುತ್ತ 
ಬಂದಿದ್ದಾರೆ. ಬೆಟ್ಟಿ ದಜೀನದಲ್ಲಿ ಗೋಪಾಲಯ್ಯ, ಶಂಕರಿ ಮೊದಲಾದ ಪಾತ್ರ 
ಗಳ ಚಿತ್ರಣ ಸುಂದರವಾಗಿದೆಯೆನ್ನುವ ಮಾತನ್ನಾಗಲಿ, ಅಲ್ಲ ವರ್ಣಿತವಾದ 
ದಕ್ಷಿಣ ಕನ್ನಡ ಜಿಲ್ಲೆ ಯ ಬೆಟ್ಟದ ಜೀವನದ ನಿರೂಪಣೆ ಸತ್ಯನಿಷ್ಠ ವಾಗಿದೆಯೆನ್ನು 
ವ್ರುದನ್ನಾ ಗಲಿ ಯಾರೂ ಅಲ್ಲಗಳೆಯಲಾರರು. ಆದರೆ ಕೇವಲ ಈ ದೃಷ್ಟಿಗಳಿಂದ 


ಗ್ದ <....A fine instance of the novel of locality ’—V. K. Gokak: Contempo- 
rary Indian Literature, 1957, p. 99. 
೨. "ಕಾದಂಬರಿ ಅನ್ನುವದಕ್ಕಿಂತ ಜೆಟ್ಟದ ಮಡಿಲಿನ ವ್ಯಕ್ತಿಯೊಂದರ ಜೀವನಚಿತ್ರವೆನ್ನ 
ಬಹುದು.'- ಆರ್‌. ಎಸ್‌. ರಾಮರಾವ: ಪ್ರಬುದ್ಧ ಕರ್ಣಾಟಕ, ೨೫-೨, ಪು. ೧೪೭, 
"ಮುಖ್ಯವಾಧಿ ಈ ಕಾದಂಬರಿ ಸಾತ್ರರಚನೆಯ ಮೇಲೆ ಕಾಲೂರಿ ನಿಂತಿದ್ದಾಗಿದೆ. 
ಹಾಗೆ ನೋಡಿದರೆ ಸಂವಿಧಾನ ಇಲ್ಲವೇ ಇಲ್ಲವೆನ್ನಬಹುದು.’ 
— ಕೀರ್ತಿನಾಥ ಕುರ್ತಕೋಟಿ; 
ಯುಗಧರ್ಮ ಹಾಗೂ ಸಾಹಿತ್ಯದರ್ಶನ, ಪು. ೨೦೭ 
೬ಪಿ 


೬೪ ಕರ್ನಾಟಕ ಭಾರತಿ 


ನೋಡಿದರೆ ಈ ಕಾದಂಬರಿಯ ಸಂವಿಧಾನವನ್ನು, ಅದರ ಅರ್ಥವ್ಯಾಬ್ಲಿಯನ್ನು 


ತಿಳಿಯಲಾಗುವುದಿಲ್ಲವೆನ್ನು ವುದೂ ಅಷ್ಟೇ ಖಚಿತವಾದ ವಿಮರ್ಶೆ ಯಾಗಿದೆ. 
ಕಾದಂಬರಿ-ಸಾಮಾನ್ಯ ಮನುಷ್ಯ ಎನ್ನುವ ತಮ್ಮ ಪುಸ್ತ ಕದಛಿ ಎಲ್‌. ಎಸ್‌. 
ಶೇಷಗಿರಿರಾಯರು 'ಚೆಟ್ಟಿದಜೀವ ಗೋಪಾಲಯ್ಯ ನ ವೈಯಕ್ತಿಕ ಜೀವನದ 
ಕಥೆಯಲ್ಲ, ನಿಸರ್ಗದ ಮಗುವಾಗಿ, ನಿಸರ್ಗದ ಭಾಗವಾಗಿ ಬದುಕುವ ಒಂದು 
ಜೀವನಚಿತ್ರ' 4 ಎಂದು ಹೇಳಿ ಈ ಕಾದಂಬರಿಯ ಸಾಮಾನ್ಯ ವಿಮರ್ಶೆಯ 
ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ, ಇದೂ ಸಾಲದು. ಶೇಷಗಿರಿ 
ರಾಯರು ಗೋಪಾಲಯ್ಯ ನ ಪಾತ್ರದ ಸಾಂಕೇತಿಕ ರೂಪವನ್ನು ಗುರುಶಿಸುವಳ್ಳಿ 
ಸೂಕ್ಷ್ಮದೃಷ್ಟಿ ಯನ್ನು ತೋರಿದ್ದಾ. Kr: ಅವರ ವಿಮರ್ಶೆಯೂ ಇನ್ನೊಂದು 
ದೃಷ್ಟಿ ಯಿಂದ ಪಾತ್ರನಿಷ್ಠ ವಿಮರ್ಶೆಯೇ ಆಗಿದೆ. ಈ ಕಾದಂಬರಿಯ ವಿಶಿಷ್ಟ 
ಸಂವಿಧಾನವನ್ನು ತಿಳಿಯುವಲ್ಲಿ ಅದು ಅಷ್ಟೊಂದು ಸಹಾಯಕಾರಿಯಾಗು 
ವುದಿಲ್ಲ. 
"ಬಾಳು ನನಗೆ ಮುಖ್ಯ. ಬಾಳನ್ನು ತಿಳಿಯಬೇಕಾದ ಸಾಧನಗಳೂ ಅಷ್ಟೇ 
ಬಖ್ಯ'೪. ಕಾರಂತರ ಈ ಹೇಳಿಕೆಯ ಬೆಳಕಿನಲ್ಲಿ ಬೆಟ್ಟಿ ದಜೀವವನ್ನು 
ನೋಡಿದರೆ ಅದರ ನಿಜವಾದ ಅರ್ಥ, ಸ್ವರೂಪ ತಿಳಿಯಬಹುದು ಎಂದು 
ತೋರುತ್ತದೆ. ಬದಲಾಗುತ್ತಿರುವ ತಮ್ಮ ಸಮಾಜದಲ್ಲಿ ಮುಖ್ಯಪಾಗಿ ಕಂಡು 
ಬಂದ ಎರಡು ಜೀವನದೃಟ್ಟಗಳನ್ನು ಒಂದರ ಬದಿಗೊಂದಿಟ್ಟು ಅವುಗಳ ಬಲಾ- 
ಬಲಗಳನ್ನು ಪರೀಕ್ಷಿಸಿ ಕಾರಂತರು ಇಲ್ಲಿ ಪ್ರಯತ್ನಿಸಿದ್ದಾರೆ. ಈ ದೃಷ್ಟಿಯಿಂದ 
ಗೋಪಾಲಯ್ಯನೊಬ್ಬನೇ ಇಲ್ಲಿಯ ಮುಖ್ಯ ಪಾತ್ರವಲ್ಲ. ಗೋಪಾಲಯ್ಯ 
ಗ್ರಾಮಸಂವೇದನೆಯ, ಗ್ರಾ ಮವಸೌಲ್ಯಗಳ ಪ್ರತಿನಿಧಿಯಾಗಿ ನಮೆ ದುರಿಗಿದ್ದರೆ, 
ನಾಗರಿಕಪ್ರಜ್ಞೆ ಯ ಪ್ರತಿನಿಧಿಯಾಗಿ ಶಿವರಾಮಯ್ಯ (ಇವನೊಡನೆ ರಾ 
ಅನೇಕ ಹೋಶಿಕೆಗಳಿದ್ದರೂ, ಇವನು ಕಾರಂತರೇ ಎಂದು ನಾವು ಹಟ ಹಿಡಿಯ 
ಬೇಕಾಗಿಲ್ಲ.) ಕತೆಯನ್ನು ಪ್ರವೇಶಿಸುತ್ತಾನೆ. ಆತ್ಮವೃತ್ತದ ತಂತ್ರವನ್ನು 
ಕಾರಂತರು ಉಪಯೋಗಿಸುವುದು ನೈಮಿತ್ತಿ ಕವಲ್ಲ. ಕತೆಯ ದೃ ಖ್ರ್ರ- 
ಕೊನ ಶಿವರಾಮಯ್ಯನ ದೃಷ್ಟಿ ಕೋನ. ಶಿವರಾಮಯ್ಯ ನಗರವಾಸಿಯಹ- 
ದರೂ ಅವನ ವೈಯಕ್ತಿಕ ಗುಣಗಳಿಂದಾಗಿ ಅವನಲ್ಲ ಗ್ರಾಮಜೀವನವನ್ನು 
ಅರ್ಥವಿಸಿಕೊಳ್ಳುವ ಶಕ್ತಿ, ಅದಕ್ಕೆ ಬೇಕಾದ ಆರ್ದ್ರಸಂವೇದನೆ ಇವೆ. ಇದ 
ರಿಂದಾಗಿ ಗೋಪಾಲಯ್ಯ ಶಿವರಾಮಯ್ಯ ರ. ಅವರು ಸಂಕೇತಿಸಿರುವ ಸಂವೇ 
ದನೆ, ಜೀವನದೃಷ್ಠ ಬೃಗಳ. -ಸಂಬಂಧದಲ್ಲಿಯೇ ಈ ಕತೆಯ ವಸ ನ 
ಗುರುಶಿಸಬೆ ಕಾಗುತ್ತ ದೆ. ಇಲ್ಲಿನ ಮಾನವೀಯ ಸಂಬಂಧಗಳು, 


LO 

i © 
© 
AY 
© 

@) 

4) 


ಮ 


೪. ಹುಚ್ಚು ಮನಸ್ಸಿನ ಹತ್ತು ನವಮಿಖಗಳು, ೧೯೪೮, ಪು. ೧೭೪, 


೩. ಕಾದಂಬರಿ-- ಸಾಮಾನ್ಯ ಮನುಷ್ಯ (೧೯೫೭), ಪು. ೧೧೪-೧೧೫. 


ತ 


ಬೆಟ್ಟದ ಜೀವ ೬೫ 


ವರ್ಣನೆಗಳು ಈ ವಸ್ತುವಿನ ಅಂಗಗಳಾಗಿಯೇ ಕಾದಂಬರಿಯಲ್ಲಿ ಕಾರ್ಯ 
ಮಾಡುತ್ತವೆ, ಹೀಗೆ ನೋಡಿದಾಗ ಮಾತ್ರ ಬೆಟ್ಟದಜೀವಕ್ಕ ತನ್ನದೇ ಆದ 
ತಂತ್ರ-ಸಂವಿಧಾನಗಳಿವೆಯೆನ್ನು ವುದು ಸ್ಪಷ್ಟವಾಗುತ್ತದೆ. 

ಬೆಟ್ಟದಜೀನ ಒಂದು ಉತ್ತಮ ಸಾಹಿತ್ಯ-ಕೃತಿಯಾಗಿದೆಯಾದರೂ 
ಅದರ ಮಹತ್ವವನ್ನು ಕೇವಲ ಸಾಹಿತ್ಯಿಕ ಗುಣಗಳ ಮೂಲಕ ಅಳೆಯುವುದು 
ಸಂಪೂರ್ಣ ವಿಮರ್ಶೆಯಾಗಲಾರದು. ಅದು ಎತ್ತಿಹಿಡಿಯುವ ಸಾಂಸ್ಕೃತಿಕ, 
ಮಾನವೀಯ ಮೌಲ್ಯಗಳನ್ನೂ ಇಲ್ಲಿ ನಾವು ಲಕ್ಷಿಸಬೇಕಾಗುತ್ತದೆ. ಈ 
ದೃಷ್ಟಿಯಿಂದ, ಬೆಟ್ಟಿದಜೀನದ ಸಾಮಾಜಿಕ ಮುಖ ಬಹಳೇ ಮಹತ್ವ 
ದ್ಹಾಗಿದೆ. ಈ ಕಾದಂಬರಿಯಲ್ಲಿ ಬಳಸಲಾದ ಸಾಂಸ್ಕೃತಿಕ ಸಂದರ್ಭವನ್ನೂ 
ನಾವು ಗಮನಿಸಬೇಕು ನಾಗರಿಕ ಜೀವನಮೌಲ್ಯಗಳು ಮತ್ತು ಗ್ರಾಮಜೀವನ 
ಮೌಲ್ಯಗಳು ಇವುಗಳ ನಡುವೆ ನಡೆದ ತಾಕಲಾಟ ಕನ್ನಡದಲ್ಲಿ ಅನೇಕ ಸಲ 
ಸಾಹಿತ್ಯಿಕ ವಸ್ತುವಾಗಿ ಬಂದಿದೆ. ಆದರೆ ಇಂತಹ ಕತೆಗಳಲ್ಲಿ ಒಂದಿಲ್ಲೊಂದು 
ಬಗೆಯ ಸುಲಭೀಕರಣ ನಡೆದಿರುವುದೇ ಹೆಚ್ಚು. ಕಾರಂತರಂತೆ ನಮ್ಮ 
ಸಮಾಜದ ಈ ಸಾಂಸ್ಕೃತಿಕ ಅವಸ್ಥೆ ಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಕಲಾತ್ಮಕ 
ವಾಗಿ ನಾಟ್ಯೀಕರಿಸಿದವರು ವಿರಳವೆಂದೇ ಹೇಳಬಹುದು. 


1[ 

ಬೆಟ್ಟದಜೀನದ ಕ್ರಿಯೆಯಲ್ಲಿ ಘರ್ಷಣೆ, ತಾಕಲಾಟಗಳಿಲ್ಲ. ಕತೆ 
ಹೇಳುವ ರೀತಿಯಲ್ಲಿ, ಹೇಳುವವನ ಮಾನಸಿಕ ಅವಸ್ಥೆಯಲ್ಲಿ ನಮಗೆ ಕಂಡು 
ಬರುವ ಮುಖ್ಯ ಅಂಶವೆಂದರೆ ವಿಶ್ರಾಂತಿ (೯॥ax೩tion). ನಗರಜೀವನದ ಒತ್ತಡ 
ಗಳಿಂದ ತಪ್ಪಿಸಿಕೊಂಡು ಬಂದ ಶಿವರಾಮಯ್ಯನಿಗೆ ಇದು ಸಹಜವಾದ ಭಾವನೆ. 
ಗೋಪಾಲಯ್ಯ ನಿಸರ್ಗದೊಡನೆ ನಡೆಸಿದ ಹೋರಾಟ-ಹೆಚ್ಚಾಗಿ ಭೂತಕಾಲಕ್ಕೆ 
ಸಂಬಂಧಿಸಿದ್ದು ಇಲ್ಲ ಕತೆಯ ಒಂದು ಅಂಶ. ಮುಖವಾಗಿ ನಾವಿಲ್ಲ ಕಾಣು 
ವುದು ಶಿವರಾಮಯ್ಯನ ನಾಗರಿಕ ಸಂವೇದನೆ ಗ್ರಾ ಮಜೀವನದ ವಾತಾವರಣದಲ್ಲಿ 
ಸೃಷ್ಟಿಸುವ ಅನುಭವ. ಆ ಅನುಭವದ ಮೂಲಕ ವ್ಯಕ್ತವಾಗುವ ಅರ್ಥ 
ಪರಂಪರೆ. ಕತೆಯ ಉದ್ದಕ್ಕೂ ಶಿವರಾಮಯ್ಯ ತನ್ನ ಎನಿಸಿಕೆಗಳ, ವಿಚಾರ 
ಗಳ, ಅನುಭವದ ವಿಶ್ಲೇಷಣೆಯನ್ನು ನಡೆಸುತ್ತಾನೆ. ಹೊಸ ವಾತಾವರಣದಲ್ಲಿ 
ಹೊಕ್ಕಾಗ ತನ್ನಲ್ಲಾಗುವ ಮಾನಸಿಕ, ದೈಹಿಕ ಪರಿವರ್ತನೆಗಳನ್ನು ಲಕ್ಷಿಸುತ್ತಾನೆ. 
ಈ ಪರಿವರ್ತನೆಯ ಕಾರಣಗಳನ್ನು ಗುರುತಿಸುತ್ತಾನೆ. 

ಶಿವರಾಮಯ್ಯ ಕೆಳಬೈಲಿಗೆ ಬರುವುದು ಒದು ಆಕಸ್ಮಿ ಘಟನೆ. ಕಳೆದು 
ಹೋದ ದನವೊಂದನ್ನು ಹುಡುಕುತ್ತ ಸುಬ್ಬ ಶ್ರಹ್ಮಣ್ಯಕ್ಕೆ ಬಂದ ಶಿವರಾಮಯ್ಯ 
“ನಿಂತ ಗಡಿಯಾರ 'ವನ್ನು ನಂಬಿ (ಗಡಿಯಾರದ ಮೇಲಿನ ನಾಗರಿಕನ ವಿಶ್ಯಾಸ 


ಕ. ಭಾ, ೯ 


೬೬ ಕರ್ನಾಟಕ ಭಾರತಿ 


ವನ್ನು ನಾವಿಲ್ಲಿ ಲಕ್ಷಿಸಬೇಕು ) ಪಂಜಕ್ಕೆ ಹೊರಟು, ಕತ್ತಲಾಗುವ ವೇಳೆಗೆ 

ಗುತ್ತಿಗಾ *ರು- ಸುಳ್ಯ ರಸ್ತೆಗೆ ಸೇರುತ್ತಾ ನೆ. ಅಲ್ಲ ಅವನಿಗೆ ಹಳ್ಳಿಯ ಗೌಡ ' 
ರಬ್ಬರು ಸಿಕ್ಕು ್ತಾರೆ. " ಕಾಡಿನ ಹಕ್ಕಿ ಗಳಂತೆ, ಮರ, ಬೇರಂ, ಪೊದೆಗಳ ವಡೆ 
ಯಿಂದ ರುಮು ರುಮಂ' ಸಾಗುತ್ತಿದ್ದ ಅವರ ಧೈರ್ಯ " ನಿಮ್ಮ ಜತೆಯಲ್ಲಿ 
ಬಂದರೆ ರಾತ್ರಿ ಉಳಿದುಕೊಳ್ಳಲು" ಒಂದಿಷ್ಟು ಜಾಗ ಕೊಡಿಸುತ್ತೀರಾ?' ಎಂದು 
ಬೇಡುವ ತನ್ನ ದೈ ನ್ಯ ಇವೆರಡರ ಅನುಭವವೂ ಅವನಿಗೆ ಆಗುತ್ತದೆ. ದೇರಣ್ಣನ ನ 

ಮನೆಯ ಹತ್ತಿ ರದ 'ಸೀತುವೆಯನ್ನು ಕತ್ತಲಲ್ಲಿ ದಾಟುವಾಗ ನಾಗರಿಕ ಶಿವ- 
ರಾಮಯ್ಯ ನ ಗೌರವಭಂಗ ಅವನ ಪರಿವರ್ತಿತ ಅವಸ್ಥೆ ಯನ್ನು ಪ್ರಭಾವಿಯಾಗಿ ' 
ಸೂಚಿಸುತ್ತದೆ. 


" ದೇರಣ್ಣ ಜಿಮುಕು ಜಿಮುಕು ಕುಣಿಯುವ ಆ ಅಡಕೆಮರದ 
ಸೇತುವೆಯ ಮೇಲೆ ಜಿಗಿದು ಸರಿದ. ನಾನು ಜೀವ ಹಿಡಿದು ನಿಂತೆ; ಕುಳಿತೆ; 
ಕೊನೆಗೆ ಚತುಷ್ಪಾದ ಪ್ರಾಣಿಯಂತೆ* ಅಶೀವ ಸಾಹಸದಿಂದ ಆ ನಾಲ್ಕು 
ಗಜ ದೂರವನ್ನು ದಾಟಿ ಮತ್ತೆ ಮನುಷ್ಯನಾದೆ.' (ಪು. ೬೭ ) 


ಗೋಪಾಲಯ್ಯನವರ ಮನೆ ತಲುಹಿದಾಗ ಶಿವರಾಮಯ್ಯ ನಿಗೆ " ಪರದೇಶಿ' 
ಯಾದ ತನಗೂ " ಸಂಜೆದೇವ 'ನಂತೆ ಕಾಣಿಸುತ್ತಿ ದ್ದ ಅವರಿಗೂ ಇದ್ದ ಅಂತರ 
ಒಡೆದುಕಂಡರೂ ಅವರು ತೋರುವ ಆದರ-ಏ ್ರೀತಿಗಳಲ್ಲಿ ಅದನ್ನು “ಮರೆತು 
ಬಿಡುತ್ತಾನೆ. ಪ್ರಕೃತಿಯ ಸಾನ್ನಿಧ್ಯ ಅವನಿಗೆ 'ತಿಪೂರ್ವಫಾದ ಆನಂದವನ್ನು 
ಶೊಡುತ್ತದೆ. 


"ಈಕಂಗುಗಳ ನೀಳವಾದ ಕಾಂಡಗಳ ಬೆಂಗಡೆಯಿಂದ ಮಿಂಚಿ ಚಾವಡಿ ' 
ಯಲ್ಲಿ ನಮ್ಮ ಮೂವರ ಮೇಲೆ ತಿಂಗಳು ಚೆಲ್ಲ ನಕ್ಕೊ ಡನೆ, ನನಗೆ " 
ಗಭೀರ ರಹಸ ವೊಂದರ ಅರಿವಾಗುವಷ್ಟು ಆನಂದವಾಯಿತು (ಪು. ೧೭). ; 


"ತಮ್ಮ ಹೃ ದಯವನ್ನು ಮರೆಯಿಸುವ ಶೀಲವೇ' ಇಲ್ಲದ ಗೋಪಾಲಯ್ಯ ಕ 

ನಾಡುತ್ತಿ ದಂತೆ. ಅವರ ಮತ್ತು ಅವರ ಹೆಂಡತಿ ಶಂಕರಮ್ಮನ ಹೃ ದಯ | 
pe ಕೂರೆಯುತ್ತಿ ದ್ರ ಗುಪ್ತ ದುಃಖದ ಅರಿವು ಶಿವರಾಮಯ್ಯ ನಿಗೆ ಆಗುತ್ತ ದೆ. 3 
ವ ಸ ಕಾದಂಬರಿ 'ಜಿಳೆದಂತೆ ಅವರೀರ್ವರ ನಡುವಿನ ಆಪ ತ್ನಕ್ಕೆ ಕಾರಣ ' 
ವಾಗುತ್ತದೆ. ತಮ್ಮ ಮಗ ಶಂಭುವನ್ನು ಅಪಹರಿಸಿದ್ದು ಸ 4 
ಆಕರ್ಷಣೆಯೇ ಎಂದು ಶಂಕರಮ್ಮನ ಭಾವನೆ. ` ಹೇಟಿಯ ಹನೆ ಒಂದು ಸಾರಿ " 
ಹಿಡಿಯಿತೆಂದರೆ ಈ ಕೊಂಪೆ ದಿನಕ್ಕೆ ಬೇಡವಾಗುತ್ತದೆ.' ( ಫು. ೨೪ ) 


೫. ಈ ಲೇಖನದಲ್ಲಿ ಗೆರೆಗಳಿಂದ ಸೂಚಿಸಿದ ಒತ್ತುಗಳು ನನ್ನವು. 
ಪು 


೬. ಪುಟಗಳ ಸೂಚನೆ ಬೆಟ್ಟಿ ದಜೀವದ ಆರನೆಯ ಆವೃತ್ತಿಗೆ ಸಂಬಂಧಪಟ್ಟಿವೆ, 


ಥಿ 


ತತ್ತ ೬೭ 


ಕಾದಂಬರಿಯ ಎರಡನೆಯ ಪ್ರಕರಣದಿಂದ ಶಿವರಾಮಯ್ಯ ಗ್ರಾಮ- 
ಜೀವನಕ್ಕೆ ಆಕರ್ಷಿತನಾಗುವ, ಹೊಂದಿಕೊಳ್ಳುವ ಕ್ರಿಯೆ ಪ್ರಾರಂಭವಾಗುತ್ತದೆ. 
ಈ ಕ್ರಿಯೆಯ ಏರಿಳಿತಗಳೇ ಕಾದಂಬರಿಯ ಸಂವಿಧಾನವನ್ನು ರೂಏಸುವ 
ಮುಖ್ಯ ಘಟಕಗಳು. ಕತೆಯ ಕೊನೆಗೆ ಶಿವರಾಮಯ್ಯ ಗ್ರಾಮಜೀವನದ 
ಅನುಭವವನ್ನು ತನ್ನಲ್ಲಿ ಅರ್ಥವತ್ತಾಗಿ ಸೇರಿಸಿಕೊಳ್ಳುತ್ತಾ ನಷ್ಟೇ ಅಲ್ಲದೆ ತನ 
ಸ್ವಭಾವಸಹಜವಾದ ಅನುಕಂಪದ ಮೂಲಕ, ನಗರಜೀವನದ ತನ್ನ ವಿಶಾಲ- 
ವಾದ ಅನುಭವದ ಮೂಲಕ ಅವರ ದುಃಖವನ್ನು ನಿವಾರಿಸಲೂ ಶಕ್ತನಾಗು- 
ತ್ತಾನೆ. ಕತೆಯ ಮುಕ್ತಾಯವನ್ನು ಈ ದೃಷ್ಟಿಯಿಂದಲೇ ನಾವು `ನೋಡ- 
ಬೇಕಾಗುತ್ತದೆ. ಇಲ್ಲವಾದರೆ ಶಿವರಾವ: ಯ್ಯ ಹ ಬಕ ಹೂಡ 
ಶಂಭುವನ್ನು ಪುಣೆಯಲ್ಲಿ ಭೆಟ್ಟಿ ಯಾದುದೂ, ತೆ ಎಸ್‌. ಶರ್ಮನೇ ಶಂಭುವೆಂದು 
ಉುತಿಸುವುದೂ ಅತ್ಯಂತ ಆಕಸ್ಮಿಕವಾದ (ನಂಬಲಾರದ?) ಘಟನೆಗಳಾಗಿ 
ಕಂಡುಬರಬಹುದು. 

ಶಿವರಾಮಯ್ಯನ ಹೊಂದಾಣಿಕೆಗೆ ಅವನ ಮಾನವೀಯ ಗುಣಗಳು 
ನೆರವಾದಂತೆ ಗ್ರಾಮಜೀವನವನ್ನು ಭೇದಿಸಿ ಒಳಹೊಕ್ಕ ' ಕಾಫಿ 'ಯಂತಹ 
ನಾಗರಿಕತೆಯ ಅಂಶಗಳೂ ಕಾರಣವಾಗುತ್ತವೆ. ಎರಡನೆಯ ಪ್ರಕರಣದಲ್ಲಿ 
ನಡೆಯುವ ಮುಖ್ಯ ಘಟನೆಯೆಂದರೆ ಶಿವರಾಮಯ್ಯ ಕೆಳಬೈಲಿನ ಹೊಳೆಯಳ್ಳಿ 
ಮೀಯುವುದು. ಇದು ಅವನಿಗಾಗುವ ಗ್ರಾಮಜೀವನದ ಸಂಸ್ಕಾ ರದ (baptism) 
ಒಂದು ಪ್ರತೀಕ. "ನಿಮ್ಮ ಊರು ಕೈಲಾಸವಲ್ಲ' ಎಂದು ಕೆಳಬೈಲನ್ನು ಹೊಗಳಿ 
ದರೂ, " ನನ್ನಂಥವನು ತಿಂಗಳಿಗೆ ನೂರು ರೂಪಾಯಿ ಕೊಡುತ್ತೇನೆಂದರೂ 
ಅಲ್ಲಿಯೇ ಇದ್ದು ಆರು ತಿಂಗಳು ಸಮಯವನ್ನು ಕಳೆಯಲಾರ ' ಎಂದು ಶಿವ- 
ರಾಮಯ್ಯ ಪ್ರಾಮಾಣಿಕವಾಗಿ ಒಬ್ಬ ಕೊಳ್ಳುತ್ತಾನೆ. ಈ ರೀತಿಯ ಸಂದಿಗ್ಬತೆ 
ಅವನ ವೈಚಾರಿಕ, ಭಾವುಕ ಜೀವನಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯವಾದ 
ನಾಗರಿಕ ಅಂಶ. ಹೊಳೆಯ "ತಿಳಿನೀರ ತಳದಿಂದ ಮೂಡಿ ಕಾಣುವ ಬೆಣಚು 
ಕಲ್ಲುಗಳ ದುಂಡಾದ ಆಕಾರಗಳನ್ನು ಶಿವರಾಮಯ್ಯ ಮೋಹಿಸಿದರೂ ಅಲ್ಲ 
ಸ್ನಾನ ಮಾಡುವುದಕ್ಕೆ ಅವನು ಅಂಜುತ್ತಾನೆ. 

"“ಉಪಾಯಗಾಣದೆ ತಿರುಗಿ ನೀಠರಿಗಿಳಿದೆ. ಮೊದಲನೆಯ ಮುಳಂ 
ಗಿಗೇ ಅಂತರಂಗ ಬಹಿರಂಗವೆಲ್ಲ ಅದುರಿತು. ನೀರಿಂದೆದ್ದು ನನ್ನ 
ಮೈಯನ್ನು ಬಿರುಸಾಗಿ ತಿಕ್ಕಿ ಕೊಂಡೆ, ಶೀತವಾದ ಗಾಳಿ ನನ್ನನ್ನು 
ಕೊರೆಯತೊಡಗಿತು. ಇದು ನನ್ನ ಸ್ನಾನದ ಪೂರ್ವಾರ್ಧ. ಉತ್ತರಾರ್ಧವು 
ದಂಡೆಯ ಮೇಲೆಯೇ ಮುಗಿಯಿತು.' (ಪು. ೩೫) 
ಮೂರನೆಯ ಮತ್ತು ನಾಲ್ಕ ನೆಯ ಪ್ರಕರಣಗಳು ಹೆಚ್ಚಾಗಿ ಗೋಪಾ- 

ಲಯ್ಯ ನವರ ಸಾಧನೆಗಳಲ್ಲೊ ದಾದ ಉಾಬಿಮೂರೆಗೆ ಸಂಬಂಧಿಸಿವೆ. ದೇರಣ್ಣ, 


೬೮ ಕರ್ನಾಟಕ ಭಾರತಿ 


ಗೋಪಾಲಯ್ಯ, ಶಂಕರಿ ಇವರಿಗೆ ಮಾತ್ರ "ಸೀಮಿತವಾದ ಗ್ರಾಮ 
ಜೀವನ'ದ ಬೇರೆ ಕೆಲವು ಮುಖಗಳನ್ನು ನೋಡಲು ಇಲ್ಲ ಶಿವರಾಮಯ್ಯನಿಗೆ 
ಸಾಧ್ಯವಾಗುತ್ತದೆ. ಶಿವರಾಮಯ್ಯ ಈ ಹೊಸ ಜೀವನಕ್ಕೆ ತಕ್ಕ ಮಟ್ಟಿಗೆ 


ಹೊಂದಿಕೊಂಡಿದ್ದಾ ನೆ. ಇದರ ಒಂದು ನಿದರ್ಶನವನ್ನು ಅವನು ಕೈಟಿಷ್‌ ್ಡಡ : 


ಹತ್ತಿರದ ಗುಡ್ಡ ವನ್ನಿ ಳಿಯುವ ರೀತಿಯಲ್ಲಿ ನಾವು ಕ ಸಾಡುದು: 


, ಆ ಬಯಲು ದಾಟಿ, ಇನ್ನೊಂದು ಚೂರು ಕಾಡು ಕಳೆದು, 
ಗುಡ ದ ತುದಿಗೆ ಬಂದೆವು... ನನಗೆ ಕೆಳಗಡೆ ಪಾತಾಳಲೋಕವೇ 
ಕಾಣಿಸಿತು. ಅವರಿಬ್ಬರೂ ಆಚೀಚಿನ ದರ್ಭಹುಲ್ಲನ್ನು ಹಿಡಿದು, ಮರ 
ಇಳಿಯುವಂತೆ ಇಳಿದರು. ನಾನು ನೆಲಕ್ಕೆ ಮುಖವಾಡಿ ಮಂಗನಂತೆ 
ಇಳಿಯಬೇಕೇ ಎಂದು ತಿಳಿಯದೆ, ಕೇವಲ ಪೇಟೆಯ ಗೌರವ ಕಾಯುವ 
ಸಲುವಾಗಿ ಅವರಂತೆ ಕೆಳಗಿಳಿದೆ' (ಪು. ೫೨) 


ಚತುಷ್ಟಾ ದಾವಸ್ಥೆ ಯು ಹೆದರಿಕೆಯಿಂದ ಈಗ ಶಿವರಾಮಯ್ಯ ಪಾರಾಗಿದ್ದಾ ನೆ. 


2 ರೆಯ ನಾರಾಯಣಯ್ಯ ಗೋಪಾಲಯ್ಯ ಕಥ ಸೃಷ್ಟಿ » ಗುರು 
ವಿನ ಸಂದೇಶದ ಅರ್ಥ ತಿಳಿಯದೆ ಹೋದರೂ ಅವರಲ್ಲಿ. ಅವನಿಗಿರುವ ಭಕ್ತಿ 
ಅಪಾರವಾದುದು. ನಾರಾಯಣಯ್ಯನಿಂದಾಗಿ ಶಿವರಾಮಯ್ಯನಿಗೆ ಗೋಪಾ- 
ಲಯ್ಯನವರ ಜೀವನದರ್ಶನದ ಪರಿಚಯ ಇನ್ನೂ ಗಾಢವಾಗುತ್ತದೆ. “ಬದುಕು 
ವುದು ಹೊನ್ನಿಗಾಗಿ ಆಲ್ಲ' ಎನ್ನುವ ಅವರ ತತ್ವದ ಸಿದ್ದಿ ಯನ್ನೇ ಕಾಟು- 
ಮೂಲೆಯಲ್ಲಿ ಅವನು ಕಾಣುತ್ತಾನೆ. ನಾರಾಯಣಯ್ಯನಲ್ಲಿ ಗೋಪಾಲಯ್ಯನವರ 
ಸೆ ೨ ರ್ಬು-ಧ್ವೈೇರ್ಯಗಳಿಲ್ಲ, ತನ್ನ ಭವಿಷ್ಯತ್ತನ್ನು ತಾನೇ ರೂಪಿಸಿಕೊಳ್ಳ ಬಲ್ಲಿ 
ನೆನ್ನುವ ಆತ್ಮವಿಶ್ಶಾಸವಿಲ್ಲ.  ರೋಪಾಲಯ್ಯನವರಲ್ಲಿ ಆಗಾಧ ವಿಶ್ವಾಸವನ್ನಿಟ್ಟ 
ದರೂ ಮುಂದೆ ಅವರ ಮಗ ತನ್ನನ್ನು ಹೇಗೆ ನಡೆಸಿಕೊಂಡಾನು ಎನ್ನು ವ 
ಮನುಷ್ಯ ಸಹಜವಾದ ಅಳುಕೂ ಅವನಲ್ಲಿದೆ. ಆದರೂ, ನಾರಾಯಣಯ್ಯನ 
ಸಂವೇದನೆ, ಜೀವನದ ರೀತಿಗಳಲ್ಲಿ ಗ್ರಾ ಮ- ಮೌಲ್ಯಗಳ ಪ್ರ ಭಾವವನ್ನೇ ನಾವು 
ಕಾಣುತ್ತೇವೆ. ಗೋಪಾಲಯ್ಯ - ಶಂಕರಮ್ಮ ನವೆರೊಡನೆ ಅವನು `ಠಿಳಿಯಿನಿ 
ಕೊಂಡು ಬಂದ: ಮಧುರಸಂಬಂಧ ಶಿವರಾಮಯ್ಯ ಅನುಭವಿಸುವ ಗ್ರಾಮ- 
ಜೀವನದ ಆಕರ್ಷಕ ಅಂಶಗಳಲ್ಲೊ ೦ದು. 

ಕಾಟುಮೂಲೆಯಿಂದ ತಿರುಗಿ ಬಂದನಂತರ ಶಿವರಾಮಯ್ಯ ನಿಗೆ ಗೋಪಾ- 
ಲಯ್ಯನವರ ಹಸ್ತದಿಂದ ಅಭ್ಯಂಜನ ನಡೆಯುತ್ತದೆ. ಚಿಟಿ ಶಿದಜೀವದಲ್ಲಿ 
ಆನೇಕ ಸಲ ನಡೆಯುವ ಈ ಕಾರ್ಯಕ್ರಮದ ಸಾಂಕೇತಿಕ ಅರ್ಥವನ್ನು 
ಈಗಾಗಲೇ ಸೂಚಿಸಿದ್ದಾ ಗಿದೆ. ಅದೊಂದು ವಿಧಿ (ritual ) ! ಗ್ರಾ ಮಜೀವನದ 
ಶುದ್ಧಿ ಯ ಸಂಕೇತ; ಶಿವರಾಮಯ್ಯ ನು ಅವಶ್ಯ ವಾಗಿ ಒಳಗಾಗಳ್ತ ಗ ದ 


ಒಂದು ಸಂಸ್ಕಾರ. ಸ್ನಾನದಲ್ಲಿ ಗೋಪಾಲಯ್ಯನವರು ಪಡೆಯುವ ತೃಪ್ತಿ 
ನಾಗರಿಕ ಶಿವರಾಮಯ್ಯನಲ್ಲಿ ಕಂಡುಬರುವದಿಲ್ಲ. ಅವನ ಮಟ್ಟಿಗೆ ಅದು 
ಒಂದು ಒತ್ತಾಯ. 


ಳೆ ಹ್‌ 
ಬೆಟ್ಟದ ಜೀವ ೬೯ 


“ ಬೇಡ, ಬೇಡ, ನಾನೇ ಎರೆದುಕೊಳ್ಳು ತ್ತೇನೆ" ಎಂದು ನೀರ 
ಚಂಬನ್ನು ಹಿಡಿದರೆ, ಅದನ್ನು ಕಿತ್ತು ಕೊಂಡು, ನನ್ನನ್ನು ಬಲವಂತದಿಂದ 
ಕುಳ್ಳಿರಿಸಿ, ಅರೆತಾಸಿನ ಸ್ನಾನವನ್ನು ಮಾಡಿಸಿಬಿಟ್ಟರು. ಉಸಿರಿಗೆ ಅವಕಾಶ 
ಕೊಡದಂತೆ, ನೀರಿನ ಧಾರೆಯೇ ಕಡಿಯದಂತೆ ಬಿಂದಿಗೆಯ ಮೇಲೆ 
ಬಿಂದಿಗೆ ನೀರನ್ನು ಎರೆದು ಒಮ್ಮೆ ನಾನು ಈ ಸ್ನಾನದಿಂದ ಪಾಲಾದರೆ 
ಸಾಕಪ್ಪಾ ಎನಿಸುವಂತೆ ಮಾಡಿಬಿಟ್ಟರು.' (ಪು. ೭೩) 


ಗೋಪಾಲಯ್ಯ ಶಿವರಾಮಯ್ಯ ಎಷ್ಟೋ ವಿಷಯಗಳನ್ನು ಚರ್ಚಿಸುತ್ತಾರೆ. 
ಅಲ್ಲಿಯೂ ಕೂಡ ಅವರ ಪಕ್ಕವಾದ ಅನುಭವ ಮತ್ತು ತನ್ನ "ಓದಿನ 
ಪಾಂಡಿತ್ಯ ' ಇವುಗಳ ಅಂತರದ ಅರಿವು ಅವನಿಗೆ ಆಗದೆ ಹೋಗುವುದಿಲ್ಲ, 
ಗೋಪಾಲಯ್ಯ - ಶಂಕರಿಯರ ಅನ್ಯೋನ್ಯ ಸಂಸಾರದಲ್ಲಿ ಶಿವರಾಮಯ್ಯನಿಗೆ 
ಗ್ರಾಮಜೀವನದ ಇನ್ನೊಂದು ಸತ್ಯ ಗೋಚರಿಸುತ್ತದೆ : 


" ಈ ಒಂದು ಗಳಿಗೆಯಲ್ಲಿ ಅವರ ಚಿಂತಾಮಯ ಜೀವನದ ಚಿತ್ರ 
ನನಗೆ ಕಾಣಿಸಿದ್ದು ನಿಜವಾದರೂ ಮಿಕ್ಕುಳಿದ ವೇಳೆ ಅವರು ಸಂತೋಷ 
ಬ್ರಯರಾದ ಎಣೆವಕ್ಕಿ ಗಳು ; ತೃಪ್ತ ಜೀವಿಗಳು ; ಕೃತಕರ್ಮರು. 
ಬದುಕಿನ ಸಾರ್ಥಕ್ಯ ಅವರಲ್ಲಿ ಕಾಣಿಸಿದಷ್ಟು ಸೊಗಸಾಗಿ ಇನ್ನಿತರರಲ್ಲಿ 
ಕಾಣಿಸಲಿಲ್ಲ. (ಪು. ೮೨) 
ಐದನೆಯ ಪ್ರಕರಣದ ಘಟನೆಗಳಲ್ಲಿ ಹಾಸ್ಯ-ಗಂಭೀರತೆಗಳ ವೈವಿಧ್ಯವಿದೆ. 

ಈ ಹೊತ್ತಿಗೆ ಶಿವರಾಮಯ್ಯನ ಹೊಂದಾಣಿಕೆ ಸಾಕಷ್ಟು ಬಲಗೊಂಡಿದೆ. 
ಊರಿಗೆ ಹೊರಡುವ ವಿಚಾರವೇ ಅವನಿಗೆ ಒಗ್ಗು ವುದಿಲ್ಲ. ಆದರೂ ನಗರ 
ಜೀವನಕ್ಕೆ ಸಹಜವಾದ ಮುಚ್ಚು- ಮರೆಯಿಂದ, ಆತಂಕದಿಂದ ಅವನು ಸಂಪೂ 
ರ್ಣವಾಗಿ ಪಾರಾಗಲು ಶಕ್ತನಾಗುವುದಿಲ್ಲ..-"ನೀವು ಅಪ್ಪಣೆ ಕೊಟ್ಟಾಗ ಹೊರ 
ಡುತ್ತೇನೆ” ಎನ್ನುವ ಮನಸ್ಸಾಯಿತು; ಆದರೆ ಯಾಕೋ ಆ ಮಾತನ್ನು ಹೇಳ 
ಲಿಲ್ಲ (ಪು. ೮೫), ನಿಲ್ಲಲು ಮನಸ್ಸಿದ್ದರೂ ನಿಲ್ಲುವುದಕ್ಕೊಂದು ನೆಪಬೇಕು. 
ಈ ಪ್ರಕರಣದಲ್ಲಿಯ ಹಾಸ್ಯ ನಾಗರಿಕ-ಗ್ರಾಮ್ಯ ಅಂಶಗಳ ಮಿಶ್ರಣದಿಂ 
ದಲೇ ಹುಟ್ಟುತ್ತದೆ. ಗೋಪಾಲಯ್ಯ ಶಿವರಾಮಯ್ಯನಿಗೆ ತಹಶೀಲದಾರಿಕೆಯ 
ವೇಷವನ್ನು ತೊಡಿಸುತ್ತಾರೆ. ಅನಿಶ್ಚಿತ-ವ್ಯಕ್ತಿ ತ್ವ ( 160010) ದ ನಗರಜೀವಿ 
ಶಿವರಾಮಯ್ಯನಿಗೆ ಈ ಸೋಗು ಸಲೀಸಾಗಿ ಸರಿಹೋಗುತ್ತದೆ. ಸರಳಜೀವಿ 


ಗಳಾದ ಬಟ್ಟಿ, ದೇರಣ್ಣ, ನಾರಾಯಣಯ್ಯ ಮೋಸಹೋಗುತ್ತಾರೆ. ಸಾಮಾನ್ಯ 


೭೦ ಕರ್ನಾಟಕ ಭಾರತಿ 


ವಾಗಿ ದಿಟ್ಟನಾಗಿ ವರ್ತಿಸುವ ದೇರಣ್ಣ ಕೂಡಾ ಮೆತ್ತಗಾಗುತ್ತಾನೆ. ಈ 
ಸೋಗಿನ ಮುಖ್ಯ ಉದ್ಯೆ (ಶ್ರ ನಗರಜೀವನ ಹಳ್ಳಿ ಯೆ ಜೀವನದ ಮೇಲೆ ಪ್ರ ಸ್ಥಾಏ 
ಸಿರುವ ಅಧಿಕಾರವನ್ನು ಹಾಹರಿಸುವು. ಬಲ್ಯನ ಪಾತ್ರ ಕ್ಕೂ ಒದು | 
ಸಾಂಕೇತಿಕ ಅರ್ಥವಿದೆ. ಹಳ್ಳಿ ಯ ಜೀವನದ ಒಂದು ಎದ್ದು ಕಾಣುವ ಹ ಶಿಷ್ಟ್ಯ 
ಅದರ ಕಾಲ-ಪ್ರಜ್ಞೆ. "ಈ ಕಾಡಿನ ರಾಜ್ಯ ದಲ್ಲಿ ದಿನ ಕಳೆದು ರಾತ್ರಿಯಾಗುವುದು. 
ಆ ರಾತ್ರಿ ಹೋಗಿ "ಹಗಲಾಗುವುದೂ ಶಕ್ಯ ವೇ?' ಎಂದು ಶಿವರಾಮಯ್ಯ ಥೆಛ_ ಇ 
ಬೈಲಿಗೆ ಬಂದ ಹೊಸತರಲ್ಲಿಯೇ ಅಚ | ರಿಬಡುತ್ತಾನೆ. ಈ ಕಲ್ಪನೆಯ ' 
ಮತ್ತೊಂದು ಮುಖ ಬಟ್ಟ. ಬಟ್ಯನಿಗೆ ವರ್ಷಗಳ ಲೆಕ್ಕವೇ ವಿಚಿತ್ರವಾಗಿ ' 
ತೋರುತ್ತದೆ. "ಏನೋ ಬುದ್ಧಿ, ವಯಸ್ಸಾಯಿತು ತುಂಬ. ನಮ್ಮ ಅಯ್ಯ 
ಹೇಳುತ್ತಾ ರೆ--ನನಗೆ ನೂರು ವರ್ಷವಂತೆ. ನನ್ನ ಹೊಲತಿ ಅನ್ನುತ್ತಾಳೆ ೫ 
ನೂರು ಗೀರು ಆಗಲಿಕ್ಕಿಲ್ಲ, ಇಪ್ಪತ್ತು ಮೂವತ್ತಕ್ಕೆ ಮೋಸವಿಲ್ಲ ಬಂದು. 
ಯಾವುದು ಸತ್ಯವೋ, ಯಾವುದು "ಸುಳ್ಳೋ'- ಇದು ಬಟ್ಟಿನ ಕಾಲಪ್ರಜ್ಞೆ. 
ಬಟ್ಯನ ಮೂಲಕ ಗ್ರಾ ಮಜೀವನದ ಸಂಕೀರ್ಣತೆಯನ್ನು ಅದರ ಕೆಲವು ವಿಶಿಷ್ಟ 
ವಾದ ಮೌಲ್ಯಗಳನ್ನು ಶಿವರಾಮಯ್ಯ ಕಂಡುಕೊಳ್ಳು ತ್ತಾನೆ. ಸಾವನ್ನು 
ಕಾಣುವ ಬಟ್ಯನ ದೃಷ್ಟಿಯಲ್ಲಿ ಲಿಯೂ ಸಂದು ಮ ಗೌಲ್ಯ ಅಡಗಿದೆ : 
"ನಾನೇನು ಸಾಯಲಿಕ್ಕೆ ಹೆದರುತ್ತ ನೆಯೇ ?....ನಾನು ಬದುಕಿದ್ದು ಸಾಕು ; 
ಮೊಮ್ಮಕ್ಕಳಾಯಿತು: ಮರಿಮಕ್ಕ ಳಾದವು; ನನ್ನಂತೆ ಇಂದೋ ನಾಳೆಯೋ 
ಸಾಯುವವ ಹೀಗೆ ಬಲಿಯಾದರೆ, ಅದೂ ಒಂದು ಪುಣ್ಯವೇ. ಹೋಗಲಿ, ಈ 
ಹೊತ್ತಿನ ಕೆಲಸ ಏನು ಹೇಳಿ.' (ಪು. ೯೧) ಹಳೆಯ ಸಂಸ್ಕೃತಿಯಲ್ಲಿ ಆಳವಾದ 
ಬೇರುಬಿಟ್ಟ ಬಲ್ಯ ಹೊಲೆಯನಾದರೂ ಜೀವನವನ್ನು ಗೆದ್ದವರಲ್ಲಿ ಒಬ್ಬ. 

ಈ ಪ್ರಕರಣದ ಗಂಭೀರ ಘಟನೆ ಶಿವರಾಮಯ್ಯನ ಕಾಟುಮೂಲೆಯ 
ಕಟು ಫೇ ಟಿಗೆ ಸಂಬಂಧಿಸಿದ್ದು. ಅಪರಿಚಿತನಾಗಿ ಕಾಟುಮೂಲೆಗೆ ಬಂದ 
ಶಿವರಾಮಯ್ಯನಿಗೆ ನಾರಾಯಣಯ್ಯನ ಹೆಂಡತಿ, ಗೋಪಾಲಯ್ಯನ ಮಗ ' 
ಶಂಭು ತನ್ನ ಮೈಮೇಲೆ " ಕ್ರ ಮಾಡಿದ ' ಗೌಪ್ಯ ವನ್ನು ತಿಳಿಸುತ್ತಾ ಳ್‌ ಅವಳ 
ದ ೈಷ್ಟಿಯಲ್ಲ ಈ ದುರ್ಥ್ಷಟನೆಯ ಮೂಲ ನಗರಜೀವನದಲ್ಲಿಯೇ. ಓದುಬರಹ 
ಆತಿಯಾಗಿ, ಸಹವಾಸದೋಷದಿಂದಾಗಿ ಇಂತಹ ಪ್ರವೃತ್ತಿ ಅವನಲ್ಲಿ ಉಂಟಾ- 
ಗಿರಬೇಕು ಎಂದೇ ಅವಳ ಕಲ್ಪನೆ. ಶಿವರಾಮಯ್ಯ ಈ ಘಟನೆಯನ್ನು 
ನೋಡುವ ದೃಷ್ಟಿಯಲ್ಲಿ ಹೆಚ್ಚಿ ನ ವಸ್ತುನಿಷ್ಠತೆ ಇದೆ. ( ನಾರಾಯಣಯ್ಯ ನ 
ಹೆಂಡತಿಗೂ ಭಿ ತಾನು ಮಾಡಿದ್ದೇ "ಸಮವನ್ನು ವ ಪೂರ್ಣ ವಿಶಾ ಸವಿಲ್ಲ) 
ಶಂಭುವಿನ ಬಗ್ಗೆ ಅವನಲ್ಲಿ ವಿರೋಧಭಾವನೆ ಹುಟ್ಟು ವದಿಲ್ಲವಷ್ಟೆ ಅಲ್ಲದೆ, ಅವನ 
ಶೀಲವನ್ನು ಅಳೆಯಲು ಒಂದು ಕುರುಹು ತೊಂತುದರ ಸಮಾಧಾನವೂ 
ಕೂಡ ಗುತ್ತಿದೆ. ಒಟ್ಟಿನಲ್ಲಿ ಈ ಘಟನೆ ಗ್ರಾಮಜೀವನದ ಗುಪ್ತ ಒತ್ತಡ 


೫೪): 
& 


4 


ಬೆಟ್ಟಿದ ಜೀವ ೭೧ 


'ಗಳನ್ನು, ಲೈಂಗಿಕ ವಿಷಯದಲ್ಲಿನ ಕಟ್ಟುನಿಟ್ಟಾದ ವಿಚಾರಗಳನ್ನು ಬೆಳಕಿಗೆ ತರು 
' ಪುದಲ್ಲದೆ ನ ನಗರಜೀವನಕ್ಕೂ A ಸಂಬಂಧವನ್ನೂ ಸೂಚಿಸು 
ಜಪ ದೆ. ಶಂಭುವನ್ನು ಅವನ ತಂದೆ-ತಾಯಿಗಳಿಗೆ ಮರಳಿ ನಸ ಎನ್ನು ವ 
' ಶಿವರಾಮಯ್ಯನ ಇಚೆ ಗೆ ಕೇವಲ ಅನುಕಂಪ-ಕ ಕೃತಜ್ಞ ತೆಗಳಷ್ಟೇ ಕಾರಣಗಳಲ್ಲ, 
. ನಗರಜೀವನಕ್ಕೆ 21 ಒಬ್ಬ ಹೊಣೆಗಾರ. ಅದರಿಂದ ಉಂಟಾದ ಸಮಸ್ಯೆ 
ಯನ್ನು ನಿವಾರಿಸುವ ಜವಾಬುದಾರಿ ತನ್ನದು ಎನ್ನುವ ಅನುದ್ದಿ ) ಪೃಭಾವನೆಯೂ 
| ಅವನಲ್ಲಿದ್ದ ರಬೇಕು. 
ಹೆಚ್ಚುಕಡಿಮೆ ಕಾದಂಬರಿಯ ಮಧ್ಯದಲ್ಲಿ ಬರುವ ೬ನೆಯ ಪ್ರಕರಣದಲ್ಲಿ 
ಮಹತ್ವದ ಘಟನೆಗಳೇನೂ ನಡೆಯುವುದಿಲ್ಲ. ಇಲ್ಲಿ ಸಂಭಾಷಣೆಗೆ ಪ್ರಾಮುಖ್ಯ. 
. ಗೋಪಾಲಯ್ಯನವರ ಮನೆಯಲ್ಲಿ ಆತ್ಮೀಯನಾಗಿ ಹೊಂದಿಕೊಂಡ ಶಿವ- 
' ಶಾಮಯ್ಯ ಅವರೊಡನೆ ಎಷ್ಟೋ ವಿಷಯಗಳನ್ನು ಮಾತನಾಡುತ್ತಾನೆ. ಅವರ 
ಜೀವನದ ತೀರರ್ಕಾನಗಳಿಗೆ ತಲೆದೂಗುತ್ತಾನೆ. ಆದರೂ, ತನ್ನ ಎಳೆತಗಳೇ 
ಬೇರೆ ಎನ್ನುವುದರ ಅರಿವು ಅವನಿಗಿಲ್ಲದಿಲ್ಲ. "ನಿಮ್ಮ ಮರ್ಜಿ ರೀತಿಗಳನ್ನೆಲ್ಲ 
ನೋಡಿ ನನಗೇನೆ ಇಲ್ಲ ನಿಮ್ಮ ಇನ್ನೊಬ್ಬ ಅಳಿಯನಾಗಿ ಇ | ಯಾಕೆ ತಣ ಗೆ 
 ಹುಳಿತಿರಬಾರದು ಎನಿಸುತ್ತದೆ' poe ಗ್ರಾ ಮಜೀವನದ ಆಕರ್ಷಣೆಯನ್ನು 
' ಅವನು ಬಹಿರಂಗವಾಗಿ ವಿವರಿಸಿದರೂ "ಆ ಬಿಬ್ಬಿ ಗಾಡಿನ ಸಂದಿನಲ್ಲಿ ಇಂಥ ಜು 
ಜೀವನ ಮಾಡುವ ಧೈರ್ಯ ನನಗೆಲ್ಲಿಂದ ಬಂದೀತು' ಎಂದು ಅವನ ಅಂತರಂಗ 
ನುಡಿಯುತ್ತದೆ. ಇದು ಅವನ ಪ್ರಾಮಾಣಿಕತೆಯ ದ್ಯೋತಕವಾಗಿದ್ದಂತೆ 
 ಪಾಗರಿಕ ಸಂವೇದನೆಯ ಇತಿಮಿತಿಗಳನ್ನೂ ಸೂಚಿಸುತ್ತದೆ. 
ಏಳನೆಯ ಪ್ರಕರಣದಲ್ಲಿ ಇವೆರಡೂ ಸಂವೇದನೆಗಳಲ್ಲಿನ ಅಂತರದ ಇನ್ನೂ 
* ಕೆಲವು ಮಹತ್ವದ. ಅಂಶಗಳು ಹೊರಬರುತ್ತವೆ. ಇವು ಮುಖ್ಯವಾಗಿ ನಿಸರ್ಗ 
ದತ್ತ ನೋಡುವ ಗೋಪಾಲಯ್ಯ-ಶಿವರಾಮಯ್ಯರ ದೃಷ್ಟಿಗಳಿಗೆ' ಸಂಬಂಧಿಸಿವೆ. 
| ' ಈ ದೆವ್ವೃನ ಹಾಗಿರುವ ಮರಗಳು, ಅವುಗಳನ್ನು ನುಂಗುವಂತೆ 
ಕಾಣುವ ಈ ಬಟ್ಟೆ ಗಳು ಇವುಗಳೆಲ್ಲ ನೋಡಿದರೆ ಮನುಷ್ಯ ಎಷ್ಟು 
ಸಣ್ಣ ಪ್ರಾಚಿಯಾಗಿ ಕಾಣುತ್ತಾನೆ!..... ನನಗೆ ಈ ಸುತ್ತಲೂ ನೋಡಿ 
ನನ ಚು ನೆನಪು ಬರುತ್ತದೆ ; ಮನುಷ್ಯ ಎಷ್ಟರವನು ಬಂದೆನಿಸು 


ರಾಮಯ್ಯ ನಿಗೆನಿಸಿದರೆ, 
. ಖತ್ಮರದ ಗುಡ್ಡದ ತುದಿಯನ್ನೇರಿದರೆ... ಮನಸಿ 


ಗೊಂಡು: ಹಿಗ್ಗು ಬರುವುದಿಲ್ಲವೇ? ನನ್ನಷ್ಟು ದೊಡ ವನ್ಯಾರು-. ಬರ ಎನಿ- 
ಸುತ್ತದೆ. ನೂರಾರು ಕಿರಿಯ ಜನರನ್ನು ಮೀರಿ ನಿಂತ ಹಾಗೆ ಮನ 


ಗೊಂದು ಹೆಮ್ಮೆ ಉಂಟಾಗುವುದಿಲ್ಲವೇ ' (ಪು. ೧೩೨) 


ಆಅ 


೭೨ ಕರ್ನಾಟಕ ಭಾರತಿ 


ಎಂದು ಕೇಳುತ್ತಾರೆ ಪಾಲರ ಶಿವರಾಮಯ್ಯನ ಅನುಭವದಲ್ಲಿ ತಾನು 


ಬೇರೆ, ನಿಸರ್ಗ ಬೇರೆ ಎನ್ನುವ ಕಲ್ಪ ನೆಯ ಪ್ರಭಾವ HE ಗೋಪಾಲ- * 


ಯ್ಯನ ಧೃನಿಯಲ್ಲಿ ನಿಸರ್ಗದೊಡನೆ ಅವನು ಸಾಧಿಸಿದ ಸಾಮರಸ್ಯದ, ಅದು ೫ 


ಅವನಿಗಿತ. ಶಕ್ತಿ ಯ ಸೂಚನೆಯಿದೆ. 


ಕೆಳಬೈ ಫಿನೆ ಬಂದ ನಾಲ್ಕೇ ದಿನಗಳಲ್ಲಿಯೇ ಶಿವರಾಮಯ್ಯನಿಗೆ ಏನಾ 4 


ದರೂ " ಪಡಿಕ್ರ ಮ' ಮಾಡುವ ಇಚ್ಛೆ ಯಾಗುತ್ತದೆ. " ನಾನೊಬ್ಬ ನೇ ನಿಮ್ಮ 
ಊರನ್ನು ತಿರುಗಾಡಿಕೊಂಡು ಬರುತ್ತೆ "ಆನೆ' ಎಂದು ಹೊರಟುಬಿಡುತ್ತಾ ನೆ 
ಶಿವರಾಮಯ್ಯ ತನ್ನ ಆತ್ಮವಿಶ್ವಾಸ ಒಂದು ಭ್ರಮೆ, ನಗರಜೀವಿ ಒಮ್ಮಿ ಂದೊ- 


ಮೆ ಲೆ ಗ್ರಾ ಗರ ಮ ತಿಳಿಯಲಿಕ್ಕೆ ಬಹಳ ವೇಳೆ ಜಸ ° ೫ 


ವುದಿಲ್ಲ: 
"ಬಯಲು ಬರಿಯ ಎರಡು ಫರ್ಲಾಂಗಿನೊಳಗಾಗಿ ಕಾಡನ್ನು ಸೇರಿ 
ಕೊಂಡಿತು. ಅಲ್ಲಿಯ ತನಕವೂ ಹೋದೆ. ಅಲ್ಲಿ ಬಯಲಿನ ರಕ್ಷಣೆಗೆ 
ಏರ್ಪಡಿಸಿದ ಬೀಳಲಿನ ಬೇಲಿಯನ್ನು ಕಂಡು, ಕಣ್ಣು ಮಿಟಿ ಮಿಟ 
ಮಾಡುತ್ತ ನಿಂತೆ... ಹಾಗೇನೆ ಬೇಲಿಯನ್ನು ಏರಿ, ದಾಟುವ ಗಲಭೆಯಲ್ಲಿ 
ಪಂಚೆಯನ್ನು ಹರಿದುಕೊಂಡು, ಹಳಿದು. ತಿರುಗಿ ಏರಿ, ಜಚೇಲಿಯಾಜೆ 
ಕಾಡಿನಲ್ಲಿ ದಾರಿಯೇನಾದರೂ ಇದೆಯೋ ಎಂದು ಅರಸತೊಡಗಿದೆ. 
ಅಲ್ಲಿಂದ ನನ್ನ ಬಲಮಗು ಲಿಗೆ, ತುಸುದೂರದಲ್ಲಿ ದನಕರುಗಳು ಮೇಯು 
ತಿ ರುಪುದು' ಕಂಡಿತು. ನ ಹಿಂದಕ್ಕೆ ಬಂದು ಕವಲೊಡೆಯುವ 
ಒಂದು ಹಾದಿಯಿಂದ ಮುಂದುವರಿದೆ. ತಿರುಗಿ ನನ್ನೆದುರಿಗೆ ಅಡ್ಡ ವಾಗಿ 
ತಂತಿಯಾದ ಹಾಳು ನದಿ ಬರಬೇಕೇ.' (ಪು. ೮೩೫.೫) 
ಇದು ಶಿವರಾಮಯ್ಯನ ಫಜೀತಿಯ ವಿವರ. ವೈ ಚಾರಿಕವಾಗಿ, ಭಾವನಾತ್ಮಕವಾಗಿ 
ಶಿವರಾಮಯ್ಯ ಗ್ರಾಮಜೀವನದೊಂದಿಗೆ ಸಮರಸವಾಗಲು ತಕ ಮಟ್ಟಿಗೆ 
ಶಕ್ತ ಕ. ಇಲ್ಲಿನ ವಾಸ್ತವಿಕ ಲೋಕ ಅವನ ನ್ನು ಅಪರಿಚಿಕನೆಂದೇ ಬಗೆ- 
ಯುತ್ತದೆ. ಜೃರಗಡ್ಡೆ ಯಿಂದ ಉಬ್ಬಿ ಹೋದ ಹೊಟ್ಟಿ ಯಿದ್ದರೂ ಬಟ್ಟಿ ತೆಂಗಿನ- 
ಮರವನ್ನು ಮಂಗನಂತೆ ಏರುವುದರಳ್ಳಿ ಶಿವರಾಮಯ್ಯನ ಅನುಭವಕ್ಕೆ ವಿರು 
ವಾದ ಒಂದು ಸಂಗತಿಯನ್ನು ನಾವು ನೋಡುತ್ತೇವೆ. 

ರೋಪಾಲಯ್ಯನವರಲ್ಲಿ ಎಷ್ಟೇ ಕರ್ತೃತೃಶಕ್ತಿಯಿದ್ದರೂ ಅವರೂ 
ವಾತಾವರಣಕ್ಕೆ ಬಲಿ ಎಂದು ಶಿವರಾಮಯ್ಯನಿಗೆ ಅರಿವಾಗುವುದು. ಅವನು 
ಗೋಪಾಲಯ್ಯ ನೀರ್ಕಟ್ಟಿ ಮಾಡಲು ಯತ್ನಿ ಸಿದ ಜಾಗವನ್ನು ಸ ೦ದರ್ಶಿಸಿ 
ದಾಗ. ಇದುವರೆಗೆ ಕೇವಲ ಯಶಸ್ಸಿನ ಕತೆಯಂತಿದ್ದ ಅವರ ಕೃತಿಗಳ 
ವರ್ಣನೆಗೆ ಈ ವಿವರದಿಂದ ಜಟಿಲತೆ ಬರುತ್ತ ದೆ. ಆದರೆ. ಇಲ್ಲಿಯೂ "ಕೊಡ 
ಶಿವರಾಮಯ್ಯ ನಿಗೆ ಗೋಪಾಲಯ್ಯ ನವರು ನಂಬಿದ ಇನ್ನೊಂದು ಮೌಲ್ಯದ 


4 
| 
| 


ಬೆಟ್ಟದ ಜೀವ ೭೩ 


ಪರಿಚಯವಾಗುತ್ತದೆ. "ಅಷ್ಟೆಲ್ಲ ದುಡ್ಡು ಖರ್ಚುಮಾಡಿ ಏನು ಬಂತು?' ಎಂದು 
ಶಂಕರಮ್ಮ ತಕರಾರು ಮಾಡಿದರೆ, "ನಮ್ಮ ಖುಣದಲ್ಲಿದ್ದುದು ನಮಗೆ ಸಿಕ್ಕಿ ತು. 
ಆನೆಯ ಖುಣದಲ್ಲಿದ್ದುದು ಅವಕ್ಕೆ ಹೋಯಿತು' ಎಂದು ಗೋಪಾಲಯ್ಯನವರ 
ಉತ್ತರ. 

ಕೆಳಬೈಲಿನಲ್ಲಿಯ ಶಿವರಾಮಯ್ಯನ ಅನುಭವವನ್ನು ಒಂದು ರೀತಿಯಿಂದ 
ಕನಸಿನ ಅನುಭವಕ್ಕೆ ಹೋಲಿಸಬಹುದು. ತನ್ನ ವಾಸ್ತವಿಕ ಲೋಕದಿಂದ 
ತಬ್ಬಿ ಸಿಕೊಂಡು ಅವನಿಲ್ಲಿ ಬಂದು ಸೇರಿದ್ದಾನೆ. ಆದರೆ ಕನಸಿಗೂ ಒಂದು ಕೊನೆ- 
ಯಿರುವಂತೆ ಶಿವರಾಮಯ್ಯನ ಕೆಳಬೈಲು ವಾಸಕ್ಕೂ ಕೊನೆಬರುತ್ತದೆ. ಇದರ 
ಮುನ್ಸೂ ಚನೆ ಶಿವರಾಮಯ್ಯ ಅನುಭವಿಸುವ ಜ್ವರ (ಪು. ೮). ಬಟ್ಯನ ವಕೀಲಿ 


, ಯಿಂದಾಗಿ ನಾರಾಯಣಯ್ಯ ತನ್ನ ಮುಂದಿಟ್ಟ ಸಮಸ್ಯೆ ಬಗೆಹರಿದಾಗ (ಪು. ೯) 


ಕೆ. ಎಸ್‌. ಶರ್ಮ ಶಂಭುವೇ ಎಂದು ಹೊಳೆದು ಗೋಪಾಲಯ್ಯ-ಶಂಕರಿಯರ 
ಚಿದ ನಿವಾರಣೆ ಸಂಭಾವ್ಯವಾದಾಗ (ಪು. ೧೦), ಶಿವರಾಮಯ ಕೆಳಬೈಲಿ- 
ನಲ್ಲಿ ತನ್ನ ವಾಸವನ್ನು ಮುಂದುವರೆಸುವುದು ಕಾದಂಬರಿಯ ಕ್ರಿಯೆಯ 
ದೃಷ್ಟಿಯಿಂದ ಅವಶ್ಯವಾಗುತ್ತದೆ. ಆದರೆ ಇದು ಶಿವರಾಮಯ್ಯನ ಕನಸಿನ 
ಕೊನೆಯೂ ಅಹುದು. ಅವನು ಇಲ್ಲ ಆಗಂತುಕ ಮಾತ್ರ. ತನ್ನ ವಾತಾವರ- 
ಣಕ್ಕೆ ಅವನು ಮರಳುವುದು ಸ್ತಾಭಾವಿಕದ್ದಂತೆ, ಅನಿರ್ವಾಹವೂ ಆಗಿದೆ. 
ಈ ಕನಸು ಅವನ ಬಾಳಿಗೆ ಹೊಸ ಅರ್ಥವನ್ನು, ಮೌಲ್ಯಗಳನ್ನು ಕೊಡುತ್ತದೆ 
ಎನ್ನು ವುದೇ ಕ್ರಿಯೆಯ ಸಾಫಲ್ಯ. ಶಿವರಾಮಯ್ಯ ಗೋಪಾಲಯ್ಯ ಜೊತೆಗೂಡಿ 
ಪುತ್ತೂರಿಗೆ ಹೊರಡುವುದರಲ್ಲಿ ನಗರಜೀವನ-ಗ್ರಾಮಜೀವನಗಳ ಅನ್ಯೋನ್ಯ 
ಸಂಬಂಧದ ಸಂಕೇತವನ್ನು ಕೂಡಾ ನಾವು ಕಾಣಬಹುದು. 


11] 

ಚಿಟ್ಟಿದಜೀನ ಪ್ರಕಟವಾದಾಗ ಇದೂ ಒಂದು ಕಾದಂಬರಿಯೇ ಎಂದು 
ಓದುಗರಿಗೆ ಸಂಶಯ ಬಂದದ್ದು ಂಟು.* ಕಥೆಯೇ ಕಾದಂಬರಿಯ ಮುಖ್ಯ ಅಂಗ 
ಎಂದು ತಿಳಿದಿದ್ದ ಆ ಕಾಲದಲ್ಲಿ ಈ ಪ್ರತಿಕ್ರಿಯೆ ವಿಚಿತ್ರವೆನಿಸಲಿಲ್ಲ. ಆದರೆ 
ಇಂದು ಕನ್ನಡದಲ್ಲಿ ಕಾದಂಬರಿ ಬೆಳೆದು ಪ್ರಬುದ್ಧ ಸಾಹಿತ್ಯ ರೂಪವಾದಾಗ 
ಕಾದಂಬರಿಯ ಅರ್ಥವ್ಯಾಬ್ರ್ಮಯನ್ನು, ತಂತ್ರವನ್ನು ತಿಳಿಯುವ, ಅಳೆಯುವ 
ದೃಷ್ಟಿ ಬದಲಾದಾಗ ಅದೇ ಅಭಿಪ್ರಾ ಯವನ್ನಿಟ್ಟು ಕೊಳ್ಳು ವುದು ತಪ್ಪಾಗುತ್ತದೆ. 
ಇಂದು ನಾವು ಹಿಂದಿರುಗಿ ನೋಡಿದಾಗ ಬೆಟ್ಟದಜೀವದ ಆಧುನಿಕ ತಂತ್ರ 
ನಮಗೆ ಆಶ್ಚರ್ಯವನ್ನುಂಟುಮಾಡುತ್ತದೆ. ಇಲ್ಲಿನ ತಂತ್ರ ಕತೆಯ ಹುಟ್ಟು- 
ಜಿಳವಣಿಗೆ-ತುರೀಯಾವಸ್ಥೆ-ಮುಕ್ತಾ ಯಗಳ ಸಾಂಪ್ರದಾಯಿಕ ಬಂಧದಿಂದ 
ದೂರ ಸರಿದು ತನ್ನದೇ ಬಂಧವನ್ನು ಸಿದ್ಧ ಪಡಿಸಿಕೊಳ್ಳುತ್ತದೆ. ಪಾತ್ರ, ಘಟನೆ, 
ಗ ವಿಹಾರಿ, ಜಯಂತಿ, ಅಕ್ಟೋಬರ, ೧೯೪೩. 
ಕ. ಭಾ. ೧೦ 


೭೪ ಕರ್ನಾಟಕ ಭಾರತಿ 


ಆವರಣಗಳ ವಾಸ್ತವಿಕತೆ, ಅವುಗಳನ್ನೊಂದು ನಿಯಂತ್ರಿತ ಉದ್ದೇಶಕ್ಕಾ ಗಿ 
ಬಳಸಿಕೊಂಡ ಜಾಣ್ಮೆ. ಸಾಹಿತ್ಯಿಕ ದೃಷ್ಟಿಯಿಂದ ನಾವಿಲ್ಲಿ ಮೆಚ್ಚ ಬೇಕ್‌ | 


ಮುಖ್ಯ ಗುಣಗಳಾಗಿವೆ. ಈ ಉದ್ದೇಶ ಈಗಾಗಲೇ ವಿವರಿಸಿದಂತೆ, ಗ್ರಾಮ- 


WU K 


ಜೀವನದ ವಕೌಲ ಗಳನ್ನು ನಾಗರಿಕ ಸಂವೇದನೆಯ ಬೆಳವಣಿಗೆಗಾಗಿ, ವಿಕಾಸ. ' 


ಕ್ಶಾ ಗಿ ಉಪ. ಸವದು ಈ ದೃಷ್ಟಿಯಿಂದ ಶಿವರಾವ ೨ಯ್ಯ ಕತೆಯ 


ತ್‌್‌ 


ಇ ಪ್ರಜ್ಞೆ ಯಾದರೆ ಗೋಪಾಲಯ್ಯ ಕತೆಯ ಮೌಲ್ಯಗಳ ಕೇಂದ್ರ, ಪ್ರತೀಕ. | 
ಪ್ರಜ್ಞೆ-ಪ್ರತೀಕಗಳೆರಡರ ಸಾಹಿತ್ಯಿಕ ಸೃಷ್ಠಿ ಯಲ್ಲಿ ಅಪ್ರಹಳ ಸಂಬಂಧವನ್ನು ' 
ನಾಟ್ಯೀಕರಿಸು ುವ ಸಂವಿಧಾನದ ರಚನೆಯಲ್ಲಿ ಕಾರಂತರು ಪಡೆದಿರುವ ಯಶಸ್ಸು 

ಈ ಕಾದಂಬರಿಯ ಸಫಲತೆಗೆ ಕಾರಣವಾಗಿದೆ ಎಂದು ಹೇಳಬಹುದು. ಕಾರಂತರು | 
ಪ್ರಸ್ಥಾಓಸುವ es ಮೌಲ್ಯಗಳು ಇಂದಿನ ನವ್ಯಪ್ರಜ್ಞಿಗೆ ಅಗ್ರಾಹ್ಯ | 
ವೆದೆನಿಸಿದರೂ, ರು ಚಿತ್ರಿಸಿದ ಗ್ರಾಮಜೀವನದ ಸಂಪೂರ್ಣತೆಯನ್ನಾಗಲಿ, ' 
ಪ್ರಾತಿನಿಧಿಕ ವನ್ನು ಗಲಿ ನಾವು ಒಂದುವೇಳೆ ಒಪ್ಪ ದೇ... ಹೋದರೂ ' 
ಅವರ ಕಾದಂಬರಿಯ ಸ ಇಹಿತ್ಯಿಕ ಕ ಸಾಧನೆಯ ಹಿರಿಮೆಯನ್ನು ನಾವು ಅಲ್ಲಗಳೆ- ' 
ಯಲಿಕ್ಕಾ ಗುವುದಿಲ್ಲ. ಓಂದುವೇಜಿ ಜೆಟ್ಟಿ ದಜೀವದ ಸು ಗೀಯ ಮೌಲ್ಯ- ಕ 


ಗಳು ಇನ್ನೂ ಸಜೀವ ವೌಲ್ಯಗಳು, ಅವಕೊ, ೦ದು ಸಾರ್ವಕಾಲಿಕ ಸತ್ಯತೆಯಿದೆ 
ಎಂದನಿಸಿದರೆ ಈ ಕ ತಿಯ ಘನತೆ ಇನ್ನೂ ಹೆಚ್ಚುತ್ತದೆ. 
ಬಿಟ್ಟ ದಚೀಷರ ಭಾಷೆಯ ಬಗ್ಗೆ ಯೂ ಒಂದು ಮಾತು ಹೇಳಬೇಕೆನ್ನಿ- 
ಸುತ್ತದೆ. 'ಹವ್ಯ ಕರ ಅಚ್ಛಗನ್ನ ಡವನ್ನು ಬರೆಯದೇ ಉಪಕಾರ ವಠಾಡಿ- 
ತೊಟ್ಟಿ ದ್ಹಾರೆ' ಎಂಡು ವಿಮಶ ರ೯ಕರೊಬ್ಬರು ಬರೆದಿದ್ದರೂ, ಇಲ್ಲಿ ಭಾಷೆ ತನ್ನ 
ವೈ ವಿಧ್ಯ ವನ್ನು ಕಳೆದುಕೊಂಡು ಕೆಲಮಟ್ಟಗೆ ಬಡವಾಗಿದೆ. ಗ್ರಾಮಾಯಣ, 
Bf ದಾನಿಗಳು ವೈನೀ ಸತ್ತಾಗೆ ನಾನ್ಯಾ ಅತ್ತ ಇಂತಹ ಕಾದಂಬರಿ- 
ಗಳೊಡನೆ ಈ ದೃಷ್ಟಿಯಿಂದ ಬೆಟ್ಟಿ ದಜೀನವನ್ನು ಹೋಲಿಸಿದಾಗ ಒಂದ 
ರೀತಿಯ BR ರುವುದು ಸಹಜವಾಗಿದೆ. ಆದರೆ ಹೀಗೆ ವಿಚಾರ- 
ಮಾಡುವಾಗ ಒಂದು ಮಹತ್ವದ ಮಾತನ್ನು ನಾವು ಲಕ್ಷ್ಯದಲ್ಲಿಡಬೇಕಾಗುತ್ತದೆ. 
ಅದೆಂದರೆ, ಈ ಕಾದಂಬರಿಯ ಸಾಮಗ್ರಿ ಶಿವರಾಮಯ್ಯ ಅನುಭವಿಸಿದಂತೆ 
ಅವನ ಮನಸ್ಸಿನಲ್ಲಿ ಸ್ಟಿತ್ಯಂತ ರಹೊಂದಿ, ಅವನ ಟೀಕೆ, ವರ್ಣನೆ, ವಿಶ್ಲೇಷಣೆ- 
ಗಳೂಂದಿಗೆ ನಿವೇದಿತ ವಾಗ: ವುದರಿಂದ ಅದು ಮುಖ್ಯವಾಗಿ ಅವನಿಗೆ ಸಹಜವಾದ 
ಭಾಷೆಯಲ್ಲಿಯೇ ಬರುತ್ತದೆನ್ನು ವುದು. ನಾವು ನೇರವಾಗಿ ಮುಟ್ಟು ವುದು ನಗರ 
ಸಂವೇದನೆ. ಅದರ ದವ ಮ ನಾಗರಿಕನ ಅಗ್ರಾಮ್ಯ ಭಾಷೆ - ಇಗ್ಗಪ್ಪ ಹೆಗ್ಗಡೆಯ 
ವಿವಾಹಪ್ರಹಸನದಂತಹ ನಾಟಿ, ಕೃತಿಗಳು ಜೈ ನರ ಭಾಷೆಯನ್ನು ಕೈ ಬಿಟ್ಟ ದ್ದರೆ 
ಆಗಬಹ.ದಾಗಿದ್ದ ಹಾನಿ ಮಾರಕ ಕವಾಗಬಹುದಾಗಿತ್ತು. ಆದರೆ ಬಿಟ್ಟ 'ದಜ್ಜೀವದಲಿ 


ಅದು ಧ್ವ ನಿವೈ ವಿಧ್ಯ ದ ಅಭಾವಕೆ ಮಾತ್ರ ಕಾರಣವಾಗುತ ದ). 


[ಈ 


[©] 


ಜನನ ಯಶೋಧರ ಚರಿತೆ 
( ಹಿಂದು ಪುನರ್ವಿಮರ್ಶೆ) 
ಗಿರಡ್ಡಿ ಗೋವಿಂದರಾಜ 


"ಯಶೋಧರ ಚರಿತೆ? ಕನ್ನಡದ ಉತ್ತಮ ಕಾವ್ಯಗಳಲ್ಲಿ ಒಂದೆಂದು 
ಪರಿಗಣಿಸಲ್ಪಟ್ಟಿದೆ. ಆದರೂ ಇದೊಂದು ಮತೀಯ ಅಭಿಪ್ರಾಯಗಳನ್ನು 
ಮಂಡಿಸುವ ಕಾವ್ಯವೆಂದೂ, ಭವಾವಳಿಯ ನೀರಸ ನಿರೂಪಣೆಯಿಂದಾಗಿ ಏರ 
ಬೇಕಾದ ಎತ್ತರಕ್ಕೆ ಏರಿಲ್ಲವೆಂದೂ ವಿಮರ್ಶಕರು ಒಮ್ಮತದಿಂದ ನಿರ್ಣಯಕ್ಕೆ 
' ಬಂದಿದ್ದಾರೆ. ಹಾಗೆಯೇ ಈ ಕಾವ್ಯದ ಯಶಸ್ಸಿನ ಮೂಲ ಯಶೋಧರ-- 
ಅಮೃ ತಮತಿಯರ ಪ್ರಣಯಕಥೆಯಲ್ಲಿದೆ ಎಂಬ ಭಾವನೆ ಸಾರ್ವತ್ರಿ ಕವಾಗಿರು 
ವಂತಿದೆ. ಈ ಪ್ರಣಯಕಥೆಯೇ ಯಶೋಧರ ಚರಿತೆಯ ತಿರುಳು ಎಂದು 
ತೀ. ನಂ. ಶ್ರೀಕಂತಯ್ಯನವರೂ” ಈ ಕಾವ್ಯದ ಆಕರ್ಷಣವು ಅದರ ಪ್ರಣಯ 
ಕಥೆಯಲ್ಲಿಯೇ ಇದೆ ಎಂದು ರಾ. ಯ. ಧಾರವಾಡಕರರೂ* ಅಭಿಪ್ರಾಯ 
ಪಟ್ಟಿದ್ದಾರೆ. 

ಆದರೆ ಯಶೋಧರ-ಅಮೃ ತಮತಿಯರ ಪ್ರಣಯಕಥೆಯಲ್ಲ ವಿಮರ್ಶ 
ಹರು ಅನೇಕ ಬಗೆಯ ತೊಡಕುಗಳನ್ನು ಕಂಡಿದ್ದಾರೆ. ಈ ವರೆಗೆ ಯಶೋಧರ 
ಚರಿತೆಯ ಮೇಲೆ ಬಂದಿರುವ ಎಲ್ಲ ವಿಮರ್ಶೆಯೂ ಈ ಸಮಸ್ಯೆ ಗಳನ್ನು ಬಿಡಿ 
ಸುವದರಲ್ಲಿಯೇ ಮಗ್ಗವಾಗಿದೆ. ಮುಖ್ಯವಾಗಿ ಈ ಪ್ರಣಯಕಥೆಯಲ್ಲಿ ಉದ್ಭವಿ 
ಸುವ ಪ್ರಶ್ನೆಗಳನ್ನು ಹೀಗೆ ಪಟ್ಟ ಮಾಡಬಹುದು : 

(೧) ಅಮೃತಮತಿ ಸಂಗೀತಖ್ರಯಳೆಂಬ ಸೂಚನೆ ಎಲ್ಲೂ ಇಲ್ಲ ಆದರೂ 
ಆಕಸ್ಮಿಕವಾಗಿ ಕೇಳಿದ ಬದಗನ ಸಂಗೀತಕ್ಕೆ ಅವಳು ಇಷ್ಟೊಂದು ಶೀವ್ರ 
ವಾಗಿ ಮನಸೋತದ್ದು ಹೇಗೆ? 

(೨) ಯಶೋಧರನಂಥ ಸುಂದರನೂ, ವೀರನೂ, ಸುಸಂಸ್ಕೃ ತನೊ ಆದ 
ಗಂಡನಿದ್ದು ಬದಗನಂಥ ವಿಕಾರರೂಪನಲ್ಲಿ ಅವಳು ಅನುರಕ್ತಳಾದದ್ದು 
ಹೇಗೆ? 

(೩) ಹಾಗೆಯೇ, ಒಂದು ಕ್ಷಣದ ತೀವ್ರ ತೆಯಲ್ಲಿ ಹತೋಟಿ ತಪ್ಪ ಜಾರಿಬಿದ್ದರೂ 
ಅವಳು ಮುಂದಾದರೂ ಏಕೆ ಚೇತರಿಸಿಕೊಳ್ಳಲಿಲ್ಲ 9 


೧. “ಕಾವೈಸಮೀಸ್ತೆ”-ತೀ. ನಂ. ಶ್ರೀಕಂಠಯ್ಯ ; ಪುಟ : ೫೯. 


೨. "ಸಾಹಿತ್ಯಸವಮೀಸ್ರೆ?”--ರಾ. ಯ. ಧಾರನಾಡಕರ ; ಪುಟ: ೧೧೯-೨೦. 
೭೫ 


| 


(೪) ಬದಗನು ಅಷ್ಟೊಂದು ವಿಕಾರರೂಪನಾಗಿರುವದು ಕಾವ್ಯ ಸಂದರ್ಭದ 
ದೃಷ್ಟಿಯಿಂದ ಅವಶ್ಯಕವಾಗಿತ್ತೆ? ಇತ್ಯಾದಿ. | 


೨; ಕರ್ನಾಟಕ ಭಾರತಿ 


pa 


ಶ್ರ ಪ್ರಣಯದುರಂತಕ್ಕೆ ವಿಧಿಯ ಮಸಕವೇ ಕಾರಣವೆಂದು ಒಂದು ' 
ಸಮಾಧಾನ ವ್ಯಕ ್‌ ವಾಗಿದೆ.  ಅಮೃ ತಮತಿ ಜಾರುವದಕ್ಕೆ ಸಂಗೀತ ಒಂದು 
ನೆವಮಾತ್ರ ವಲ, "ಅದೇ ಮುಖ್ಯ ಕಾರಣ; ಸಂಗೀತದ ಪ್ರಭಾವ ಅಷ್ಟು ಪ್ರಬಲ 
ವಾದುದು ಎಂಬ ಒಂದು ವಿವರಣೆಯೂ ಬಂದಿದೆ. ಅಮೃ ತಮತಿಯ ಪ್ರ ಪ,ಣಯ 
ಒಂದು ವಿಪರೀತ ಮನೋವಿಕಾರ ಎಂಬ ಸವಾಧಾನವನ್ನೂ ಕೊಡಲಾಗಿದೆ. 
ವೈಪರೀತ್ಯ ಮನೋವಿಜ್ಞಾನದ ಸಿದ್ಧಾ ೦ತಗಳಿಂದ ತ ಪ್ರಸಂಗವನ್ನು ವಿವರಿಸುವ 

ಯತ್ನವೂ ನಡೆದಿದೆ. 

ಒಟ್ಟ ನಲ್ಲಿ ಈ ಪ್ರಶ್ನೆಗಳನ್ನು ಕೇಳುವದರ ಅರ್ಥವೆಂದರೆ ವಾಸ್ತವಿಕತೆಯ 
ದ ಷ್ಟ್ರಯಿಂದ 5 ಸನ್ನಿ ವೇಶದ ಚಿತ್ರಣ ಸಮಾಧಾನಕರವಾಗಿ ಕಾಣುವದಿಲ್ಲ. 
ಪಟ ಯಶೋದರ ಚರಿತೆಯ ಕಾನ ದಲ್ಲಿ ವಾಸ್ತವ ಚಿತ್ರಣವನ್ನು ಅಪೇಶ್ವ- 
ಸುವದು ಎಷ್ಟ ರಮಟ್ಟಗೆ ಸಮಂಜಸ ಮಜಾಡ! ಮುಖ್ಯವಾದ ಪೆ. ಇದು 
ವಿಶಿಷ್ಟ ಪರಿಸರವನ್ನು ಹೊಂದರುವ ಕಾವ್ಯ. ಹಿಟ್ಟಿನ ಕೋಳಿಯಲ್ಲಿ ರ 
ವೊಂದು ಬಂದು ಸೀರಿ ಕೂಗುವದರಲ್ಲಿ, ಭವಯ ನಿರೂಪಣೆಯಲ್ಲಿ, ವರಾರಿ- 
ದೇವತೆ ಪ್ರತ್ಯಕ್ಷವಾಗಿ ಮನಃಪರಿವರ್ತನೆಹೊಂದುವಲ್ಲಿ ಈ ಕಾವ್ಯ ವಾಸ್ತವದ 
ಮಟ್ಟಕ್ಕಿ ತ ಭಿನ್ನ ವಾದ ಮಟ ದಲ್ಲಿ ಕೆಲಸಮಾಡುತ್ತದೆ. ಬೆಂತರದ ಪ ಪ್ರ ಸಂಗ, 
ಭವಾವಳಿ, ಮಾರಿದೇವತೆಯ ಮನಃಪರಿವರ್ತನೆ ಮುಂತಾದ ವಾಸ್ಮವಿಕವಲ್ಲದ 
ಘಟನೆಗಳನ್ನು ಪ ಪ್ರಶ್ನಿಸದೆ ಒಬ್ಬ ಕೊಳ್ಳುವ ವ ವಿಮರ್ಶಕರು ಅಮೃ ತಮತಿಯ 
ಪ್ರಣಯಪ್ರ ಸಂಗವನ್ನು ನ ವಾಸ್ತವಿಕ ಒರೆಗಳ್ಳಿಗೆ ಹಚ್ಚಿನೋಡುವದು 
ಎಷ್ಟರಮಟ್ಟಿಗೆ ಯುಕ್ತವಾಗಿದೆ ? ಕಾವ್ಯದ ಒಟ್ಟು ಶಿಲ್ಪದಲ್ಲಿ ಬೆಂತರದ 
ಕೂಗಿಗೂ, ಭವಾವಳಿಯ ಚಿತ ಶ್ರ ಣಕ್ಕೂ, ಮಾರಿದೇವತೆಯ ಮನಃಪರಿವರ್ತ- 
ನೆಗೂ ನಿರ್ದಿಷ್ಟ ವಾದ, ಅನಿವಾರ್ಯವಾದ ಉದ್ದೆ ೇಶವಿರುವಂತೆ ಅಮೃತ ತ 
ಮತಿಯ ಪ್ರಡಯಪ್ಪ ಸಂಗಕ್ಕೂ ಒಂದು ನಿರ್ದಿ ಪೃವಾದ ಅನಿವಾರ್ಯವಾದ 
ಉದ್ದೆ ೇಶವಿದೆ. ಮುಖ್ಯ ವಾಗಿ ಈ ಪ್ರಸಂಗದ ಸಲುವಾಗಿ ಎದ್ದಿರುವ ಗೊಂದ- 
ಲಕ್ಕೆ | ಕಾವ್ಯವು ಕೆಲಸಮಾಡುತ್ತಿ ರುವ ನಿರ್ದಿಷ್ಟ ಪಾತಳಿಯನ್ನು ನಿರ್ಲಕ್ಷಿಸಿ 
ವಾಸ್ತವ ದ ಹಿ ಕೋನದಿಂದ ಪರೀ ಕ್ಲಿಸಲು ಯತ್ನಿ ಸಿರುವದೇ ಕಾರಣವಾಗಿದೆ. 


ಷ್ಟ “ಸಾಹಿತ್ಯ ಸಮೀಕ್ತೆ?---ಪುಟ : ೧೩೧, 

೪. “ಕಾವ್ಯವ್ಯಾಸಂಗ?--ಎಲ್‌. ಆರ್‌. ಹೆಗಡೆ ; ಪುಟಿ : ೫೩-೫೪. 
೫. “ದ್ರೌಪದಿಯ ಶ್ರೀಮುಡಿ?-- ಕುವೆಂಪು ; ಪುಟಿ: ೨೭-೨೮. 
೬, “ಕಾನ್ಯವ್ಯಾಸಂಗ?--ಎಲ್‌, ಆರ್‌, ಹೆಗಡೆ. 


ಟಟ ಕ ್‌ ್‌ೇ್‌ 


ಜನ್ನನ ಯಶೋಧರ ಜರಿತೆ ೭೭ 


ಇದರ ಜೊತೆಗೆ ಕಾವ್ಯದ ಮುಖ್ಯ ಉದ್ದೇಶವನ್ನು ಮರೆತು, ಕಾವ್ಯದ 
ಒಟ್ಟು ಶಿಲ್ಪದಲ್ಲಿ ಒಂದು ಪಾತ್ರದ ಔಚಿತ್ಯವೇನೆಂದು ಗಮನಿಸದೆ, ಕಾವ್ಯ- 
ಸಂದರ್ಭದಿಂದ ಅದನ್ನು ಬೇರ್ಪಡಿಸಿ ಪರೀಕ್ಷಿಸಲೆತ್ಲಿಸಿರುವದೂ ಈ ಎಲ್ಲಾ 
ಸಮಸ್ಯೆಗಳು ಉದ್ಭ ವಿಸುವದಕ್ಕೆ ಕಾರಣವಾಗಿದೆ. ಕಾವ್ಯದಲ್ಲಿಯ ಪಾತ್ರಗಳಿ- 
ಗಾಗಲಿ, ಪ್ರಸಂಗಗಳಿಗಾಗಲಿ, ಕಾವ್ಯದ ಉದ್ದೇಶವನ್ನು ಮೀರಿದ ಸೃತಂತ್ರ 
ಜೀವಂತಿಕೆ ಇರಬಹುದಾದರೂ, ಆ ಉದ್ದೇಶಕ್ಕೆ ಪೂರ್ತಿ ಹೊರತಾದ ವ್ಯಕ್ತಿ ತ್ವ- 
ವಂತೂ ಖಂಡಿತ ಇರುವದಿಲ್ಲ. ಆದ್ದರಿಂದ ಕಾವ್ಯ ಸಂದರ್ಭದಿಂದ ಅವುಗಳನ್ನು 
ಬೇರ್ಪಡಿಸಿ ನಮ್ಮ ಸುತ್ತು ಮುತ್ತಲಿನ ಜೀವಂತವ್ಯ ಕ್ತಿ ಗಳಂತೆಯೇ ಅವುಗಳನ್ನು 
ಪರೀಕ್ಷೆಗೆ ಗುರಿಪಡಿಸಿದಾಗ ಎಷ್ಟೋ ಸಲ ಅವು ತೀರಾ ವಿಚಿತ್ರವಾಗಿ, ಅವಾಸ್ತವ- 
ವಾಗಿ ಕಾಣುತ್ತವೆ. ಅಲ್ಲದೆ ಹೀಗೆ ಆ ಪಾತ್ರ ಗಳನ್ನು ಬಡಗ ತಂತ್ರವಾಗಿ 
ನಿಲ್ಲಿಸಿ ಪರೀಕ್ಷಿಸುವದರಿಂದ ಕಾವ್ಯದ ಮೂಲ ಉದ್ದೇಶಕ್ಕೆ, ಸಮಗ್ರ ಶಿಲ್ಪ ಕೆ 
ಕೊಡಬೇಕಾದಷ್ಟು ಗಮನಕೊಟ್ಟ 'ತಾಗುವದಿಲ್ಲ. ಯಶೋಧರ-ಅಮೃ ತವೈಖೆ 
ಯರ ಪ ಕ್ರಇಯಪ್ಪ ಸಂಗವೇ ನೋತ ಚರಿತೆಯ ತಿರುಳು ಎಂದು ಸೀತ 
ದಾದರೆ ಆ ಕಾವ್ಯದ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದಂತಾಗುವದಿಲ್ಲ. ಕಾವ್ಯದ 
ಇನ್ನ ನೇಕ ಪ್ರಸಂಗಗಳಂತೆ ಇದೂ ಒಂದು ಮಹತ್ವದ ಪ್ರಸಂಗವೇ ಹೊರತು, 
ಅದೇ ಕಾವ್ಯದ ಜೀವಾಳವಲ್ಲ. ಹಾಗೆ ಹೇಳುವದು ಯಶೋಧರ ಚರಿತೆಯ 
ಸಂವಿಧಾನಕೌಶಲಕ್ಕೆ ಅಪಚಾರ ಮಾಡಿದಂತೆ. 

ಅಮೃ ತಮತಿಯ ಪಾತ್ರವಿಶ್ಲೇಷಣೆಯಲ್ಲ ಅನೇಕ ಜನ ವಿಮರ್ಶಕರು 
ತೋರಿಸಿರುವ ಆಸಕ್ತಿ ಒಂದು ದೃಷ್ಟಿ ಬ ಯಿಂದ ಅಸಾಹಿತ್ರಿ ಕವಾದುದು. ಇದಕ್ಕೆ 
ದುರಂತಪಾತ್ರದ ವೈ ಭವವನ್ನು ಸನತ್‌ ಶ್ರ, ಯತೃ SE ನಡೆದಿವೆ. ಇದು 
ನಮ್ಮ ಸುತ್ತು ಮುತ್ತ ಲಿನ ಜೀವನದಲ್ಲಿ ಕರತ ಜಪ ವ್ಯ ಕಿ ಯೆಂಬಂತೆ 
fs ಕ್ರ ತಿಯೊಂದು ನಡತೆಯನ್ನೂ ಪ್ರಶ್ನಿ ಸಿ, ಸಂದೇಹಿಸಿ ಆ ಪ್ರ ಚ್‌ ಸಂದೇಹ 
ಗಳಿಗೆ ವಾಸ್ತವದೃಷ್ಠಿಯ ಉತ್ತರ-ಸ ನು ಕೊಡಲು ಯತ್ನಿ ಸಲಾ- 
ಗಿದೆ. ಕೆಲವರಂತೂ ಜನ್ನ ಅಮೃ ತಮತಿಯ ಪಾತ್ರ ಕ್ಕ ಬಹಳ ಅನ್ಯಾ ಯಮಾಡಿ 
ದ್ಹಾನೆಂದು ತದಿಗೆ ಆ ಪಾತ್ರ ವನ್ನು ದಾತ ೇಕರಿಸಲು ಅವಶ್ಯ ವಾದ 
ಬದಲಾವಣೆ ಮಾಡಿಕೊಂಡು ಹೊಸ ಕತೆ ಬರೆದಿದ್ದಾರೆ. ಇದಕ್ಕೆ ಜನ್ನನ ಕಾವ್ಯೋ 
ದ್ವೇಶವನ್ನು ತಪ್ಪಾಗಿ ತಿಳಿದುಕೊಂಡ ಬಾಲಿಶ ಆನರ್‌ ಕಾರಣವೇ 
ಹೊರತು ಇನ್ನೆ (ನೂ ಅಲ್ಪ. ಹಾಗೆಯೇ ಅಮೃ ತಮತಿಯ ವಿಚಿತ್ರ ನಡವಳಿಕೆಗೆ 
ಲೈ 0ಗಿಕ ಮನಃ ಶಾಸ್ತ್ರ ಧ ವಿಕೃ ತ ಕಾಮದ ಸಿದ್ಧಾ ಂತಗಳ ವಿವರಣೆ ಕೊಡುವ 

ಪ್ರಯತ ವೂ ಅಸಾ ಜೆವಾಗಿರೆ. ಈ ಯಾವ ವಿವರಣೆಯೂ ಕಾವ್ಯ ದ ನಿಜವಾದ 

ಉದ್ದೆ ಶದ ಮೇಲೆ ಬೆಳಕು ಜೆಲ್ಲುವದಿಲ್ಲ. ಆದ್ದರಿಂದ ಕಾವ್ಯೋದ್ಧೆ ರಕ್ಕೆ ಸಂಬಂಧ 
ವಿಲ್ಲದ ಎಲ್ಲ ವಿವರಣೆಗಳನ್ನೂ ಅಸಾಹಿತ್ಯಿ ಕವೆಂದು ತಳ್ಳ ಬೇಕಾಗುತ್ತ 3 ಎಂದರೆ 


ಕರ್ನಾಟಕ ಭಾರತಿ 


ಅನೀ 
ಛಿ ರ್ಯ 


ಇದು ಕಾವ್ಯದ ಆಶಯಕ್ಕೆ ಹೊರತಾದ ಬಾಹ್ಯ ವಿವರಣೆಯಾಗುತ್ತದೆಯೇ 
ಹೊರತು, ಅಂತರಿಕ ಪ ಗ್ರಪಣಗಳಿಂದ ಪುಟ್ಟ ತಡಕು ವದಿಲ್ಲ. ಒಂದು ಕಾವ್ಯ ಜೆ 
ಯಾವದೇ ಪಾತ್ರದ dE ಪ,ಸಂಗದ ಔಚಿತ್ಯ ಮತ್ತು ತೃ. ಆ ಕಾವ್ಯ ದ 
ಒಟ್ಟು ಆಶಯದಿಂದಲೇ ನಿರ್ಜಯಿಸಲ್ಪ ಡರ ಹೊರತು, ಕಾ ವ್ಯದ ಹೊರಗಿನ 
ವೈ ಜ್ಜ ನಿಕ ಸಿದ್ಧಾ ೦ತಗಳಿಂದಲ್ಲ, ಕಾವ್ಯ ದ ಪುಟಗಳ ಹೊರಗಿರುವ ವಾಸ್ತವಿಕ 
ಬೇವಸೆದಿಂದಲ್ಲ. ೨ ಎಂದರೆ ಆ ಪಾತ್ರ ಸ ವಿಕ ಜೀವನಕೆ ಕೈ ಎಷ್ಟು ಸಮೀಪ 
ವಾಗಿದೆ ಎಂಬುದಲ್ಲ, ಕಾವ್ಯೋದ್ಹೇಶವನ್ನು ಎಷ್ಟರ ಮಟ್ಟಿಗೆ ಪೋಷಿಸುತ್ತದೆ 
ಎಂಬುದೇ ಮುಖ್ಯವಾದ ಪ್ರಶ್ನೆ. ಯಶೋಧರ ಚರಿಕೆಯಲ್ಲಂತೂ ವಾಸ್ತವಿಕ- 
ಚಿತ್ರಣ ಕವಿಯ ಉದ್ದೆ ಶೇಶವಲ್ಲವೇ ಅಲ್ಲ. ಆದ್ದ ರಿಂದ ಅಮೃ ತಮತಿಯ ಪಾತ್ರ 
ವನ್ನು ಈ ಒರೆಗಲ್ಲಿಗೆ ಹಚ್ಚು ವದು ಅವಾಸ್ತ ವವಾಗುತ್ತ a 

'ಂತಯೇ ಯಶೋಧರೆ ಚರಿತೆಯಲ್ಲಿ ಕವಿಯ "ಆಶಯ ಏನಿತ್ತೆ ಂಬುದನ್ನು 
ಕಂಡುಹಿಡಿಯುವದು ವಿಮರ್ಶೆಯ ಮೊದಲ ಕೆಲಸವಾಗಿದೆ. ಕಾವ್ಯದಲ್ಲಿ 
ಪಾತ್ರಗಳ ಬಿಡಿಬಿಡಿಯಾದ ಅಭ್ಯಾ ಸದಿಂದ, ಪಾತ್ರಗಳು ವ್ಯ ಕವಾಗಿ ಹೇಳುವ 
ಮಾತುಗಳಿಂದ, ಅಥವಾ ಕವಿಯೇ ಹೇಳಿಕೆ ಢೂಳ್ಳುವ ವ ವಿಚಾರಗಳಿಂದ ಕವಿಯ 
ಆಶಯವನ್ನು ನಿರ್ಣಯಿಸುವದಕ್ಕಿ ತಲೂ ಹೆಚು ಮಹತ್ವದ್ದು ಅದರ ಪ್ರತಿಮಾ 
ಸಂಯೋಜನೆಯ ಪರೀಕ್ಷೆ. ಒಂದು ಕಾವ್ಯದ ಅರ್ಥದ ಸಂಘಟನೆಯನ್ನು 
ಶಬ್ದವಿನ್ಯಾಸ (verbal patterns), ವಸ್ತು ಸೂಚಕ ಪ್ರತಿಮೆಗಳು ( thematic 
imagery), ಸಂಕೇತಗಳು, ಸಾಂಕೇತಿಕ ಕ್ರಿಯೆಗಳು ಮೊದಲಾದ ಪ್ರಾಥ- 
ಮಿಕ ಘಟಕಗಳಿಗೆ ಇಳಿಸಿ ಅದರ ಆಶಯವನ್ನು ಪುನಃ ರಚಿಸಬಹುದು. ಒಂದು 
ಕಾವ್ಯದ ಸ್ವರೂಪ ಮೂಲಭೂತವಾಗಿ ಅರ್ಥಗಳ ಬಂಧವಾಗಿದೆ. ಅದರ 
ವಸ್ತುವಿನ ಬೆಳವಣಿಗೆಯನ್ನು ಪ್ರತಿಮೆಗಳ ವಿನ್ಯಾಸ-ಪ್ರ ತಿವಿನ್ಯಾ ಸಗಳಲ್ಲಿ 
ನೋಡಬಹುದು. ಪ್ರತಿಮೆಗಳೆಂದರೆ ಕಾವ್ಯಕ್ಕೆ ಸೊಬಗನ್ನು, ಆಸ್ಪಾದತೆಯನ್ನು 
ನೀಡುವ ಅಲಂಕಾರಗಳು ಮಾತ್ರವಲ್ಲ, ವಾತಾವರಣವನ್ನು ನಿರ್ಮಿಸುವದಷ್ಟೇ 
ಅವುಗಳ ಕೆಲಸವಲ್ಲ, ಪ್ರತಿಮೆಗಳೆಂದರೆ ಕಾವ್ಯದ ಅರ್ಥ, ಬಂಧ ಹಾಗೂ 
ಪರಿಣಾಮಗಳನ್ನು AE ಸಾಧನಗಳಾಗಿವೆ. "ಪಾತ್ರಗಳ ಮಾತು- ಕಿ) ಯೆ- 
ಗಳಿಗಿಂತಲೂ ವಿಶಿಷ್ಟ ಪ್ರತಿಮೆಗಳ ಪುನರಾವರ್ತನ, ಬೆಳವಣಿಗೆಗಳಲ್ಲಿ ಕಾವ್ಯದ 
ವಸ್ತು ಹಾಗೂ ಆ ವಸ್ತುವಿನ ಬಗೆಗಿನ ಕವಿಯ ಧೋರಣೆಯನ್ನು ಗುರುತಿಸ- 
ಬಹುದು. ಈ ದೃಷ್ಟಿಯಿಂದ “ಯಶೋಧರ ಚರಿತೆ'ಯ ಅಭ್ಯಾಸವು 
ಪ್ರಯೋಜನಕರವಾಗಬಹುದು. 


೭. ಈ ದೃಷ್ಟಿಯಿಂದ ಕೆರೊಲಾಯಿನ್‌ ಸ್ಪರ್ಜನ್‌ ಹಾಗೂ ಜಿ. ನಿಲ್ಲನ್‌ ನಾಯಿಟ್‌ 
ಇವರು ಮಾಡಿರುವ ಷೆಕ್ಸ್‌ ಪಿಯರ್‌ನ ನಾಟಕಗಳ ಅಬ್ಯಾಸದಿಂದ ಆಂಗ್ಲ ವಿಮರ್ಶೆ- 
ಯಲ್ಲಿ ಹೊಸದೊಂದು ಮನ್ವಂತರವೇ ಆರಂಭವಾಗಿದೆ. 


ಜನ್ನನ ಯಶೋಧರ ಚರಿತೆ 


Po 
೧ 


ಯಶೋಧರ ಚರಿತೆಯ ಮೂರನೆಯ ಅವತಾರದಲ್ಲಿ ಈ ಪದ್ಯಗಳಿವೆ 


“ಏಕೆ ಕನಸೆಂದು ನುಡಿದೆನಿ 
ದೇಕಂಜಿಕೆ ಬಲಿಯನೊಡ್ಡಿದಳ್‌ ಕೂಗಿದುದೇ 
ಕೀ ಕೃತಕ ತಾಮ್ರಚೂಡನಿ 
ದೇಕೆಂದಾರಜಿೀಿವರಯ್ಯ ವಿಧಿನಿಳಸನಮಂ ॥ 
ಅಮೃತಮತಿಯೆಂಬ ಪಾತಕಿ 
ಯ ಮಾಯಿ. ಬನಮಾಯ್ತು ಚಂದ್ರಮತಿ ಮಾತೆಯ ಮಾ 
ತೆಮಗೆ ಬಲೆಯಾಯ್ತು ಹಿಂಸನ 
ಮಮೋಘ ಶರಮಾಯ್ತು ಕೆಡೆದುದಾತ್ಮಕುರಂಗಂ ॥” 


ಇವೆರಡೂ ಪದ್ಯಗಳು ಯೆಶೋಧರ ಚರಿತೆಯ ಹೃದಯಸ್ಥಾ ನದಲ್ಲಿ ಇದ್ದು 
ಕಾವ್ಯದ ಎರಡು ಮಹತೃದ ವಸ್ತುಗಳನ್ನು ಸೂಚಿಸುತ್ತವೆ. 'ಆರಟ್‌ವರಯ್ಯ 
ವಿಧಿವಿಳಸನಮಂ" ಎಂಬ ಉದ್ದಾರ ಇಡಿಯ ಕಾವ್ಯದ ತುಂಬ ಪ್ರತಿಧ್ವನಿಸುವ 
ವಿಧಿಯ ಕೈವಾಡವನ್ನು ಸೂಚಿಸುತ್ತದೆ. ಈ ಉದ್ಧಾರ ಕಾವ್ಯದಲ್ಲಿ ಇದೊಂದೇ 
ಅಲ್ಪ. ಅಭಯರುಚಿ-ಅಭಯಮತಿಯರನ್ನು ಚಂಡಕರ್ಮ ಹಿಡಿದುಕೊಂಡು 
ಹೋಗುವಾಗ ಅಭಯರುಚಿ “ನಿಯತಿಯನಾರ್‌ ಮೀರಿದಪರ್‌ ?” ಎನ್ನುತ್ತಾನೆ. 
ಬದಗನಂಥ ರೂಪಾಧಮನಲ್ಲಿ. ಅನುರಕ್ಕ ಳಾದ ಅಮೃ ತಮತಿಯ ಸ್ಥಿತಿಯನ್ನು 
ಕುರಿತು “ಬೆಂದ ಬಿದಿಗೆ ಕಣ್ಣಿ ಲ್ಹಕ್ಕುಂ' ಎನ್ನುತ್ತಾಳೆ ಅವಳ ದೂದವಿ. ಅಮೃ ತ- 
ಮತಿಯ ಪತನದ ಕಥೆಯನ್ನು ಕೇಳಿದ ಮಾರಿದತ್ತನೂ ಕನಲಿ, “ಆ ಗಂಡ- 
ನನಪ್ರಿದ ತೋಳ್‌ ಪೋಗಂಡನನಪ್ಪು ವಂತೆ ಮಾಡಿದ ಬಿದಿಯಂ ಮೂಗಂ 
ಕೊಯ್ದಿ ಟ್ರಿಗೆಯೊಳ್‌ ಪೋಗೊರಸದೆ ಕಂಡೆನಾದೊಡೇಂ ಬಿಟ್ಟಿ ಪೆನೇ?” 
ಎನ್ನುತ್ತಾನೆ. ಅದಕ್ಕೆ “ಮನಸಿಜನ ವಯ ವಿಧಿವಿಳಸನದ ನೆರಂಬಡೆಯೆ 
ಕೊಂದು ಕೂಗದೆ ನರರಂ!” ಎಂದು ಅಭಯರುಚಿ ಸಮಾಧಾನ ನೀಡುತ್ತಾನೆ. 
ಇವೆಲ್ಲವುಗಳಿಗೆ ಕಳಸವಿಟ್ಟಂತೆ "ಏಕೆ ಕನಸೆಂದು ನುಡಿದೆಂ ಇದೇಕೆ ಅಂಬಿಕೆ 
ಬಲಿಯನೊಡ್ತಿ ದಳ್‌, ಕೂಗಿದುದೇಕೀ ಕೃತಕ ತಾಮ್ರಜೂಡಂ, ಇದೇಕೆ ಎಂದು 
ಅರಳ ವರಯ್ಯ ವಿಧಿವಿಳಸನಮಂ'' ಎಂಬ ಮಾತು ಬರುತ್ತದೆ. ಯಶೋಧರನ 
ಈ ಮಾತುಗಳಲ್ಲಿ ಈ ಎಲ್ಲಾ ಘಟನೆಗಳು ಸಂಭವಿಸುತ್ತಿರುವ ರೀತಿಯಲ್ಲಯೇ, 
ಅವುಗಳ ಅತಾರ್ಕಿಕತೆಯಲ್ಲಿಯೇ ಮನುಷ್ಯನ ಶಕ್ತಿಗೆ ಮೀರಿದ ದೈವದ ಸಂಕಲ್ಪ 
ಕೆಲಸಮಾಡುತ್ತಿರುವ ಪರಿಯನ್ನು ಕವಿ ಗುರುತಿಸಿದ್ದಾನೆ. ಇವೆಲ್ಲ ಹೀಗೇಕೆ 
ಸಂಭವಿಸಬೇಕಾಗಿತ್ತು ಎಂಬುದಕ್ಕೆ ವಾಸ್ತ ವದೃಷ್ಟಿಯ ತರ್ಕಬದ್ಧ ಉತ್ತರ 
ಸಾಧ್ಯ ವಿಲ್ಲವೆಂದು ಅವಸೆ ಸ್ಪಷ್ಟವಾದ ತಿಳಿವಳಿಕೆ. ವಿಧಿವಿಳ ಸನವೊಂದೇ ಇದಕ್ಕೆ 
ಕಾರಣವೆಂದು ಪುನರುಕ್ತಿಗಳ ಮೂಲಕ, ಬೇರೆಬೇರೆ ಸಂದರ್ಭಗಳಲ್ಲಿ ಬೇರೆಬೇರೆ 
ಪಾತ್ರಗಳ ಬಾಯಲ್ಲಿ ಈ ಮಾತನ್ನಾಡಿ ತೋರಿಸಿದ್ದಾನೆ. 


೮೦ ಕರ್ನಾಟಕ ಭಾರತಿ 


ಇನ್ನೊ ದು ಪದ್ಯದಲ್ಲಿ ಬೇಟೆಯ ಪ್ರತಿಮೆ ಇದೆ. ಈ ಪ್ರತಿಮೆಯ 
ವೈಶಿಷ್ಟ್ಯ ವೆಂದರೆ ಇಡಿಯ ಯಶೋಧರ ಜ್ಯೂ ತಿರುಳನ್ನೇ.. ಬೇಟಿಯ 
ಚಿತ್ರದಲ್ಲಿ ಸಂಗ್ರಹಿಸಿ ಆ ಮೂಲಕ ಕವಿ ತನ್ನ ಧೋರಣೆಯನ್ನು ಸೂಚಿಸಿ- 
ರುವದು. “ಅಮೃ ತಮಶಿಯೆಂಬ ಪಾತಕಿಯ wu ಬನಮಾಯ್ತು ” ಎಂಬ 
ಮಾತಿನಲ್ಲ ಅಮೃ ಕಮತಿ ಪಾತಕಿ ಎಂಬುದನ್ನೂ ಅವಳ ಬ ವ್ರೀತಿ ಕೇವಲ : ಮಾಯೆ, 
ತೋರಿಕೆ, ಸ್ಯ ಎಂಬುದನ್ನೂ ಸೂಜಿಸಕಾ ನ್ಯ ಮಾಯೆಯ ಬನದಲ್ಲಿ 
ಮೈಮರೆತು ವಿಹರಿಸುತ್ತಿದ್ದ ಕುರಂಗ ಯಶೋಧರ. ಅಮೃ ತಮಶಿಯೆಂಬ 
ಪಾತಕಿಯ ಕೃ ತ್ಯದ ನೆವವಾಗಿ ಯಶೋಧರ ತಾಯಿಯ ಮುಂದೆ ಹೆಂಡತಿಯ 
ಪಾಪವನ್ನು ಕನಸಿನ ಕಥೆಯಾಗಿ ಮುಚ್ಚಿ ಹೇಳುತ್ತಾನೆ. ಅದರ ಅನಿಷ್ಟ 
ಪರಿಹಾರಕ್ಕಾಗಿ ಕನಿಷ್ಠ ಪಕ್ಷಕ್ಕೆ ಹಿಟ್ಟಿನ ಕೋಳಿಯನ್ನಾದರೂ ಬಲಿಕೊಡ- 
ಬೇಕೆಂದು ಹಟಹಿಡಿದ “ಚಂದ್ರ ಮತಿ ಮಾತೆಯ ವಠಾತೆಮಗೆ ಬಲೆಯಾಯ್ತು'” 
ಯಶೋಧರ ತಿಳಿದೂ ತಿಳಿದೂ ಈ ಬಲೆಯಲ್ಲಿ ಬೀಳುತ್ತಾನೆ. ಹಿಟ್ಟಿನ 
ಕೋಳಿಯ ಹಿಂಸನಕ್ಕೆ ಸಂಕಲ್ಪ ಮಾಡುತ್ತಾನೆ. " ಹಿಂಸನಂ ಅಮೋಘ 
ಶರಮಾಯ್ತು.” = ಸಂಕಲ್ಪ ಹಿಂಸೆಯೇ ಅಮೋಘ ಶರವಾಗಿ ಯಶೋಧರನ 
ಆತ್ಮಕುರಂಗವನ್ನು ಬಲಿ ತೆಗೆದುಕೊಂಡಿತು. ಇಲ್ಲ ಬೇಟೆಗಾರ ಯಾರು ಎಂಬು 
ದನ್ನು ಸೂಚಿಸಿಲ್ಲ. ಆದರೆ ಹಿಂದಿನ ಪದ್ಯ ದಲ್ಲಿ ವಿಸ್ತಾರವಾಗಿ ಸೂಚಿತವಾಗಿರುವ 
ವಿಧಿವಿಳಸನವನ್ನು ತೋರಿಸುವ ಘಟನೆಗಳನ್ನೂ “ಆರಣ್‌ವರಯ್ಯ ವಿಧಿವಿಳಸ- 
ನಮಂ” ಎಂಬ ಉದಾ, ರವನ್ನೂ ಗಮನಿಸಿದಾಗ. ವಿಧಿಯೇ ಇಲ್ಲಿಯ ಬೇಟೆಗಾರ 
ಎಂಬುದು ಸ್ಪಷ್ಟವಾ ಗುತ್ತದೆ. "ಇಲ್ಲಿಯ ಬೇಟೆಯ ಪ್ರತಿಮೆಯಲ್ಲಿ ತೀರ ಸರಳ- 
ವಾದ ಸಮೀಕರಣಗಳು ( ಅಮೃ ತಮತಿಯೆಂಬ ಪಾತಕಿಯ ವಾಾಯೆ = ಬನ- 

ಅತಾ ದಿ) ಅದರ ಅರ್ಥವ್ಯಾ ಬ್ರ ಯನ್ನು ಸಂಕುಚಿತಗೊಳಿಸುತ್ತಿ ದ್ದ ರೂ “ಕೆಡೆದು- 

ಡಾತೆ ಒಕಂುರಂಗಂ” ಎಂಬ ಮೊತಿನಲಿಯ "ಆತ್ಮ' ಎನ್ನು ವ ಶಬ್ದ ಕ್ಕ ರುವ ಶ್ಲ ೇಷಾರ್ಮ 
ಸತಿಯ ಕಾವ್ಯದ ಆಧ್ಯಾ ತ್ರಿ ಹ ಸಮಸ್ಯೆ ಲ ಮೇಲೆ ಜಿಳಕು ಚೆಲ್ಲುತ್ತ ದೆ. 
ಯಶೋಧರ ತ್‌ (ಆತ್ಮ ಸ್ಯ ಎಂಬ ಕುಡಿ ಕೆಡೆದುದು ಎಂದು ಸಾಮಾನ್ಯ 
ಅರ್ಥದಲ್ಲಿ ಹೇಳುವದರ ಜೊತೆಗೆ ತನ್ನ 'ಆತ್ಮ' ಎನ್ನುವ ಕುರಂಗ ಬಲಿಯಾಗಿ 
ಕೆಡೆದುದು ಎಂಬ ಧೃನ್ಯಾರ್ಥವನ್ನೂ ಸೂಚಿಸುತ್ತಾನೆ. ಇಡಿಯ "ಯಶೋಧರ 
ಚರಿತೆಯ ಕಥೆ ಒಂದರ್ಥದಲ್ಲಿ ಯಶೋಧರನ ಆತ್ಮ ಹೀಗೆ ಬೇಟೆಯು ಬಲಿ- 
ಯಾಗಿ ಜನ್ಮಾಂತರಗಳಲ್ಲಿ ಬಳಲಿದ ಕಥೆಯಾಗಿದೆ. 

ಆದ್ದರಿಂದಲೇ ಕಾವ್ಯದ ತುಂಬೆಲ್ಲ ಬೇಟಿಯ ಪ್ರತಿಮೆ ಚ ರ 
ಬಂದಿರುವದನ್ನು ಗಮನಿಸಬಹುದು. ಅವನು ಹುಟ್ಟಿ ದಾಗಲೇ “ಅನಿತೆಸೆವ 
ಚಂದ್ರಮತಿಗಂ. ಜನಪತಿಗಂ ಪುಟ್ಟದಾ ಯಶೋಧರನೆಂಬರ ಜಗಮೋಹನಬಾಣಂ 
ಕರ್ಬಿನ ಬಿಲ್ಲ ೦ ನನೆಯನಾರಿಗಂ 'ಪುಟ್ಟದವೊಲ್‌' ಎಂದು ಹೇಳುವಾಗಲೇ ಕವಿ 


ಜನ್ನನ ಯಕೋಧರ ಜರಿತೆ ೮೧ 


ಅವನನ್ನು ಕಾಮನ ಬಾಣಕ್ಕೆ ಹೋಲಿಸಿ ಯಶೋಧರನ ಜೀವನದಲ್ಲಿ ಅಷ್ಟೊಂದು 
ಮಹತ್ವ ಪಡೆಯಲಿರುವ ಪ ಪ್ರಣಯವ್ಯಾ ಪಾರಕ್ಕೆ ನಾಂದಿ ಹಾಕಿದ್ದಾನೆ. ಅವನ 
ಹಾನೂ. ಅಮೃ ತಮತಿಯ ಪ ಕ್ರಾಯಸಂಬಂಧವೂ ಕೂಡ ಬೇಟಿಯ ಪ್ರತಿಮೆ 
ಯಲ್ಲೇ ಸೂಚಿತವಾಗಿದೆ : 
“ಅಮೃತಮತಿ ಗಡ ಯಶೋಧರ- 
ನ ಮನಃಪ್ರಿಯೆ ಆಕೆ ದೀವಮಾಗೆ ಪುಳಿಂದ । 
ಸುಮುನೋಬಾಣಂ ತದ್‌ ಭೂ- 
ರಮಣನನೊಲಿದಂತೆ ಗೋರಿಗೊಳಿಸುತ್ತಿರ್ಕುಂ ॥” 
ಇಲ್ಲ ಪುಳಿಂದನಾದ ಸುಮನೋಬಾಣ ಅಮೃ ತಮತಿಯನ್ನು ದೀವವನ್ನಾಗಿ 
"ಮಾಡಿಕೊಂಡು, ಅವಳು ಯಶೋಧರನನ್ನು ಒಲಿದಿರುವ ಹಾಗೆ ಕೋ. 
ಮೋಸಗೊಳಿಸುತ್ತಿ ದ್ರ ಎನ್ನುವ ವಾತಿನಲ್ಲಿ ಯಶೋಧರನ ಬಗ್ಗೆ ಆಮೃ ತ- 
ಮತಿಯ ಪ್ರೀತಿ ನ್ರೈ ಜವಾ ಧನ ಆದು ಕೇವಲ ತೋರಿಕೆ, ಕಾಮ ಯಶೋ. 
ಧರನಿಗೆ ಅಮೃ ಸತಿಯ ದೀವವನ್ನು ತೋರಿಸಿ ಅವ ನನ್ನು ಬೇಟಿಯಾಡಿ 
ಮೋಸಗೊಳಿಸಿ ಎನ್ನುವ ಅರ್ಥ ಸ್ಪಷ್ಟವಾಗಿದೆ. ಆದ್ದರಿಂದ ಅವಳು ಯಶೋ- 
ಧರನನ್ನು ಬಿಟ್ಟುಹೋದದ್ದರಲ್ಲಿ, ಇನ್ನೊಬ್ಬನಿಗೆ ಒಲಿದು ಹೋಗಿ ಅವನನ್ನು 
ಮೋಸಗೊಳಿಸಿದ್ದರಲ್ಲಿ, ಅವಳ ಪ್ರೀತಿಯನ್ನು ನಂಬಿಹೋದ ಯಶೋಧರ. 
ಪ್ರಣಯದ ಬೇಲಿಯಲ್ಲಿ ಬಲಿಯಾದುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಹೀಗೆ 
ಅಮೃ ತಮತಿ-ಯಶೋಧರ-ಚಂದ್ರಮತಿಯರ ದೈವಗತಿ ಒಂದು ಬೇಟಿಯ 
ಹಾಗೆ ನಡೆದುಹೋಗುತ್ತದೆ. ಅಮೃತಮತಿಯ ಸ್ಥಿ ಸಿ.ತಿಯಾದರೂ ಅಷ್ಟೇ. ದೂದ 
ಯ ಮಂಂಖದಿಂದ ತಾನು ಮನಸೋತ ಬದಗನ ರೂಪ ವರ್ತ ನೆಯನ್ನು ಕೇಳಿದಾಗ 
ಪುಳಿಂದನ ಕಣೆಗಟ್ಟಿ ನಿಂದ ವನಹರಿಣಿಯವೊಲ್‌' ಅವಳ ಸಿ ) ಶಿಯಾಯಿತಂತೆ. 
ಇನ್ನೊಂದು ಅರ್ಥದಲ್ಲಿ ಅವಳೂ ಬೇಟಿಯ ಬಲಿಯೇ ಆಗಿದ್ದಾ ಳೆ. ಇನ್ನೊಂದು 
ಸಂದರ್ಭದಲ್ಲ ಕನಸಿನ ದೋಷಪರಿಹಾರಕ್ಕಾಗಿ ಕುರಿಯ ಬಲಿ ಕೂಡಲು ಹೇಳಿದ 
ತಾಯಿಗೆ “ಕಾವರೆ ಕಣಿಗೊಳ್ಳೊಡೆ ಬಾರಿಪರೊಳರೆ 9?” ಎಂದು ಕೇಳುತ್ತಾನೆ 
ಯಶೋಧರ ಧರ್ಮದ ದಾರಿಯನ್ನು ತೋರಿಸಿ ಕಾಪಾಡಬೇಕಾದ ತಾಯಿಯೇ 
ಬಾಣವನ್ನು ಹಿಡಿದರೆ ತಡೆಯುವವರಾದರೂ ಯಾರು ? 
ಳಾ ಚಕ್ಕ ಅವತಾರದಲ್ಲಿ ಆರಂಭವಾಗುವ ಜನ್ಮಾಂತರಗಳ ಕಥೆ 
ಯಂತೂ ಒಂದು ಸುದೀರ್ಥವಾದ ಬೇಟಿಯ ವರ್ಣನೆಯೇ ಆಗಿದೆ. ಮೊದಲಿನ 
ಆರು ಭವಗಳಲ್ಲಿಯೂ ಯಶೋಧರ-ಚಂದ್ರಮತಿಯರು ಪ್ರಾಣಿಗಳಾಗಿ ಹುಟ್ಟ 
ನಿರ್ದಯವಾಗಿ ಬೇಟಿಯೌಡಲ್ಪಡುತ್ತಾರೆ. ಈ ಜನ್ಮದಲ್ಲಿ ಆರಂಭವಾದ ಬೇಟಿ 
ಮುಂದಿನ ಆರು ಜನ್ಮಗಳಲ್ಲಿದೂ ಬೆನ್ನು ಹತ್ತಿ ದ ಕರ್ಯ ದ ಹಾಗೆ ಪುನರಾವ ವೃತ ತ್ರ 
ವಾಗುತ್ತದೆ. ಈ ಭಾಗದ ತುಂಬ ತುಂಬಿರುವ ಹಿಂಸೆ, ತೆ, ರಕ್ತಪಾತ, 


ಡೆ ಕ. ಭಾ, ೧೧ 


೮೨ ಕರ್ನಾಟಕ ಭಾರತಿ 


ಸಂಬಂಧಗಳ ಕಲಸುಮೇಲೋಗರ, ದೈವದ ವಿಕಬಿತೆ ದಟ್ಟವಾಗಿ ಒಟ್ಟು ಗೂಡಿ 
ಉಸಿರಾಡಿಸಲೂ ಪುರುಸೊತ್ತಿ ಲ್ಲದಂತೆ ಮನಸ್ಸನ್ನಾವರಿಸುತ್ತೆ. 

ಇದರಲ್ಲಿ ಭವಾವಳಿಯ ವಿವರಗಳೆಲ್ಲ ಜನ್ನನಿಗೂ ಅವನ ಮೂಲವಾದ 
ವಾದಿರಾಜನಿಗೂ ಕೂಡಿಯೇ ಪರಂಪರಾಗತವಾಗಿವೆ. ವಾದಿರಾಜ ತನ್ನ ಕಾವ್ಯ 
ದಲ್ಲಿ ಸಾಂಪ್ರದಾಯಿಕವಾದ ಧಾರ್ಮಿಕ ಕಥೆಯೊಂದನ್ನು ವೇಗವಾಗಿ, ಸರ 
ವಾಗಿ, ಚೊಕ್ಕವಾಗಿ ಹೇಳಿಕೊಂಡು ಹೋಗಿದ್ದಾನೆ. ಈ ಕಾವ್ಯವನ್ನು ಜನ್ನ 
ವಿವರವಿವರಗಳಲ್ಲೂ ಅನುಸರಿಸಿದ್ದಾನೆ. ವಾದಿರಾಜ ಹೇಳಿದ್ದರಲ್ಲಿ ಏನನ್ನೂ 
ಅವನು ಬಿಟ್ಟಿಲ್ಲ. ವಾದಿರಾಜನ ತಾಸಿಗೆ ನೂರು ಮೈಲು ವೇಗದ ಕಥೆಯ ಓಟ 
ವನ್ನೂ ಉಳಿಸಿಕೊಂಡಿದ್ದಾನೆ. ಆದರೆ ಭವಾವಳಿಯ ಕಥೆಯಲ್ಲಿ ವಾದಿರಾಜನಿ 
ಕಾಣದ ಭವ್ಯವಾದ ಬೇಟಿಯ ಚಿತ್ರ ವನ್ನು ಜನ್ನ ಕಂಡಿದ್ದಾನೆ. ಈ ಬೇಟಿಯ 
ಚಿತ್ರದಲ್ಲಿಯ ಅವಕಾಶಗಳನ್ನು ಕಂಡುಕೊಂಡು ಅದರಲ್ಲೇ ಇಡಿಯ ವಸ್ತು ವಿನ 
ಧೋರಣೆಯನ್ನು ನಿರೂಪಿಸುವ, ಅದಕ್ಕೊಂದು ಹೊಸ ಅರ್ಥವನ್ನು ಕೊಡುವ 
ಅವಕಾಶವನ್ನು ಅನ್ಯಾದೃಶವಾಗಿ ಬಳಸಿಕೊಂಡಿದ್ದಾನೆ. ಭವಾವಳಿಯ ಬೇಲಿಗೆ 
ಅವನು ಕಾವ್ಯದ ಆದಿಭಾಗದ ಯಶೋಧರನ ಕಥೆಯಲ್ಲೇ ಸಿದ್ದತೆ ಮಾಡಿ- 
ಕೊಂಡಿರುವದನ್ನು ನೋಡಿದಾಗ ಈ ಮಾತು ಸ್ಪಷ್ಟವಾಗುತ್ತದೆ. ಯಶೋಧರನ 
ಕಥೆಯ ಮೊದಲ ಭಾಗದಲ್ಲಿ ಬರುವ ಬೇಟಿಯ ಪ್ರತಿಮೆಗಳೆಲ್ಲ ಜನ್ನ ಸ್ವತಂತ್ರ 
ವಾಗಿ ನಿರ್ಮಿಸಿಕೊಂಡವುಗಳು ಎಂಬುದನ್ನು ಗಮನಿಸಿದರೆ ಅವನು ಎಂಥ 
ಸಂವಿಧಾನಕುಶಲ ಎಂಬುದು ಗೊತ್ತಾ ಗುವದು. 

ಇದರ ಜೊತೆಗೆ, ಭವಾವಳಿಯಲ್ಲಿ ಬನ್ನಪಡುವ ಪ್ರಾಣಿಗಳಿಗೆ ಸಂವಾದಿ- 
ಯಾಗಿ ಕಾವ್ಯದ ಆರಂಭದಿಂದಲೂ ಜನ್ನ ಪ್ರಾಣಿಗಳ ಪ್ರತಿಮೆಗಳನ್ನು 
ಹೊಸದಾಗಿ ಸೇರಿಸಿರುವದನ್ಫೂ ನೋಡಬಹುದು. ಡರಿಗೆಗೆಂದು ಗುರುಗಳನ್ನು 
ಬೀಳ್ಕೊಟ್ಟು ಬಂದ ಅಭಯಮತಿ-ಅಭಯರುಚಿಯರನ್ನು ಚಂಡಕರ್ಮ 
“ತರುಣ ವನಹರಿಣಯುಗಮಂ ತರಕ್ಷು ಏಡಿವಂತೆ” ಹಿಡಿದೊಯ್ದನಂತೆ. ಅಷ್ಟಾ- ' 
ವಂಕ “ಮುದುಗರಡಿಯ ಮುದುದೊವಲಂದದ ಕರಿಯ”ನೆಂದೂ, ಅವನ * 
“ಕಾಲ್‌ ಮಜ್‌ಯಿಸುವುದು ಟೊಂಕ ಮುರಿದ ಕತ್ತೆಯ ಕಾಲಂ” ಎಂದೂ | 
ದೂದವಿ ವರ್ಣಿಸುತ್ತಾಳೆ. ಅಂಥವನನ್ನು ಕೂಡಿದ ಅಮೃ ತಮತಿ ಯಶೋ. ' 
ಧರನನ್ನು ಮೆಚ್ಚದಂತಾದುದು “ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪ ಂತೆ” 
ಅಗುತ್ತದೆ. ತಡವಾಗಿ ಬಂದ ಅಮೃತಮತಿಯನ್ನು ಬದಗ “ಕಳಹಂಸೆಗೆ ' 
ಗಿಡಗನೆಜಗಿದಂತಿರೆ” ಹೊಡೆಯುತ್ತಾನೆ. ಅವನು ಒದೆದಾಗ ಅವನ ಕಾಲ ಮೇಲೆ 
ಕೆರೆಯಹಾವು ಹೊರಳುವಂತೆ ಅಮೃ ತಮತಿ ಹೊರಳಾಡುತ್ತಾಳೆ. ಅಮೃತಮತಿ 
ಬದಗರನ್ನು ಕೊಲ್ಲಲು ಹೇಸಿದ ಯಶೋಧರ “ಕರಿ ಕರಿಗಲ್ಲದಿಟುಂಪೆಗೆ ಪರಿವುದೆ, ' 
ಹರಿ ಕರಿಯನಲ್ಲದಿಟ್‌ವುದೆ ನರಿಯಂ?” ಎಂದುಕೊಳು ತ್ಲಾನೆ. ತಾಪದಿಂದ 


' 
' 
| 
೨ 
| 
1 
J ್ಣ | 
| 


Cr Pals ss (ಇ. 2 ಭಾ 


2p RESO ಇ En pp 


ಜನ್ನನ ಯಶೋಧರ ಚರಿತೆ ಆಪಿ 


 ನಿಸ್ತೇಜನಾದ ಮಗನನ್ನು ನೋಡಿ “ಮರುಗಿದುದಜುನೀರ ಮೀನ್‌ಬೊಲಿಂದೆನ್ನ 
ಮನಂ” ಎನ್ನುತ್ತಾಳೆ ಚಂದ್ರಮತಿ. ಪ್ರಾಣಿಬಲಿಯನ್ನು ಕೊಡಹೇಳಿದ ತಾಯಿಗೆ 
ಯಶೋಧರ “ಸಾಗುದುರೆಗೆ ಪುಲ್ಲನಡಕಿ ಕೆಡುವನೆ ಚದುರಂ” ಎಂದು ಮನುಷ್ಯ- 
ಜನ್ಮದ ಅನಿತ್ಯತೆಯನ್ನು ಕುರಿತು ಹೇಳುತ್ತಾನೆ. ಹಿಟ್ಟಿನ ಕೋಳಿ ಕೂಗಿದ್ದನ್ನು 
ಕೇಳಿದಾಗ ಹೇಡಿಗೆ ಹಾವು ಅಡರಿದ ಹಾಗೆ ಬೆದರುತ್ತಾನೆ. ಹೀಗೆ ಜನ್ನನ 
ಸ್ವತಂತ್ರಪ್ರತಿಮಾಲೋಕವೆಲ್ಲ ಪ್ರಾಣಿಪ್ರಪಂಚದಿಂದ ತೆಗೆದುಕೊಂಡದ್ದಾಗಿದೆ.* 
ಯಶೋಧರ, ಅಮೃತಮತಿ, ಚಂದ್ರಮತಿಯರನ್ನು ಪದೇ ಪದೇ ಪ್ರಾಣಿಗಳಿಗೆ 
ಹೋಲಿಸಿ ಮುಂಬರುವ ಭವಾವಳಿಯ ಪ್ರಾಣಿಪ್ರ ಪಂಚದ ವ್ಯಾಪಾರಗಳಿಗೆ 
ಸಿದ್ದತೆ ಮಾಡಿಕೊಂಡಿದ್ದಾನೆ. ಅಲ್ಲದೆ, ಈ ತಂತ್ರ ಜನ್ನನಿಗೆ ಆಯಾ ಮಾನವೀಯ 
ಕ ವ್ಯಾಪಾರಗಳಿಗೆ ತನ್ನ ಸೃಂತದ ಪ್ರತಿಕ್ರಿಯೆಯನ್ನು ವ್ಯಕ್ತ ಪಡಿಸುವ ಮಾರ್ಗ- 
ವಾಗಿದೆ. ಎಂದರೆ ವರಾನವೀಯ ಸಂಗತಿಗಳನ್ನು ಪ್ರಾಣಿಗಳ ವ್ಯವಹಾರಗಳ 
ಮೂಲಕ ವಿವರಿಸಿ ಆ ಸಂಗತಿಗಳ ಬಗೆಗೆ ತನ್ನ ದೃಷ್ಟಿಕೋನವೇನೆಂಬುದನ್ನು 
ಅವನು ಸೂಚಿಸುತ್ತಾನೆ. ಉದಾಹರಣೆಗೆ, ಅಮೃ ತಮತಿ-ಬದಗರ ಪ್ರಣಯ 
ಸಂಬಂಧದಲ್ಲಿ ಜನ್ನ ಕೇವಲ ಅಮಾನುಷವಾದ ಪಶುಪ್ರವೃತ್ತಿ ಯನ್ನು ಕಂಡುದು 
ಸ್ಪಷ್ಟವಾಗಿದೆ. ಅಂತೆಯೇ ಆ ವಿಷಯದಲ್ಲಿ ಅವನ ಸಹಾನುಭೂತಿ ಇಲ್ಲವೆಂಬು- 
ದನ್ನೂ ಅರ್ಥಮಾಡಿಕೊಳ್ಳ ಬಹುದು. 

ಅಂತೂ, ಬೇಟಿ, ಪ್ರಾಣಿಗಳ ಪ್ರತಿಮಾಪ್ರಪಂಚ, ವಿಧಿವಿಳಸನ ಇವು 
ಮೂರು ಒಂದಕ್ಕೊ ೦ದು ಭಿನ್ನವಾದುವೇನೂ ಅಲ್ಲ. ಹಿಂದೆ ಹೇಳಿದ ಹಾಗೆ 
ಬೇಟಿಯ ಚಿತ್ರವೂ ಕೂಡ ವಿಧಿವಿಳಸನದ ಒಂದು ಭಯಂಕರವಾದ ಮೂರ್ತ- 
ರೂಪವೇ ಆಗಿದೆ. ಇಲ್ಲಿಯ ಮಾನವಜೀವಿಗಳೆಲ್ಲ ಪ್ರಾಣಿಗಳಂತೆ ನಿಸ್ಸಹಾಯಕ- 
ರಾಗಿ ದೈವದ ಆಟದಲ್ಲಿ ಬೇಟಿಯ ಬಲಿಗಳಾಗಿರುವದನ್ನು ಜನ್ನ ಈ ಮೂಲಕ 
ಎತ್ತಿ ತೋರಿಸಿದ್ದಾನೆ. ಇದು ಯಶೋಧರಚರಿತೆಯಳ್ಳಿ ಜನ್ನ ಕಂಡುಕೊಂಡಿರುವ 
ದರ್ಶನ, ಪರಂಪರಾನುಗತಿಕವಾದ ಧಾರ್ಮಿಕ ಕಥೆಯಲ್ಲಿ ಅವನು ಒದಿ- 
ಕೊಂಡಿರುವ ಸಂಕೀರ್ಣ ಅರ್ಥ. 

ಇದರ ಜೊತೆಗೆ ಯಶೋಧರಚರಿತೆಯ ಉದ್ದೇಶ ಸ್ಪಷ್ಟವಾಗಿ ಧಾರ್ಮಿಕ 


ವಾದುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದು ಮುಖ್ಯವಾಗಿ ಪಾಪ 
ಮತ್ತು ಅದಕ್ಕೆ ಅನಿವಾರ್ಯವಾದ ಪ್ರಾಯಶ್ಚಿತ್ತದ ಕಥೆ. ಯಶೋಧರನ 
ಕಥೆಯ ಮೂಲಕ ಜೀವಹಿಂಸೆಯಿಂದ ಉಂಟಾಗುವ ಅನರ್ಥಗಳನ್ನು ತೋರಿ- 


ತೆ 
* ಯಶೋಧರ ಶಯ್ಯಾಧವಳ ಪ್ರಾಸಾದನನ್ನೇರುನಾಗ ಅಂಬರತರಂಗಿಣೇೀ ಪುಳಿನ- 
ನ್ನೇರುವ ಹಂಸಕ್ಕೆ, ಅಮೃತನುತಿಯೊಡನೆ ಕೇಳಿಯಲ್ಲಿದ್ದಾಗ ಅಭ್ರಮುನಿನೊಡನಿದ್ದ 
ಅಭ್ರಗಜಕ್ಕೆ ಹೋಲಿಸಲಾಗಿದೆ. ಆದರೆ ಇವೆರಡೂ ವಾದಿರಾಜನ ಮೂಲಕಾವ್ಯದಲ್ಲಿವೆ, 


೮೪ ಕರ್ನಾಟಕ ಭಾಗತಿ 


ಸುವದು ಜನ್ನನ ಉದ್ದೇಶವಾಗಿದೆ. pe ದೃಷ್ಟಿಯಿಂದ ಇದು ಒಂದು ಪ್ರಚಾ- 
ರಾತ್ಮಕ ಕಾವ್ಯ. ಫ್‌ a ಕಥೆಯಲ್ಲ ಹೆಚ್ಚಿನ ಕಲಾತ್ಮಕ ಅವಳಾಶ- + 
ಗಳನ್ನು ಕಂಡದ್ದೇ ಜನ್ನನ ಹೆಚ್ಚಳಿಕೆ. ಆದರೆ ಮೂಲದ ಪ್ರಚಾರಾತ್ಮಕ ಕಥೆ- 


ಯೊಂದಿಗೆ ಜನ್ನನ ಹೊಸ ಅರ್ಥ ಎಷ್ಟರಮಟ್ಟಿಗೆ ಹೊಂದಿಕೊಂಡಿದೆ ಎಂಬುದೇ 


ಇಟ 14 


ಮುಖ್ಯ ಪ್ರಶ್ನೆ. | 
ಯಶೋಧರ ಮಾಡಿದ್ದು ನಿಜವಾದ ಹಿಂಸೆಯನ್ನ ಲ್ಲ; ಅದು ಕೇವಲ 
ಸಂಕಲ್ಪ ಹಿಂಸೆ ಈ ಸಂಕಲ್ಪ ಹಿಂಸೆಯನ್ನಾದರೂ ಅವನು ಮಾಡಿದ್ದು ಹೇಗೆ? 
“ಮನಃಬ್ರಯೆ' ಯಾದ ಹೆಂಡತಿ ಮೋಸ ಮಾಡಿ ಮತ್ತೊಬ್ಬ ಅಪಾತ್ರನಲ್ಲಿ 
ಅನುರಕ್ತ ಳಾದುದನ್ನು ನೋಡಿ ಹೇಸಿ ವೈರಾಗ್ಯದತ್ತ ಹೊರಳಿದವನು ಯಾವದೋ 
ನಿಮಿತ್ತದಿಂದ ತಾಯಿಯನ್ನು ಕಾಣುತ್ತಾನೆ. ಆದರೂ ಹೆಂಡತಿಯ ಮೇಲಿನ ' 
ಮೋಹ ಅವನನ್ನು ಬಿಡಲೊಲ್ಬದು. ಅವಳ ಅವಿಧೇಯತೆಯಿಂದುಂಬಾದ 
ನೋವನ್ನು ತಡೆಯಲಾರದೆ, ಅಪರೋಕ್ಷವಾಗಿ ತಾಯಿಯ ಮುಂದೆ “ಪೊಂದಾ- 
ವರೆಗೊಳದಂಟಿ ಕಟಲ್ದಾವರೆಗೊಳದೊಳಗೆ ನಲಿವ” ಕನಸನ್ನು ಕಂಡುದಾಗಿ ಹೇಳಿ 
ತನ್ನ ಯಾತನೆಯನ್ನು ಸೂಚಿಸುತ್ತಾನೆ. ಈ ಸಂದರ್ಭದಲ್ಲಿ ಅವಳನ್ನು ಯಶೋ- 
ಧರ ಪ್ರಾಣಿಗೆ ಹೋಲಿಸಿದ್ದರೂ ಹಂಸದ ನಿರ್ದೇಶನದಲ್ಲಿ ಅವನಿಗೆ ಅವಳ ಬಗ್ಗೆ 
ಇನ್ನೂ ಉಳಿದಿರುವ ಮೋಹವೇ ವ್ಯಕ್ತವಾಗಿದೆ. ಈ ಸೆಟ್ಟಿ ಕನಸಿನ ದೋಷ 
ಪರಿಹಾರಕ್ಕೆ ೦ದು ದೇವಿಯ ಮುಂದೆ ದಾವಣಿಗುರಿಯನ್ನು ಬಲಿಗೊಡಬೇಕೆಂದು 
ತಾಯಿಯು ಸೂಚಿಸುತ್ತಾಳೆ. ಹೆಂಡತಿಯ ತಪ್ಪನ್ನು ಹೇಳಿಕೊಳ್ಳ ಹೋದರೆ 
“ಏಟುಭವದ ಕೇಡಡಸುವ ಕಿಲ್‌ ನುಡಿ”ಯನ್ನು ಅವಳಾಡುತ್ತಾಳೆ. ಈ 
ಮಾತಿನಲ್ಲಿ ಏಳು ಭವಗಳ ಕೇಡಿನ ಮುನ್ಸೂ ಚನೆ ಅತ್ಯಂತ ಸಹಜವಾಗಿ ಬಂದಿದೆ. 
ಯಶೋಧರನಿಗೆ ಇದು ಸರಿಯಾದ ಮಾರ್ಗವಲ್ಲ ಎಂಬುದು ಗೊತ್ತು. “ಜೀವದಯೆ 
ಜೈನಧರ್ಮಂ, ಜೀವಹಿತ ನಂಬುವವರ್ಗೆ ಹಿಂಸೆಯ ಮೋಹಂ ಭಾವಿತಮೇ?” 
ಎಂದು ಹೇಳುತ್ತಾನೆ. ಕನಿಷ್ಠ ಪಕ್ಷಕ್ಕೆ ಒಂದು ಹಿಟ್ಟಿನ ಕೋಳಿಯನ್ನಾದರೂ 
ಬಲಿಕೊಡಲೇಬೇಕೆಂದೂ, ಇಲ್ಲವಾದರೆ ತಾನೇ ಬಲಿಯಾಗಿಯಾದರೂ ಈ 
ಅಶುಭವನ್ನು ಪರಿಹರಿಸುವದಾಗಿಯೂ ತಾಯಿ ಹಟಹಿಡಿಯುತ್ತಾಳೆ. ಮಗನ 
ಮೇಲಿನ ಅವಳ ಮೋಹವೇ ಈ ಮಾತನ್ನು ನುಡಿಸುತ್ತದೆ. ಆದರೆ ಇದು 
ಯಶೋಧರನಿಗೆ ಧರ್ಮಸಂಕಟವನ್ನೊಡ್ಡು ತ್ತದೆ. “ಭಾವನೆಯಿಂದಮಪ್ಪು- 
ದಾಸ್ರವಂ, ಎನಗಿನ್ನೆಂತಪ್ಪ ಪಾಪಮಿದಿರ್‌ ವಂದಪುದೋ!” ಎಂಬ ಭಯ 
ಅವನಿಗಿದೆ. ಆದರೆ ಹಿಟ್ಟಿನ ಕೋಳಿಯ ಬಲಿಕೊಡದಿದ್ದ ರೆ ತಾಯಿಗೆ ನೋವು, 
ಕೊಟ್ಟರೆ ತನ್ನ ಒಂದು ಗತಿಗೆ ಕೇಡು ಈ ಇಕ್ಕಟ್ಟನ ಪ್ರಸಂಗದಲ್ಲಿ ಕೊನೆಗೂ 
ಹಿಟ್ಟಿನ ಕೋಳಿಯ ಬಲಿಗೆ ಒಪ್ಪುತ್ತಾನೆ. ಆದರೆ ಬಲಿಕೊಡುವಾಗ- ಯಾವ 
ವಾಯೆಯಿಂದಲೋ ಆ ಹಿಟ್ಟಿನ ಕೋಳಿಯ ದೇಹದಲ್ಲಿ ಸೇರಿದ ಬೆಂತರ 


4 


ea ld 
ಹ ಡ್‌ 


ಜನ್ನನ ಯಕೋಧರ ಚರಿತೆ ೮೫ 


ಘಾಸಿಗೊಂಡು “ಕೂಗಿ ಕರೆವ ದುರಿತಂಗಳ ಬಲ್ಲುಲಿಯೆನೆ” ಕೂಗಿಕೊಳ್ಳು ತ್ತದೆ, 
ಅಂತೂ ಹಿಂಸೆ ಘಟಸಿಹೋಯಿತು. ಮನಸ್ಸಿ ಲದ ಮನಸ್ಸಿ ನಿಂದ, ಆಕಾ 
ಇದು ಪಾಪವೆಂದು ಗೊತ್ತಿದ್ದೂ ಕೇವಲ ವಿರಸ ಹಿಟ್ಟಿನ ಕೋಳಿಯನ್ನು 
ಬಲಿಕೊಟ್ಟರೂ ಹೇಗೋ ಜೀವಹತ್ತೆ ಸಂಭವಿಸಿಬಿಡುತ್ತದೆ. ಈ ಪಾಪದಲ್ಲಿ 
ದೈವದ ಭಾಗವೆಷ್ಟು. ಯಶೋಧರನ ಸ ಸ್ವತಂತ್ರ ಜವಾಬ್ದಾ ರಿ ಎಷ್ಟು ? ಒಂದು 
ವೇಳೆ ದೈ ಅನ್ಯ ಭಕ ಈ ಪಾಪ ಸಂಭವಿಸಿದ್ದರೆ ಅದರ 
ಪ್ರಾ ಯಃ ತ್ತೆ ಕ್ರ ಯಶೋಧರ ಹೇಗೆ ಹೊಣೆಯಾಗುತ್ತಾನೆ? 

“ಏಕೆ ಕನಸೆಂದು ನುಡಿದೆನಿ 

ದೇಕಂಜಿಕೆ ಬಲಿಯನೊಡ್ಡಿದಳ್‌ ಕೂಗಿದುದೇ 

ಕೀ ಕೃತಕ ತಾಮ್ರಚೂಡನಿ 

ದೇಕೆಂದಾರಜಕಿನರಯ್ಯ ವಿಧಿವಿಳಸನಮಂ ॥? 
ಎಂದುಕೊಳ್ಳುವ ಯಶೋಧರನ ಮಾತಿನಲ್ಲಿ ಇದೆಲ್ಲ ಯೋಜನೆಯ ಹಿಂದೆ 
ವಿಧಿವಿಳಸನದ ಚಿತ್ರವೊಂದೇ ದೊಡ್ಡ ದಾಗಿ ಎದ್ದು ನಿಲ್ಲುತ್ತದೆ. ವಿಧಿಯೇ 
ಸಂಚುಹೂಡಿ ಮಾಡಿಸಿದಂತೆ ಪಾಪ ಸಂಭವಿಸುತ್ತದೆ. ಆದರೆ ಬಲಿಕೊಡುವದು 
ತಪೆ ರಂದು ತಿಳಿದೂ ತಿಳಿದೂ, ಯಶೋಧರ ಅದಕ್ಕೊ ಬಿ )ು)ದನಲ್ಲ! ಆದ್ದ ರಿಂದ 
ಅವನೂ ತನ್ನ ಕೃ ತ್ಯದ ಜವಾಬ್ದಾರಿಯನ್ನು ಹಾರಿಸಿ ಸಿಕ ಲಾರ, ಸಂಕಲ್ಪ 5 
ಮಾತ್ರವೇ ಆಗಿರಲಿ, ಅಂತೂ ಹಿಂಸೆ ಸಂಭವಿಸಿತು. ಅಷ್ಟ ಕ್ಕಾಗಿಯೇ ಸೆ 
ಹಿಂಸೆಯ ಪಾಲುಗಾರಳಾದ ಚಂದ್ರಮತಿಯೊಡನೆ ಯಶೋಧರ ಏಳು ಜನ್ಮ 
ಗಳಲ್ಲಿ ಪಾಡುಪಡಬೇಕಾಯಿತು. ಇದರ ಹಿಂದೆಯೂ ಕೂಡ ವಿಧಿಯ ಸಂಚು 
ಅವ್ಯಾಹತವಾಗಿ ನಡೆಯುತ್ತದೆ. ಕೋಳಿಯ ಕೂಗಿನಿಂದ ಜೀವನದ ನಿಸ್ಸಾರ 
ತೆಯ ಅರಿವಾಗಿ ವೈರಾಗ್ಯ ಹೊಂದಿ ಅಡವಿಗೆ ಹೋಗಬೇಕೆಂದ ಯಶೋಧರ- 
ಚಂದ್ರಮತಿಯರು ಯಾವದೋ ಮಾಯೆಯಿಂದ ಅಮೃ ತಮತಿಯ ಆಮಂತ್ರಣ 
ವನ್ನು ಸ್ವೀಕರಿಸಿ ಅವಳು ಈರ್ಪೆಯಿಂದ ನೀಡಿದ ಈ ನಂಜಿನ ಲಡ್ಡು ಗೆಗಳನ್ನು 
ತಿಂದು ಸಾಯುತ್ತಾರೆ. ಮಾಡಿದ ಪಾಪಕ್ಕಾಗಿ 5 ಜನ್ಮದಲ್ಲಿ e ಪ್ರಾಯಶ್ಚಿತ್ತ 
ಮಾಡಿಕೊಳ್ಳುವ ಅವಕಾಶವೂ ಅವರಿಗೆ ಸಿಗುವದಿಲ್ಲ. ಕೇವಲ ಸಂಕಲ್ಪ 
ಮಾತ್ರದ ಹಿಂಸೆ ಯಿಂದಲೂ ಜನ್ಮಾಂತರಗಳ ಯಾತನೆಯನ್ನ ನುಭವಿಸಬೇಕಾ 
ಯಿತು ಎಂಬುದನ್ನು ಕವಿಗೆ ಒತ್ತಿಹೇಳಬೇಕಾಗಿದೆ. ಈ ಇಕ್ಕಟ್ಟಗೆ ಯಶೋಧರ- 
ನನ್ನು ಸಿಲುಕಿಸುವದಕ್ಕಾಗಿಯೇ ಕವಿ ವಿಧಿವಿಳಸನದ ವಸ್ತುವನ್ನು ಉದ್ದೇಶ 
ಪೂರ್ವಕವಾಗಿ ಬಳಸಿಕೊಂಡಿದ್ದಾನೆ. 

ಜನ್ಮಾಂತರಗಳ ಕಥೆಯಲ್ಲಿ ಸಾಂಕೇತಿಕತೆ ಹೆಚ್ಚು ದಟ್ಟಿವಾಗುತ್ತ ದೆ. 

ಪಾತ್ರಗಳು ತಮ್ಮ ಮೊದಲಿನ ಖಚಿತತೆಯನ್ನು ಕಳೆದು ಕೊಳ್ಳು ತ್ತವೆ. ಈ 
ಭಾಗದಲ್ಲಿ, ಜೀವಿ ಹಿಂಸೆಯ ಸಂಕಲ್ಪ ದಿಂದಲೇ ಒದಗುವ ಕಷ್ಟ ಪರಂಪ ಪರೆಗಳ 


ಹೊ ಕರ್ನಾಟಕ ಭಾರತಿ 


ರಮ 


ಭಯಾನಕವಾದ ಚಿತ್ರವನ್ನು ಓದುಗರಿಗೆ ಕಣ್ಣಿಗೆ ಕಟ್ಟು ವಂತೆ ತೋರಿಸುವದರಳ್ಳಿ ' 
ಕವಿಗೆ ಲಕ್ಷ್ಯವಿದೆಯೇ ಹೊರತು, ಪ ಇತ್ರ ಗಳೆ ಆಂತರಿಕ ಜೀವನದ ಸೂಕ್ಷ್ಮಗಳಲ್ಲಿ ; 
ಅಲ್ಲ. ಅಂತೆಯೇ ಏನೊ, ಭವಾವಳಿಯ ನಿರೂಪಣೆಯೆಲ್ಲ ಕೇವಲ ಜೈನ 
ಧರ್ಮಕ್ಕೆ ಅನಿವಾರ್ಯವಾದ ನಂಬಿಕೆಗಳ ಅಭಿವ್ಯ ಕಿ ಯಾಗಿದೆಯೆಂದೂ, 
ಕೇವಲ ಅರ್ಥವಿಲ್ಲದ ಪುನರುಕ್ತಿ ಯೆಂದೂ, ನೀರಸ ಭಾಗವೆಂದೂ ಭಾವಿಸಿ 
ವಿಮರ್ಶಕರು ಅದಕ್ಕೆ ಸರಿಯಾದ ಗಮನವನ್ನೇ ಕೊಟ್ಟಿಲ್ಲ. ಅಮೃ ತಮತಿ- 
ಯಶೋಧರ-ಚಂದ್ರಮತಿಯರ ಚಿತ್ರಣದಷ್ಟು ಇದು ಓದುಗರ ಶೀವ್ರಾ ಸಕ್ತಿ 
ಯನ್ನು ಕೆರಳಿಸುವದಿಲ್ಲವೆಂಬುದು ನಿಜ. ಇದರಲ್ಲಿ ಮಾನವೀಯ ಅಂಶಗಳು 
ಕಡಿಮೆ ಎಂಬುದೂ ನಿಜ. ಆದರೆ ವಸ್ತುವಿನ ಬೆಳವಣಿಗೆಯ ದೃಷ್ಟಿಯಿಂದ 
ಇದು ಅನೇಕ ಮಹತ್ವದ ಸಂಗತಿಗಳನ್ನು ಸೂಚಿಸುತ್ತ ದೆ... ಯಶೋಧರ-- 
ಚಂದ್ರಮತಿಯರು ಒಟ್ಟಿಗೆ ಏಳು ಭವಗಳಲ್ಲಿ ತೊಳಲಿದರೆಂಬುದಷ್ಟೇ ಇಲ್ಲಿ 
ಮಹತ್ವದ್ದಲ್ಲ. ಈ ಏಳು ಭವಗಳಲ್ಲಿ ಒಂದೊಂದಕ್ಕೂ ಪ್ರತ್ಯೇಕವಾದ ಸಾಂಕೇ 
ತಿಕ ಉದ್ದೇಶವಿದೆಯಲ್ಲದೆ ಒಂದರಿಂದ ಒಂದಕ್ಕೆ ಸಾವಯವ ಬೆಳವಣಿಗೆಯೂ 
ಇದೆ. ಜೊತೆಗೆ ಪ್ರಾಣಿಗಳಾಗಿ ಹುಟ್ಟುವ ಯಶೋಧರ-ಚಂದ್ರಮತಿಯರು 
ತಮ್ಮ ಪಾಪದ ಪ್ರಾಯಶ್ಚಿತ್ತವನ್ನು ಅನುಭವಿಸುತ್ತಿರುವ ಅರಿವನ್ನು ಕ್ರಮೇಣ 
ವಾಗಿ ಪ್ರಜ್ಞೆಯ ಸ್ಥಿತಿಯಲ್ಲಿ ಕಂಡುಕೊಳ್ಳುವದನ್ನು ನಾವಿಲ್ಲ ಕಾಣುತ್ತೇವೆ. 
ಹಿಂಸೆಗೆ ಪ್ರೇರಿಸಿದ ತಾಯಿಯೇ ತನ್ನ ಕೇಡಿಗೆ ಕಾರಣಳಾದಳೆಂಬ ಯಶೋಧರನ 
ಅವ್ಯಕ್ತ ರೋಷ ಭವಾವಳಿಯಲ್ಲಿ ಮೂರ್ತರೂಪ ಪಡೆದಿರುವದನ್ನು ನೋಡ 
ಬಹುದು. ಅದಕ್ಕಾಗಿಯೇ ಯಶೋಧರ-ಜಚಂದ್ರಮತಿಯರು ಪ್ರಾಣಿಜನ್ಮಗಳಲ್ಲಿ 
ಒಬ್ಬ ರನ್ನೊ ಬ್ಬ ರು ಕೊಲ್ಲುತ್ತಾರೆ. ಅವರ ನಡುವೆ ಅನೈ ಸರ್ಗಿಕ ಸಂಬಂಧಗಳು 
ಪಡು, ವೆ. ಅವರು ಭವಭವಗಳನ್ನು ದಾಟುತ್ತ ಕ್ರಮೇಣ ಮಾನವೀಯ 
ವೃತ್ತಿ ಗಳಿಂದ ದೂರ ಹೋಗಿ ಸಂಪೂರ್ಣ ಪಶುಪ್ರವೃ ತ್ತಿಗಿಳಿದು, ನಂತರ 
ಸ ಕ್ರಮೇಣ ಮಾನವೀಯ ಪ್ರಜ್ಞೆಯನ್ನು ಗಳಿಸಿಕೊಂಡುದರ ಹಂತ 
ಂತಗಳನ್ನು ಭವಾವಳಿಯ ಚಿತ್ರಣದಲ್ಲಿ ತೋರಿಸಲಾಗಿದೆ. 

ಮೊದಲ ಭವದಲ್ಲಿ ಯಶೋಧರ-ಚಂದ್ರಮತಿಯರು ನವಿಲು-ನಾಯಾಗಿ 
ಹುಟ್ಟಿ ಹೇಗೋ ಬಂದು ತಮ್ಮು ಅರಮನೆಯಲ್ಲಿ ಸೇರುತ್ತಾರೆ. ಎಲ್ಲಿ ರಾಜ- 
ರಾಜಮಾತೆಯರಾಗಿ ಮೆರೆದಿದ್ದರೋ ಅಲ್ಲಿಯೇ ಕಂಡವರ ಎಂಜಲವನ್ನುಣ್ಣು ವ 
ನವಿಲು-ನಾಯಿಗಳಾಗುವ ಯೋಗ ಅವಕ್ಕೊದಗಿತು. "ನೋಡ ಪಾಪದ 
ಫಲಮಂ' ಎನ್ನುತ್ತಾನೆ ಕವಿ. ಪೂರ್ವಜನ್ಮದ ಪೂರ್ಣಪ್ರಜ್ಞೆ ಇರದಿದ್ದರೂ ನವಿಲು 
ಅಲ್ಲ ಅಮೃ ತಮತಿಯೊಡನಿದ್ದ ಬದಗನನ್ನು ಕಂಡು ಹಿಂದಿನ ರೋಷದಿಂದ ಅವನ 
ಕಣ್ಣ ನ್ನು ಕುಕ್ಕು ತ್ತದೆ. ಯಶೋಧರನಿಗೆ ಈ ಜನ್ಮ ದಲ್ಲೂ ಅಮೃ ತಮತಿಯ 
ಮೇಲಿನ ಮೋಹು ಹೋಗಿಲ್ಲ. ಅಲ್ಲದೆ ಹಿಂದಿನ ಜನ್ಮ ದಲಿ ಮಾಡಲು ಹೇಸದ 


ಬ ತ್ರೆ [ತೆ 


ಹ ಸ ಟ್‌ 


ಜನ್ನನ ಯಕೋಧರ ಚರಿತೆ ೮೭ 


ಹಿಂಸಾಪಾಪವನ್ನು ಈ ಪ್ರಾಣಿಜನ್ಮದಲ್ಲಿ ಮಾಡಿಯೇ ಬಿಡುತ್ತಾನೆ. ಆ ನವಿಲನ್ನು 
ಅಮೃ ತಮತಿ ಸಿಟ್ಟಿನಿಂದ ಹೊಡೆದು ಕೆಳಗೆ ಬೀಳಿಸುವದೂ, ನಾಯಿ-ನವಿಲು 
ಗಳು ಸತ್ತಾಗ ಯಶೋಮತಿ ತಾಯಿ-ತಂದೆಯರನ್ನು ಕಳೆದುಕೊಂಡಂತೆ 
ಮರುಗುವದೂ ಹಿಂದಿನ ಜನ್ಮಕ್ಕೂ ಈ ಜನ್ಮಕ್ಕೂ ಇನ್ನೂ ಉಳಿದಿರುವ ಸಂಬಂಧ 
ಗಳನ್ನು ಸೂಚಿಸುತ್ತದೆ. ನಾಯಿಯಾಗಿದ್ದ ಚಂದ್ರಮತಿ ಮುಂದಿನ ಜನ್ಮದಲ್ಲಿ 
ಹಾವಾಗಿ ಹುಟ್ಟುತ್ತಾಳೆ. ನವಿಲಾಗಿದ್ದ ಯಶೋಧರ ಹಂದಿಯಣಾಗಿ ಹುಟ್ಟ 
ಹಾವನ್ನು ತಿಂದು ಹಿಂದಿನ ಜನ್ಮದ ಸೇಡನ್ನು ತೀರಿಸಿಕೊಳುತ್ತಾನೆ. ಈ ಸಂಬಂಧ 
ಸಂಪೂರ್ಣವಾಗಿ ಪ್ರಾ ಜಿಸಹಜವಾದ ಅವೈ ಯಕ್ಕ್ತಿಕ ಮಟ್ಟದಲ್ಲೇ ಉಳಿಯು 
ತ್ತದೆ. ಮೂರನೆಯ ಜನ್ಮದಲ್ಲಿ ಯಶೋಧರ ಮೀನಾಗಿ, ಚಂದ್ರ ಮತಿ ಮೊಸಳೆ 


. ಯಾಗಿ ಹುಟ್ಟುತ್ತಾರೆ. ಯಶೋಮತಿ ಅವೆರಡನ್ನೂ ಕೊಳ್ಳಿಸಿ, ಮೀನದ ರೂಪ 


ದಳ್ಳಿರುವ ಯಶೋಧರನ ಮಾಂಸದಿಂದ ಅವನಿಗೇ ಶ್ರಾದ್ದ ಮಾಡಿಸುತ್ತಾನೆ. 
ಇದು ವಿಧಿಯ ಒಂದು ವಿಕಟ ವ್ಯಂಗ್ಯದಂತೆ ಕಾಣುತ್ತದೆ. ನಾಲ್ಕನೆಯ ಜನ್ಮದಲ್ಲಿ 
ಚಂದ್ರಮತಿ ಆಡಾಗಿ, ಅದರ ಗರ್ಭದಲ್ಲಿ ಯಶೋಧರ ಹೋತವಾಗಿ ಹುಟ್ಟು 
ತ್ತಾರೆ. ಈ ಜನ್ಮದಲ್ಲಿ ಯಶೋಧರ-ಚಂದ್ರಮತಿಯರ ಮೂಲ ವಾನವೀಯ 
ಸಂಬಂಧ ಸಂಪೂರ್ಣ ತೊಡೆದುಹೋಗಿ ಅವರೀಗ ಪೂರ್ತಿ ಪಶುಪ್ರವೃತ್ತಿಗಳಲ್ಲ 
ಮಗ್ಗ ರಾಗಿರುವದನ್ನು ಮಗನಾದ ಯಶೋಧರ-ಹೋತತಾಯಾದ ಚಂದ್ರಮತಿ- 
ಆಡಿನೊಡನೆ ರಮಿಸುವದರಲ್ಲಿ ಸೂಚಿಸಲಾಗಿದೆ. ಮಾನವೀಯ ಸಂಬಂಧಗಳಲ್ಲ 
ಕಲಬೆರಕೆಯಾಗಿ ಹೋಗಿ ಬೀಭತ್ಸವು ಪರಾಕಾಷ್ಟೆ ಯನ್ನು ಮುಟ್ಟುತ್ತದೆ. 
ಹಾಗೆ ರಮಿಸುತ್ತಿದ್ದ ಹೋತವನ್ನು ಬೇರೊಂದು ಹೋತ ತಿವಿದು ಕೊಂದುದೂ 
ಆ ಹೋತ ತಾಯಿಯ ಗರ್ಭವನ್ನೇ ಸೇರಿ ಬೆಳೆಯುವದೂ ವರಾನವೀಯ 
ಸಂಬಂಧಗಳ ಮೌಲ್ಯಗಳ ಅಸ್ತವ್ಯಸ್ತ ತೆಯನ್ನು ತೋರಿಸುತ್ತದೆ. ಇದು ಅವರ 
ಪಶುಪ್ರ ವೃತ್ತಿ ಯ ಕೊನೆಯ ಮೆಟ್ಟಿ ಲು. ಇಲ್ಲಿಂದ ಮತ್ತೆ ಮಾನವೀಯ ಪ್ರಜ್ಞೆ 
ಜೇತರಿಸಿಕೊಳ್ಳಲಾರಂಭಿಸುತ್ತದೆ. ಈ ಗರ್ಭಿಣಿ ಆಡನ್ನು ಯಶೋಮತಿ ಬಾಣ 
ದಿಂದ ಗಾಯಗೊಳಿಸಿ ಕೊಂದಾಗ, ಅದೇ ಗಾಯದಿಂದ ಹೋತವಾಗಿ ಹೊರ 
ಬಂದು ಯಶೋಧರ ಐದನೆಯ ಜನ್ಮಕ್ಕೆ ಕಾಲಿರಿಸುತ್ತಾನೆ. ಮಾಂಸವನ್ನುಂಡು 
ಯಶೋಧರ- ಚಂದ್ರ ಮತಿಯರನ್ನು ಹರಸುವ ಬ್ರಾ ಹ್ಮಣರ ಮಾತಿನಿಂದ ಹಿಂದಿನ 
ಜನ್ಮದ ನೆನಪಾಗಿ ಹೋತ ಪರಿತಹಿಸುತ್ತದೆ. ಮತ್ತೆ ಅವ್ರು ತಮತಿಯ 
ನೆನಪಾಗಿ-- 
“ಇರ್ದಳೊ ಮೇಣ್‌ ಬರ್ದಳೊ ಮೇಣ್‌ 
ಅರ್ದಳೊ ಮೇಣ್‌ ಅಷ್ಟನಂಕನೊಳ್‌ ಕಷ್ಟೆ ಅದೆಂ 
ತಿರ್ದಳೊ ಕಾಣೆನದೇಕೆನು 
ತಿರ್ದುದು ಕೋಟಿಲೆಗೆ ಕೋಡು ಮೂಡಿದ ತೆಜಿದಿಂ |? 


೮೮ ಕರ್ನಾಟಕ ಭಾರತಿ 


ಇಲ್ಲಿ ಯಶೋಧರ ಅಮೃತಮತಿಯ ಬಗ್ಗೆ ಇನ್ನೂ ಯೋಚಿಸುತ್ತಿದ್ದಾನೆ. { 
ಪ್ರಜ್ಞೆಯ ಸ್ಹಿ ತಿಯಲ್ಲೇ ಪ್ರಾಯಶ್ಚಿ ತ್ತದ ಅನುಭವವನ್ನು ಅವನು ಇಲ್ಲಿ ಪಡೆ i 
ಯುತ್ತಾನೆ. ಚಂದ್ರಮತಿ ಕೋಣವಾಗಿ ಹುಟ್ಟಿ ಯಶೋಧರನಿಂದ ಕೊಲ್ಲಲ್ಪಡು 
ತಾಳೆ. ಈ ಕೋಣ ಹಾಗೂ ಹೋತದ ಮಾಂಸವನ್ನು ಅಮೃತಮತಿ ಉಣ್ಣು 
ವದರೊಂದಿಗೆ ವರ್ತುಳ ಮುಗಿದಂತಾಗಿ, ಯಶೋಧರ-ಚಂದ್ರಮತಿಯರ ನರಕ 
ಯಾತನೆಗೆ ಕಾರಣಳಾದ ಅವಳೇ ಮತ್ತೆ ಈ ಜನ್ಮದಲ್ಲೂ ಅವರ ಸಾವಿಗೆ ಕಾರಣ 
ವಾಗುತ್ತಾಳೆ. ಅಂತೂ ಪ್ರಾಯಶ್ಚಿತ್ತದ ಹತ ಯಶೋಧರ- ಚಂದ್ರ 
ಮತಿಯರ ಮುಂದಿನ ಜನ್ಮ ಹೆಚ್ಚು ಸಹ್ಯವಾಗುತ್ತದೆ. ಹೊಲೆಗೇರಿಯಳ್ಳಿ 
ಕೋಳಿಗಳಾಗಿ ಹುಟ್ಟಿದರೂ, ಅಕಂಪನ ಮುನಿಗಳ ಉಪದೇಶವನ್ನು ಕೇಳುವ 
ಯೋಗ ಅವಕ್ಕೊದಗುತ್ತದೆ. ಈ ಸಂದರ್ಭದಲ್ಲಿ ಬರುವ ಆತ್ಮದ ಅಸ್ತಿತ್ವವನ್ನು 
ಮುರಿತ ಚರ್ಚೆ ತುಸು ದೊಡ್ಡ ದಾಯಿತೆನಿಸಿದರೂ ಕಾವ್ಯದ ಆಧ್ಯಾತ್ಮಿಕಸ ರೂಪ 
ವನ್ನು ಅದು ಸೂಚಿಸುತ್ತದೆ. ಹಿಂಸೆ ಮೊದಲಾದ ಪಾಪಗಳಿಗಾಗಿ ತೊಳಲು 
ವದು ದೇಹ ಮಾತ್ರವಲ್ಲ, ಆತ್ಮ ಎಂದು ಸೂಚಿಸಿ ಅಕಂಪನ ಮುನಿಗಳು 
ಯಶೋಧರ-ಚಂದ್ರ ಮತಿಯರ ಆತ ಗಳ ಜನಾ ತರದ ತೊಳಲಾಟವನ್ನು 
ಉದಾಹರಿಸುತ್ತಾರೆ. * ತನ್ನಂತಿರೆ ಜಗೆವುಡು ಹರಂ, ಪ್ರಾಣಹಿಂಸೆಯಂ 
ಮಾಡಲ್‌ವೇಡ, ದಯಾ ಧರ್ಮಂ” ಎಂಬ ಉಭಯಭವಕ್ಕೂ ಹಿತ 
ವಾದ ಮಾತು ಕೇಳಿ ಆ ಕೋಳಿಗಳು ಮನಸ್ಸಿನಲ್ಲ ಪರಮೋತ್ಸ ವದಿಂದ ವ್ರತ 
ವನ್ನು ಧರಿಸುತ್ತ ವೆ. ಆದ್ದರಿಂದಲೇ ಯಶೋಧರನ ಬಾಣಕ್ಕೆ ತುತ್ತಾಗಿ ಸತ್ತರೂ 
ವಾನವಜನ್ಮ ಅವಕ್ಕೆ ಲಭ್ಯ ವಾಗುತ್ತದೆ. ಹಿಂದಿನ ಜನ್ಮ! ದಲ್ಲೇ ಅವುಗಳ 
ಮನಸ್ಸು ವ ತದಲ್ಲಿ ನಟ್ಟ ರುವದರಿಂದ ಪ್ರ ಜನ್ಮ! ದಲ್ಲಿ ಅವರು ಸ ಭಾವ 
ಸಿದ್ದ ರಾಗಿಯೇ ಜೆಳೆಯುತ್ತಾ ರೆ. ಹೀಗೆ ಈ ಭವಾವಳಿಯ ಈ ಥೆಯಲ್ಲಿ' ಪತಿತ 
ಆತ ಗಳು ಯಾತನೆ, ಪ್ರಾ ಯಶ್ವಿ ತ ಗಳ ಮೂಲಕ ಮತ್ತೆ ಪರಿಶುದ್ಧ ವಾದ 
ಚಿತ ವನ್ನು ಘಾ ಬಹುದ 

ಇಲ್ಲಿಯ ವರೆಗಿನ ವಿಶ್ಲೇಷಣೆಯಲ್ಲಿ ಯಶೋಧರನ ಕಥೆಯಲ್ಲಿ ಕವಿಯ 
ಉದ್ದೇಶವೇನಿತ್ತೆ ಬುದು ಸ್ಪಷ್ಟವಾಗಿದೆ. ಆದರೆ ಇದರಲ್ಲಿ ಉದ್ದೇಶಪೂರ್ವಕ 
ವಾದ ಉತ್ಪ್ರೇಕ್ಷೆ ತುಂಬಿಕೊಂಡಿರುವುದೂ ಅಷ್ಟೇ ಸ್ಪಷ್ಟವಾಗಿದೆ. “ಸಂಕಲ್ಪನ 
ವಧೆಗಿನಿತಾಯ್ತು, ದಿಟದಿನೇನೇನಾಗರ್‌?” ಎನ್ನುತ್ತಾನೆ ಯಶೋಮತಿ ಒಂದು 
ಕಡೆ. ಹಿಂಸೆಯ ಘೋರ ಪರಿಣಾಮಗಳನ್ನು ಬಿಂಬಿಸಲೆಂದೇ, ಕೇವಲ ಚ 
ಹಿಂಸೆಗೇ ಜನ್ಮಾಂತರಗಳಲ್ಲಿ ತೊಳಲಿಸುವ ಹ ಮರ್ಥ್ಯವಿರುವದಾದರೆ ಪ್ರ ಪ್ರತ್ಯಕ್ಷ 
ಹಿಂಸೆಯ ಫಲ ಇನ್ನೆಷ ಷ್ಟು ಘೋರವಾಗಿರಬಹುದು ಎಂಬುದನ್ನು ಕವಿ ಉತ್ಪ್ರೇಕ್ಷೆ 
ಗೊಳಿಸಿ ಹೇಳುತ್ತಾ ನ. ಈ ಸೂಚನೆಯ ಹಿನ್ನೆ ಲೆಯಲ್ಲಿ ಅಮೃ ತಮತೆಯ 
ಪ್ರಣಯಪ್ರಸಂಗವನ್ನು ಈಗ ಪರಿಶೀಲಿಸಬಹುದು. 


ಜನ್ನನ ಯಕೋಧರ ಚರಿತೆ ೮೯ 


ಅಮೃ ತಮತಿಯ ಪ್ರಣಯಪ್ಪ್ರ ಸಂಗ ಯಶೋಧರನ ಕಥೆಗೆ ಪ್ರೇರಕ 
ವಾಗಿರುವಂತೆ, ಕಾವ್ಯದ ಮೂಲ ಉದ್ದೇಶದ ದೃಷ್ಟಿಯಿಂದ ಯಶೋಧರನ 
ಸಮಸ್ಯೆಗೆ ಪೂರಕವಾಗಿದೆ. “ಸಂಕಲ್ಪನವಧೆಗಿನಿತಾಯ್ತು, ದಿಟದಿನೇನೇನಾ 
ಗರ್‌” ಎಂಬ ಮಾತಿನಲ್ಲಿಯ ಮೊದಲ ಭಾಗದ ಸಮಸ್ಯೆ ಯನ್ನು ಯಶೋಧರನ 
ಕಥೆಯಲ್ಲಿ ನೋಡಬಹುದಾದರೆ, ಎರಡನೆಯ ಭಾಗದ ಸಮಸ್ಯೆಯನ್ನು ಅಮೃತ 
ಮತಿಯ ಕಥೆಯಲ್ಲಿ ನೋಡಬಹುದು. ಪ್ರತ್ಯಕ್ಷ ಪಾಪದಿಂದ ಉಂಟಾಗುವ 
ಅನಾಹುತವನ್ನು ಕವಿ ಅಮೃ ತಮತಿಯ ಕಥೆಯಲ್ಲಿ ತೋರಿಸಿದ್ದಾನೆ. ಇಲ್ಲಿಯೂ 
ಕೂಡ ವಿಧಿವಿಳ ಸನದ ಪಾತ್ರವನ್ನೂ, ಉತ್ಪ್ರೇಕ್ಷೆಯ ತಂತ್ರ ವನ್ನೂ ಕೂಡಿಯೇ 
ಕವಿ ಉಪಯೋಗಿಸಿಕೊಂಡಿದ್ದಾನೆ. 

ಅಮೃ ತಮತಿಯ ಪತನವನ್ನು ವಾಸ್ತವಿಕ ದೃಷ್ಟಿ ಕೋನದಿಂದ ವಿವರಿಸುವ 


ಕೆಲವು ಪ್ರಯತ್ನಗಳನ್ನು ಆರಂಭದಲ್ರಿಯೇ ಗಮನಿಸಲಾಗಿದೆ. ಇವು ಸಮಾ- 


ಧಾನಕರ ವಿವರಣೆ ನೀಡಲು ಸಾಧ್ಯವಾಗದ್ದಕ್ಕೆ ಮುಖ್ಯ ಕಾರಣವೆಂದರೆ ಈ 
ಪ್ರಸಂಗದಲ್ಲಿ ವಾಸ್ತವಿಕ ಶಬ್ದಗಳಿಂದ ಐವರಿಸಬಹುದಾದ ಸಂಗತಿಗಳನ್ನು ಕವಿ 
ಉದ್ದೇಶಪೂರ್ವಕವಾಗಿಯೇ ತೆಗೆದುಹಾಕಿದ್ದಾನೆ. ಬದಲಾಗಿ ಈ ಘಟನೆಯ 
ಅತಾರ್ಕಿಕತೆಯನ್ನೂ ಅವಾಸ್ತ ವತೆಯನ್ನೂ ಎತ್ತಿ ತೋರಿಸಿ ಅಮೃ ತಮತಿಯ 
ಪಾಪದ ಘೋರತೆಯನ್ನು ಅತಿರಂಜಿತಗೊಳಿಸುವದೇ ಅವನ ಉದ್ದೇಶ. ಅದ- 
ಕ್ಕಾಗಿಯೇ ಯಶೋಧರಚರಿತೆಯ ಜನ್ನಿ ತರ ಮೂಲಗಳಲ್ಲಿ ಸೂಚಿತವಾಗಿರುವ 
ಸಂಗೀತದ ಕಾಮಪ್ರಚೋದಕ ಶಕ್ತಿಯ ವಿವರಣೆಯನ್ನಾಗಲಿ, ಅಮೃತಮತಿ 
ಯಶೋಧರನನ್ನು ಮನಸ್ಸಿಲ್ಲದೆ ಮದುವೆಯಾಗಿದ್ದ ಳೆಂಬ ಸಂಗತಿಯನ್ನಾ ಗಲಿ, 
ಜನ್ನ - ವಾದಿರಾಜರು ಉಪಯೋಗಿಸಿಕೊಂಡಿಲ್ಲ. ಅಮೃ ತಮತಿ-ಯಶೋಧರರ 
ದಾಂಪತ್ಯದಲ್ಲಿ ಯಾವ ಅರಕೆಗಳಿದ್ದ ಸೂಚನೆಗಳೂ ಇಲ್ಳಲ್ಲ ಹಾಗಿದ್ದೂ 
ಅಮೃತಮತಿ ಇರುಳಿನ ಬೆಳಗಿನ ಜಾವದಲ್ಲಿ ಅಷ್ಟಾವಂಕನ ಸಂಗೀತ “ಮುಟ್ಟಿದ 
ಮನಮಂ ತೊಟ್ಟಿನೆ ಪಸಾಯದಾನಂಗೊಟ್ಟಳ್‌”. ಇಲ್ಲಿ ಪಾತ್ರಾಪಾತ್ರದ ವಿವೇ- 
ಚನೆಯಾಗಲಿ, ಸಾರಾಸಾರ ವಿಚಾರವಾಗಲಿ ಒಂದೂ ನಡೆಯುವದಿಲ್ಬ. ಅವಳು 
“ವಿಕಲಸ್ಯಾಂತೆ”ಯಾಗುತ್ತಾಳೆ. ಆ ಗಾಯಕನನ್ನು “ನೋಡುವ ಕೂಡುವ 
ಚಿಂತೆ ಕಡಲ್ವರಿದುದಂದು ಬೆಳಗಬ್ಬನೆಗಂ.” ಈ ಚಿಂತೆ ಕಡಲೃರಿಯುವ ಪ್ರತಿಮೆ- 
ಯಲ್ಲಿಯೇ ಅವಳ ಬಯಕೆಯ ಪ್ರಚಂಡತೆ, ಅದಮ್ಯತೆ ಸೂಚಿತವಾಗಿವೆ. 
ದೂತಿಯನ್ನು ಸಂಧಾನಕ್ಕಾಗಿ ಕಳಿಸಿ "ವಿಷಣ್ಣಾ ನನೆ'ಯಾಗಿ, "ಮಾರ್ಗಾವಲಗ್ನ- 
ನೇತ್ರೆ' ಯಾಗಿ, "ಉಜ್ಯಾ ಸನಿತಪ್ತಾ ಧಂರುಚಿ'ಯಾಗಿ ಕುಳಿತ ಅವಳ ಸ್ಥಿತಿಯಲ್ಲಿ 
ಗಂಭೀರವೂ, ನೈಜವೂ ಆದ ಅವಳ ಭಾವನೆಗಳನ್ನು ನೋಡುತ್ತೇವೆ. ದೂತಿ 
ವ್ಯಂಗ್ಯವಾಗಿ “ಇಂತಪ್ಪ ಕಾಮದೇವಂಗೆಂತೆಂತಾಯ್ದ ಜಿಸಿ ಕೂರ್ತೆಯೆಂದಾನ- 


೮. ಸೋಮದೇವನ “ಯಶಸ್ತಿಲಕ ಚಂಪು?ನಿನಲ್ಲಿ ಈ ವಿವರಗಳಿವೆ. 
ಕ, ಭಾ, ೧೨ 


೯೦ ಕರ್ನಾಟಕ ಭಾರತಿ 


ಆೌಯೆಂ' ಎಂದಾಗ ತನ್ನ ಕಾದಲ ಅಷ್ಟು ಜೆಲುವನೇ ಎಂದು ಅವಳಿಗೆ ಆತುರ, 


ಸಂತೋಪ. ಆದರೆ ಅವನ ರೂಪವಿದ್ದುದು ಹೀಗೆ : 


4 ಪಅಿತಿದಲೆ ಕುಟಿತಿನೊಸಲಲಗ 
ಣ್ಲೊಜಿಕವಾಯ್‌ ಹಪ್ಪಳಿಕೆ ಮೂಗು ಮುರುಟಿದ ಕಿವಿ ಜಿ 
ಜ್ಚಿಅಿವಲ್‌ ಕುಸಿಗೊರಲಿಟೀದೆರ್ದೆ 
ಪೊಜಿಂಟ ಜೆನ್‌ ಬಾತ ಬಸಿಜಿಡಂಗಿದ ಜಘನಂ ॥ 
ಕಜಕದೊವಲ ಪಟ್‌ ಯ ಕುಲಿಕಿಯಂ 
ತೆಜಿೆದಂದದ ಮೆಯ್ಯನಾತಮಾತನ ಕಯ್ಗಳ್‌ 
ಕುಯಿಗಣ್ಣು ಕೂನಬೆನ್‌ ಕಾಲ್‌ 
ಮಟಿಕಿಯಿಸುವುದು ಟೊಂಕ ಮುದ ಕತ್ತೆಯ ಕಾಲಂ ॥ 


ಮುದುಗರಡಿಯ ಮುದುದೊವಲಂ 

ದದ ಕರಿಯಂ ತಾಳಕಾಯ ಮೋಳಿಗೆಯೊಂದಂ 

ದದ ಮುರುಡನಷ್ಟವಂಕಂ 

ಮೊದಲೊಣಗಿದ ಕೂನ ಗೊರಡಿನಂದದ ಕೊಂಕಂ ॥? 


ಇಲ್ಲಿ ಜನ್ನ ವಾದಿರಾಜನ ವರ್ಣನೆಯನ್ನೇ ಅನುಸರಿಸಿದ್ದರೂ ಅದಕ್ಕೆ ಇನ್ನೂ ಅಷ್ಟು 
ವಿವರ ಸೇರಿಸಿ, ಉತ್ಪ್ರೇಕ್ಟೆಗೊಳಿಸಿ ಬದಗನ ರೂಪವನ್ನು ಹೆಚ್ಚು ಅಸಹ್ಯವಾಗಿ 


ಮಾಡಿದ್ದಾನೆ. “ಆದರೆ ಜನ್ನ ಚಿತ್ರಿಸುವಷ್ಟು ರೂಪವಿಕಾರ ಅವನಿಗೆ ಇರಬೇಕಾದ ' 


ಲ 
ಅವಶ್ಯಕತೆ ತೋರುವದಿಲ್ಲ' ಎಂದು ಡಿ. ಎಲ್‌. ನರಸಿಂಹಾಚಾರ್‌ ಅವರು 


ಅಭಿಪ್ರಾಯಪಟ್ಟಿದ್ದಾರೆ 3 “ಅಮೃ ತಮತಿಯ ವಿಕಾರದ ಪರಮಾವಧಿಯನ್ನು 
ತಿಳಿಸಲೂ, ಆಕೆಯ ಹೃದಯಬ್ರ್ಬ ಯನಾದ ಯಶೋಧರನಿಗೆ ವೈರಾಗ್ಯ 
ಉಂಟಾಗಲೂ ಅದು ಅಗತ್ಯ” ಎಂದು ಕುವೆಂಪು ಅವರ ಅಭಿಪ್ರಾಯವನ್ನು 
ಅನುಸರಿಸಿ ಎಲ್‌. ಆರ್‌. ಹೆಗಡೆಯವರು ಸಮಾಧಾನ ಕೊಟ್ಟಿದ್ದಾರೆ. ಇದರಲ್ಲಿ 
ಮೊದಲನೆಯ ಕಾರಣ ಕಾವ್ಯೋದ್ದೇಶದ ದೃಷ್ಟಿ ಯಿಂದ ಸರಿಯಾಗಿದೆ ಎಲ್ಲ 
ಭೋಗಭಾಗ್ಯಗಳಿದ್ದೂ ಇಂಥ ಅಸಹ್ಯ ರೂಪಿನ ಬದಗನಲ್ಲಿ ಅವಳು ಅನುರಕ್ಕ್ತ- 
ವಾಗುವದರ ಅಸಹಜತೆಯನ್ನೂ, ಅತಾರ್ಕಿಕತೆಯನ್ನೂ ಎತ್ತಿ ಹೇಳಿ ಅವಳ 
ಪಾಪಕ್ಕೆ ಘೋರ ಸ್ವರೂಪವನ್ನು ಕೊಡುವದೇ ಕವಿಯ ಉದ್ದೇಶ. ಯಶೋ- 
ಧರನ ವೈರಾಗ್ಯಕ್ಕೆ ಮಾತ್ರ ಇಷ್ಟು ಭೀಕರವಾದ ಅನುಭವವೇ ಆಗಬೇಕೆಂದಿರಲಿಲ್ಲ. 
ಸಾಮಾನ್ಯವಾಗಿ ಜೈನಕಥೆಗಳಲಿ ಒಂದು ನರೆಗೂದಲು ಕಂಡರೂ ವಿರಕ್ತಿಗೆ 
ಸಾಕಾಗುತ್ತದೆ. ಈ ಸಂದರ್ಭದಲ್ಲಿ ಯಶೋಧರನಿಗೆ ಅಮೃ ತಮತಿಯ ಮೇಲೆ 


೯. "ಜನ್ನನೂ ವಾದಿರಾಜನೂ' ಡಿ. ಎಲ್‌. ನರಸಿಂಹಾಚಾರ್‌; ಸಾಹಿತ್ಯಪರಿಷತ್ಪತ್ರಿಕೆ, 
ಸಂ, ೧೫, ಸಂ. ೪ರಲ್ಲಿ 


೧೦. “ಕಾವ್ಯವ್ಯಾಸಂಗ”--ಎಲ್‌, ಆರ್‌. ಹೆಗಡೆ; ಪುಟ: ೫೪. 


ರ 


ಜನ್ನನ ಯಶೋಧರ ಚರಿತೆ ೯೧ 


' ಇದ್ದ ವಿಪರೀತ ಮೋಹವನ್ನು ಗಮನಿಸಿದರೆ ಅಮೃ ತಮತಿಣೆ ಸಂಬಂಧಿಸಿ- 
ದಂತೆಯೇ ಅವನಿಗೊಂದು ಎಡ ಒದಗಿ ಅದರಿಂದಲೇ ಅವನ ಮನಸ್ಸು 
ವಿರಕ್ತಿಗೆ ತಿರುಗುವಂತೆ ಆಗಲು ಈ ಅಸಹ್ಯ ರೂಪದ ಬದಗನೊಡನೆ Re 
ಸಂಬಂಧವನ್ನು ತೋರಿಸುವದಂು ಅವಶ್ಯವಾ ಗಿತ್ತ, ೦ದು ಸಮರ್ಥಿಸಬಹುದಾದರೂ 
| ಯಶೋಧರನ ವಿರಕ್ತಿಯ ವಸ್ತು ವನ್ನು ಕಾವ್ಯದಲ್ಲಿ ಸೋದ್ದಿ ಶ್ಯವಾಗಿ ಉಪ- 
ಯೋಗಿಸಿಕೊಂಡಿಲ್ಲ. ಆದ್ದರಿಂದ ಅದು ಇಲ್ಲ ಮಹತೃದ್ದಲ್ಲ. ಈ ಬೀಭತ್ಸ 
ವರ್ಣನೆಯ ಮುಖ್ಯ ಕೆಲಸವೆಂದರೆ-.ಅದು ಯಶೋಧರನಿಂದ ಐಸಗಲ್ಪಡುವ 
ಹಿಂಸಾಪ: ಪದ ಸ್ವರೂಪವನ್ನು ನಿರ್ಣಯಿಸುತ್ತದೆ. ಬದಗನೊಂದಿಗೆ ರಮಿಸುವ 
ಹೆಂಡತಿಯನ್ನು ನೋಡಿದಾಗ ಕನಲಿ ಕೊಲ್ಲಬೇಕೆಂದು ಯಶೋಧರನಿಗೆ 
: ಗೊತ್ತಿಲ್ಲದ ಹಾಗೆಯೇ ಅವನ ಕೈ ಖಡ್ಗವನ್ನೆತ್ತುತ್ತದೆ. ಆದರೆ ಬದಗನ 
ಬೀಭತ್ಸ ರೂಪವನ್ನು ನೋಡಿ, ಅಂಥವನಲ್ಲಿ ಅನುರಕ್ತಳಾದ ತನ್ನ ಹೆಂಡತಿಯ 
ವಿಕೃತ ಮನಸ್ಸನ್ನು ನೆನೆದು ಅವರನ್ನು ಕೊಲ್ಲಲಿಕ್ಕೂ ಕೂಡ ಅವನು ಹೇಸಿ- 
ಬಿಡುತ್ತಾನೆ. “ಈ ಪುಟುಕರನಿಟ್‌ವುದೆ ಮದ್‌ ಭುಜಾಸಿಯಿದು?”, ರಣರಂಗ 
ದಲ್ಲಿ ರಕ್ತದಿಂದ ಮಡಿಯಾದ ಖಡ್ಸ “ಈ ಮಸಿಮುಸುಡನ ಜೀವಕಬ್ಬನಿಂ 
 ಕಂದಿದೊಡೆಣ್‌ದೆಸೆಯನಡರ್ದೆನ್ನ ಕೀರ್ತಿಪ್ರ ಸರದ ಕುಡಿ ಕಯ್ಬೆಸೋರೆಯ 
ಕುಡಿಯವೊಲಕ್ಕುಂ', “ಪೆಣ್‌ ತಪ್ಪಿ ನಡೆಯೆ ಚಿಃ ಕಿಸುಗುಳಮೆಂದುಐಿವುದೆ 
 ಗೆಲ್ಪಂ. (ಕೊಂದಾ) ಪುಳು ಪುಟ್ಟುವ ನರಕದೊಳಗೆ ಬೀಬ್ದನೆ ಚದುರಂ?” ಎನಿಸಿ 
ಯಶೋಧರ ಅವರನ್ನು ಕೊಲ್ಲದೆ ಬಿಡುತ್ತಾನೆ. ಹೀಗೆ ಅವರನ್ನು ಕೊಲ್ಲಲು 
ಕೂಡ ಅಸಹ್ಯ ಕದ ಐ ಶ್ರ ಸಂಗವನ್ನು ಒದಗಿಸುವದೇ ಇಲ್ಲಿಯ ಉದ್ದ ಶ್ರ, 
' ಅಂದರೆ ಯಶೋಧರ ಕೊಲೆಯಂಥ ಪ್ರಕ ಪಾಪವನ್ನು ಮಾಡುವದು 
ಇಲ್ಲಿ ಬೇಕಾಗಿಲ್ಲ. ಬೇಕಾದದ್ದು ಕೇವಲ ಸಂಕಲ್ಪ ಹಿಂಸೆ. ಯಾಕಂದರೆ 
ಸಂಕಲ್ಪ ಹಿಂಸೆಗೇ ಒದಗಬಹುದಾದ ಜನ್ಮಾಂತರಗಳ ದುಃಖವನ್ನು ಕವಿಗೆ ತೋರಿಸ 
ಬೇಕಾಗಿದೆ. ವೈರಾಗ್ಯವನ್ನು ಪ್ರಜೋದಿಸುವ ಕೆಲಸವನ್ನು ಮಾಡುವದರ 
ಜೊತೆಗೆ, ಯಶೋಧರ ಪ್ರತ್ಯಕ್ಷ ಹಿಂಸೆಯನ್ನು ಮಾಡದಂತೆ ತಡೆಯುವದೂ 
. ಕಥಾಸಂವಿಧಾನದ ದೃಷ್ಟಿಯಿಂದ ಇಲ್ಲ ಮಹತ್ವದ್ದಾಗಿದೆ. 

ಹಾಗೆಯೇ, ಇದು ಅಮೃ ತಮತಿಯ ಅನುರಕ್ತಿಯ ಅಪಾತ್ರತೆಯನ್ನು 
 ಸೊಚಿಸುತ್ತದೆ. ಅದಕ್ಕಾಗಿಯೇ ದೂತಿ “ಚಿತ್ರಮಪಾತ್ರೇ ರಮತೇ ನಾರೀ', 
“ಬಿಂದ ಬಿದಿಗೆ ಕಣ್ಣಿ ಲ್ಲಕು ೦” ಎಂದು ಉದ್ದ ರಿಸುತ್ತಾಳೆ. ಇವೆರಡೂ ಉದ್ದಾ ರ 
ಗಳು ಅಮೃತಮತಿಯ್ಯಪ್ರ ಣಯದ ಸ್ತ ರೂಪವನ್ನು ವಿವರಿಸುತ್ತವೆ. ಇದೊಂದು 
ವಿಚಿತ್ರ ವೆಂದು ತೋರುತ್ತ ದೆಯೇ ಹೊರತು ಗ ದೃಷ್ಠಿ ಯಿಂದಲೂ ಇದನ್ನು 
ಸಮರ್ಥಿಸಲಿಕ್ಕಾಗುವದಿಲ್ಲವೆಂಬುದೇ ಇಲಿಯ ಮಹದ ಅಂಶ. ಜೊತೆಗ 
ಇಲ್ಲಿಯೂ ಕೂಡ ಕವಿ ವಿಧಿಯ ಕೈವಾಡವನ್ನು ಉಳಾವ ಸೂಚನೆ ಇದೆ. ಈ 


ಹ ಕರ್ನಾಟಕ ಭಾರತಿ 


ಪ್ರಚಂಡ ಬಯಕೆಯ ಮುಂದೆ ಅಸಹಾಯಳಾದ ಅವಳ ಸ್ಥಿ ಸತಿಯನ್ನು “ಪುಳಿಂ ' 
ದನ ಕಣೆಗಬ್ಟ ನಿಂದ ವನಹರಿಣಿಯವೊಲ್‌” ಎಂದು ವರ್ಣಿಸೂ ಐ “ಮನ * 
ಸಿಜನ ಸ ವಿಧಿವಿಳಸನದ ನೆರಂಬಡೆಯೆ ಕೊಂದು ಕೂಗದೆ ನರರಂ?' * 
ಎಂದು ಕಾಮದ ವೈಚಿತ್ರ್ಯ ಹಾಗೂ ವಿಧಿವಿಳಸನದ ರಹಸ್ಯಗಳನ್ನು ಕೂಡಿಸಿ ಚ 
ವ್ಯಾಖ್ಯಾನಿಸುವಾಗಲೂ ವಿಧಿಯ ಕೈವಾಡದ ಅಸ್ಲಿ ತ್ವವನ್ನು ಒತ್ತಿ ಹೇಳಲಾಗಿದೆ. 
ಇದು ಅಮೃ ತಮತಿಯ ಪ್ರಣಯಪ್ರಸಂಗ ಅತಾರ್ಕಿಕವೂ, ಅವಾಸ್ತ ವವೂ, 
ವಿಚಿತ್ರವೂ ಆಗಿರುವದನ್ನೇ ಸಾರಿಹೇಳಿದಂತಿದೆ. ಅದನ್ನು ವಾಸ್ತವ ಕಾರಣ. 
ಗಳನ್ನು ಕೊಟ್ಟು ವಿವರಿಸುವದು ಸಾಧ್ಯವಿಲ್ಲದ್ದರಿಂದಲೇ ಇದೊಂದು ವಿಧಿಯ 
ವೈಚಿತ್ರ್ಯ ವೆಂದು ಹೇಳಿ ಕವಿ ಸುಮ್ಮನಾಗಿದ್ದಾನೆ. 
ಆದರೆ ಅಮೃ ತಮತಿ ತನ್ನ ಪಾಪದ ಹೊಣೆಯನ್ನು ಸ್ಪಿರಸಂಕಲ್ಪದಿಂದಲೇ 
ಹೊತ್ತು ಕೊಳ್ಳುತ್ತಾ ಳೆಯೇ ಹೊರತು, ಯಶೋಧರನಂತೆ ವಿಧಿಯ ವಿಳಸನಕ್ಕೆ ' 
ಆರೋಪಿಸುವದಿಲ್ಲ. ದೂತಿಯ ಮುಖಾಂತರ ಬದಗನ ವರ್ಣನೆಯನ್ನು ಕೇಳಿ ' 
ದಾಗ “ಮರುಳೆ, ಪೊಲ್ಲಮೆಯೆ ಲೇಸು ನಲ್ಲರ ಮೆಯ್ಯೊಳ್‌”, “ಒಲವಾದೊಡೆ ' 
ರೂಹಿನ ಕೋಟಲೆಯೇವುದೊ !” ಎಂದು ಹೇಳಿ ತನ್ನ ಪಾಪದ ಬಯಕೆಯನ್ನು 
ಮನಃಪೂರ್ವಕವಾಗಿ ಸಮರ್ಥಿಸಿಕೊಳ್ಳುತ್ತಾಳೆ. ಈ ವಿಷಯದಲ್ಲಿ ಅವಳಲ್ಲಿ 
ಯಾವ ಹೊಯಾ ನಿ ಟಿವೂ ಇಲ್ಲ. ಬದಗ ಅವಳನ್ನು ಕ್ರೂರವಾಗಿ ಹಿಂಸಿಸಿದಾ 
ಗಲೂ ಅವಳು ಸೈರಿಸುತ್ತಾಳೆ. ಯಶೋಧರ ಪರ್ಯಾಯವಾಗಿ ತನ ಬಗ್ಗೆ 
ಆಡಿದ ಚುಚ್ಚು ಮಾತಿನಿಂದಲೇ ಸಿಟ್ಟ ಗೇಳುತ್ತಾಳೆ. ಆ ಮಾತಿಗಾಗಿಯೇ, ವೈರಾಗ್ಯ 
ತಾಳಿ ಅಡವಿಗೆ ಹೊರಟಿದ್ದ ಗಂಡ-ಅತ್ತೆ ಯರಿಗೆ ವಿಷವಿಟ್ಟು ಕೊಲ್ಲುತ್ತಾ ಛೆ 
ಮುಂದೆಯೂ ತನ್ನ ಪಾಪದ ಬಗ್ಗೆ ಅವಳಿಗೆ ಎಂದೂ ಪಶ್ಚಾತ್ತಾಪ ಹುಟ್ಟು 
ವದೇ ಇಲ್ಲ. ತನ್ನ ಅಧಃಪತನದ ಅರಿವೂ ಅವಳಿಗಿಲ್ಲವಾದ್ದರಿಂದ, ಅದರಿಂದ 
ಮೇಲೇಳುವ ಪ ಕ್ರಯತೃ ವೂ ಇಲ್ಲ. ಬದಗನ ಸಹವಾಸದಿಂದಾಗಿ ಮುಂದೊದಗ 
ಲಿರುವ ನರಕಯಾತ ಮೊದಲ ಚಿಹ್ನೆಗಳನ್ನು ಈ ಜನ್ಮದಲ್ಕೇ ಅವಳು 
ಅನುಭವಿಸುತ್ತಾಳೆ: 


“ಬಸಿದಪುದು ಮೆಯ್ಯ ಕೀವುಂ 
ರಸಿಗೆಯುವೊಡಲಅಕಿದುದಾದೊಡಂ ಮಾಣಳೆ ನಾಯ್‌ 
ಬಸನಿಗತನಮಂ ಮಾಣ್ಣೀ 
ಕಿಸುಗುಳಿಯಂ ಜವನುಯ್ಯಲೇಂ ಪೇಸಿದನೋ ॥ 


ಮದನನ ಮಾಜಂಕದ ಚೆಂ 

ದದ ಗಂಡನನಮೃತದನ್ನಳತ್ತೆಯನಿವಳೋ 
ವದೆ ಕೊಂದಳ್‌ ಪಾಪಂತಿ 

ನ್ನದು ಪಾತಕಿ ಪುಟಿತೊಡಲ್ಲಡೇಂ ಸತ್ತಸಪಳೇ ॥ 


ಜನ್ನನ ಯಶೋಧರ ಚರಿತೆ ೯೩ 


ತೊನ್ನನ ಕೂಟಿದಿನಾದುದು 
ತೊನ್ನೀ ರೋಗಕ್ಕೆ ಬಾಡು ಕಳ್‌" ವಿಷಮೆನೆಯುಂ 
ಮನ್ನಿಸಳೆ ಮಗನ ಮಾತನಿ 
ದೇಂ ನಾಯಕನರಕಮೀಕೆಗೊಚ್ಚ ತಮಾಯ್ತೋ ॥” 


ದಾಸಿಯರು ಆಡಿಕೊಳ್ಳು ವ ಈ ಮಾತುಗಳಲ್ಲಿ ಅಮೃ ತಮತಿಯ ಆತ್ಮ ಎಂಥ 


 ಹೀನಾವಸ್ಥೆಗಿಳಿದಿದೆ Reon ಚಿತ್ರವ ವತ್ತಾದ ಟಕ ಇದೆ. ಅಪ್ಭವಂಕ 


ನೊಡನೆ ಕೂಡಿ ಅಸಹ್ಯವಾದ ವ್ಯಭಿಚಾರದ ಪಾಪವನ್ನು ಮಾಡಿದ್ದಲ್ಲದೆ, ಗಂಡ- 
ಅತ್ತೆಯರಿಗೆ ವಿಷವಿಟ್ಟು ಕೊಂದ ಪ್ರತ್ಯಕ್ಷ ಹಿಂಸೆಯ ಪಾಪವೂ ಅವಳ ಪಾಲಿ 
ಗಿದೆ. ಆದ್ದರಿಂದ ಅವಳದು ಅಕ್ಷಮ್ಯವಾದ ಪಾಪ. ಕೇವಲ ಮನಾನಸಿಕವಾಗಿ 


, ಹಿಂಸೆಮಾಡಿದ್ದರೂ ವಿಧಿಯ ಕೈವಾಡದಿಂದ ಅದೇ ದೊಡ್ಡ ದಾಗಿ ಯಶೋಧರ 


ಜನ್ಮಾಂತರಗಳಲ್ಲಿ ಪಾಡುಪಡಬೇಕಾಯಿತು. ಆದರೂ ಅವನಿಗೆ ಮುಕ್ತಿಯ 
ಮಾರ್ಗ ಮುಚ್ಚಿಲ್ಲ. ಪ್ರಾಯಶ್ಚಿತ್ತದಿಂದ ಪರಿಶುದ್ಧ ವಾದ ಬಳಿಕ ದೈವದ ಕೃಪೆ 
ಅವನಿಗೆ ಬಂದೇ ಬರಬೇಕು. ಆದರೆ ಅಮೃ ತಮತಿಯ ಪಾಪ ದೈವದ ಕ.ಪೆಗೆ 
ಪಾತ್ರವಾಗದಷ್ಟು ಘೋರವಾಗಿದೆ. ಅಂತೆಯೇ ಎಂದೆಂದಿಗೂ ಮುಕ್ತಿಯ 
ಆಶೆಯಿಲ್ಲದಂತೆ ಪಂಚಮನರಕವಾದ ಧೂಮಪ್ರಭೆಯಲ್ಲ ಅವಳು ಬೀಳ 
ಬೇಕಾಯಿತು. 

ಸಂದರ್ಭದಲ್ಲಿ ಅಮೃ ತಮತಿ ಬದಗನಲ್ಲಿ ಕೊನೆಯವರೆಗೆ ಉಳಿಸಿ 
ಕೊಂಡು ಬಂದ ಪ್ರೀತಿ ಉಜ್ವಲವಾದುದೆಂದೂ ಅಚಲವಾದ.ದೆಂದೂ ಸಾಧಿ 
ಸುವ ವಿಮರ್ಶಕ ಪ್ರಯತ್ನಗಳು ನಡೆದಿವೆ. ಈ ಹ್ರೀತಿಯ ಆದರ್ಶೀ- 
ಕರಣ ಎಲ್ಲಿಯ ವರೆಗೆ ಹೋಗಿದೆಯೆಂದರೆ-- “ಹುಳಿತು ನಾರುತ್ತಿದ್ದರೂ 
ಅಷ್ಟವಂಕನೇ ತನಗೆ ಕಾಮದೇವನೆಂದು ಕೊನೆತನಕ ಭಾವಿಸಿದ ಅಮೃ ಈ 
ಮತಿಯ ಅಭಿರುಚಿಗೆ ನಾವು ಜುಗುಪ್ಸೆ ಪಟ್ಟರೂ ಅವಳ ಸ್ಥಿರ ವಾದ ಆನನ್ಯ 
ವಾದ ಪ್ರಣಯಕ್ಕೆ ತಲೆದೂಗಬೇಕಲ್ಲವೇ?” ಎಂದಿದ್ದಾರೆ ಶ್ರೀ ಶೀ. ನಂ 
(ಶ್ರೀಕಂಠಯ್ಯನವರು. ತಲೆದೂಗಬಹ.ದಾದ ಉಜ್ವಲ ಅನನ್ಯ ಪ್ರಣಯ 
ವನ್ನು ಚಿತ್ರಿಸುವದು ಜನ್ನನ ಉದ್ದೇಶವಲ್ಲವೇ ಅಲ್ಲ. ಈ ಸಂಬಂಧವನ್ನು ಪ್ರೀತಿ 
ಎಂಬ ಹೆಸರಿನಿಂದ ಕರೆಯುವದಕ್ಕೂ ಅವನು ಸಿದ್ಧನಿಲ್ಲ. ಅವನ ದೃಷ್ಟಿಯಲ್ಲ 
ಇದೊಂದು ಪಾಪ. ಘೋರವಾದ, ಅಸಮರ್ಥನೀಯವಾದ, ಅತಾರ್ಕಿಕವಾದ 
ಪಾಪ. ಅಂತೆಯೇ ಅದು ಅಕ್ಷಮ್ಯ ವಾದುದು. ಧೂಮಪ್ರ ಭೆಯೊಂದೇ ಅದಕ್ಕೆ 
ತಕ್ಕ ಶಿಕ್ಷೆ. ಮೈಯೆಲ್ಲ ರೋಗವಡರಿ ಬಸ್ತಿಯ ದ್ದರೂ ಅವಳು ಬದಗನೊಡನೆ 
ಇನ್ನೂ ವಿಹರಿಸುತ್ತಿರೆವದು ಅವಳ ಬ್ರೀತಿಯ ಅನನ್ಯತೆಯನ್ನಲ್ಲ, ಅವಳು 
ಪಾಪದಲ್ಲಿ ಎಷ್ಟು ಆಳಕ್ಕೆ ಜಾಯಾ ಸೂಚಿಸುತ್ತದೆ. ಅವಳ 


೧೧. “ಕಾವ್ಯಸಮೀಸ್ತೆ?--ಪುಟ : 


೯೪ ಕರ್ನಾಟಕ ಭಾರತಿ 


ಹಾಗೂ ಬದಗನ ಸಂಬಂಧವನ್ನು ಸೂಚಿಸಲು ಕವಿ ಬಳಸಿರುವ ಶಬ್ದಗಳನ್ನೇ H 
ನೋಡಬಹುದು. “ವಿಕಲಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿ- 
ದುದು.” “ಚಿತ್ರ ಮಪಾತ್ರೇ ರಮತೇ ನಾರೀ.” ಇಲ್ಲಿ "ಕೂಡುವ' ಮತ್ತು "| 
“ರಮತೇ' ಎಂಬ ಳು ಕೇವಲ ಕಾಮವ್ಯಾಪಾರವನ್ನು --ದೇಹಸಂಬಂಧ ' 
ವನ್ನು ಸೂಚಿಸುತ್ತವೆ. “ಇಂತಪ್ಪ ಕಾಮದೇವಂಗೆಂತೆಂತಾಯ್ದ ಅಸಿ ಕೂರ್ತೆ?"” ' 
ಎನ್ನುವ ದೂತಿಯ ಮಾತಿನಲ್ಲಿ ಕ್‌ ಎಂಬ ಶಬ್ದ ವ್ಯಂಗ್ಯವಾಗಿ ಬಳಸಲ್ಪಟ್ಟಿದೆ. 4 
“ಒಲವಾದೊಡೆ ರೂಪಿನ ಕೋಟಿಲೆಯೇವುದೊ !” ವ! “ಒಲವು' ಎನ್ನುವ * 
ಶಬ್ದ ವನ್ನು ಅವಳೇ ಬಳಸಿಕೂಳ್ಳುತ್ತಾಳೆ. ಅವಳ ರೀತಿ “ಬೇಪಂ ಮೆಚ್ಚಿದ ಕಾಗೆ” ತ 
ಯಂತೆ-ಎನ್ನು ವಲ್ಲಿ ಕವಿ ಈ ಪ್ರಸಂಗದ ಬಗ್ಗೆ ತನ್ನ ಧೋರಣೆ ಏನೆಂಬುದನ್ನು 
ಸ್ಪಷ್ಟಪಡಿಸಿದ್ದಾ ನೆ. ಅವಳ ಪತನದನಂತರ ಕವಿ ಅವಳ ಬಗೆಗೆ ಬಳಸುವ | 
"ಶಿಸುಗುಳಿ', 'ಪಾತಕಿ', "ಪಾದರಿ', "ಪಾಣೈ', "ನಾಯ್ಭ್ಛ ಸನಿಗತನ' ಮುಂತಾದ ತ್ತ 
ವಿಶೇಷಣಗಳು ಈ ದೃಬ್ಧ ಖಿ, ಯಿಂದ ಅವ ವಾಗಿದ “ಬದಗನುಮಂ ತನ್ನವ 3 
ಳೊಡಗೂಡಿರೆ” "ಅಪ್ಪ ವಂಕಂಗ ಮರುಳ್ಳೂ ೦ಡು” ಎಂಬ ಮಾತುಗಳೂ ಅದನ್ನೇ * 
ಸೂಚಿಸುತ್ತವೆ. ಹೀಗೆ ಕವಿಯ ದೃಷ್ಟಿಯಲ್ಲಿ ಅದೊಂದು ಪಾಪ. ಕಾವ್ಯದ 
ಉದ್ದೇಶದ ದ ಶಹ್ಟ್ರಿಯಿಂದ ಅದೇ ಸಮರ್ಥನೀಯ. 
ಹಾಗೆಯೇ, ಅಮೃ ತಮತಿಯನ್ನು ಒಂದು ದುರಂತಪಾತ್ರವೆಂದು ಬಗೆ * 
ಯುವಪ್ರ ಯತ ವೂ ನಡದಿದೆ. ಇಡೋ 0 ಹಾ 3ಸ್ಯಾಸ್ಪದ ಕಲ್ಪನೆ. ಈ ವಿಷಯ 
ದಲ್ಲಿ ಕುವ ಆ ವಾದ ಸಮಂಜಸವಾಗಿದೆ.೧೨ ದುರಂತದ ತಿರುಳಿರುವ 
ಸಂವೇದನಾಶೀಲ ಮನಸ್ಸಿನ ಯಾತನೆಯಲ್ಲಿ, ಸದಸದ್ವಿ ವೇಕದ ಹೊಯ್ದಾ ಟಿದಲ್ಲಿ, 
ಒಳಿತು-ಕೆಡುಕುಗಳ ಎಳೆದಾಟದಲ್ಲಿ. ಬದುಕಿನ ಯಾವದೋ ದುರ್ಬಲ ಕಣ 
ದಲ್ಲಿ ಘಟಿಸುವ ತಬ್ಬ ನಿಂದ ಒದಗುವ ಅನಾಹುತಗಳ ಪರಂಪರೆಯ ಮೂಲಕ 
ವ್ಯಕ್ತಿ ಮೇಲೇಳಬೇಕೆಂಬ ಆಶೆಯಿದ್ದರೂ ಅಪರಿಹಾರ್ಯವಾಗಿ ಕೆಳಗೆ ಬೀಳು- 
ತ್ತಾನೆ. ಅಂತೆಯೇ ಅಂಥ ವ್ಯಕ್ತಿಯ ಪತನದಲ್ಲಿ ಸಹಾ ರಭೂತಿಯನ್ನು ಹುಟ್ಟಿ 
ಸುವ ಶಕ್ತಿ ಇದೆ. ಅಮ್ಮ ತಮತಿಯಲ್ಲಿ ಇಂಥ ಸಂವೇದನಾಶೀಲ ಮನಸ್ಸನಾ 
ಗಲಿ, ಸದಸದ್ಮಿ ವೇಕದ ಅಸ್ತಿ ತೃವನ್ನಾಗಲಿ, ಕೆಡುಕಿಗೆ ಪ್ರತಿಯಾದ ಒಳಿತಿನ 3 
ವನ್ನಾಗಲಿ ನಾವು ಕಾಣುವದಿಲ್ಲ. ಅವಳದು ದುರ್ಬಲ ಕ್ಷಣದಲ್ಲಿ ಘಟಿಸುವ 
ತಪ್ಪಲ್ಲ ಲ್ಲ, ಒಮ್ಮನಸ್ಸಿ ನಿಂದ ಮಾಡಿದ ಪಾಪ. ತನ್ನ ತನದಿಂದ ಮೇಲೇಳುವ 
ಚೆಯಕಯ ಸೂಚನೆಯೇ ಅವಳ ಪಾತ್ರದಲ್ಲಿ ಇಲ್ಲ ಅವಳ ಪಾತ್ರ ಓದುಗರಲ್ಲಿ 
ಹುಟ್ಟಿ ಸುವದು ಸಹಾನುಭೂತಿಯ ನ್ನ ಲ್ಲ, ಶೀವ್ರವಾದ ಅಸಹ್ಯ ಭಾ ವವನ್ನು. 


ಇಲ್ಲಿಯ ಳಾ ಕವಿ ಓದುಗರಿಂದ ಹೊರಡಿಸುವ ಪ ್ರತಿಕ್ರಿ ಯೆ ಕಾವ್ಯ ದ ಉದ್ದೆ ರಕ್ಕೆ 
ಅನುಗುಣವಾಗಿಯೇ ಇದೆ. 


೧೨. “ದ್ರೌಪದಿಯ ತ್ರೀಮುಡಿ?-- ಕುವೆಂಪು ; ಪುಟ: ೧೬೨೧೭. 


tcc ್‌್ಮ್‌್ವ್‌ೈ + ಯ್ಯಾ ಳಳ 
400 wa hei ಯು LUE 8% (6 ಇ 


i 
RIN sada ಟಕಡಟರ 6 


ಜನ್ನನ ಯಕೋಧರ ಚರಿತೆ ೯೫ 


ಇದರ ಜೊತೆಗೆ ಯಶೋಧರ ಮತ್ತು ಅಮೃ ತಮತಿಯರ ಜೀವನ ಸ್ನ. 
ದೈವದ ಕೈವಾಡವನ್ನು ಸೂಚಿಸುವದರ ಮೂಲಕ ಕವಿ ಜೀವನದಲ್ಲಿ ಹಾಸು- 
ಹೊಕ್ಕಾಗಿರುವ ವಿಧಿಯ ಸಂಕಲ್ಪ ವನ್ನು ಎತ್ತಿ ತೋರಿಸಿದ್ದಾನೆ. ಆದರೆ ಎಲ್ಲವೂ 
ವಿಧಿಯ ಲೀಲೆಯಿಂದಲೇ ನಡೆಯುತ್ತದೆಯೇ ಹೊರತು, ಮನುಷ್ಯನಿಗೆ ಪಾಪ- 
, ಮಾಡುವ ಸ್ವಾತಂತ್ರ್ಯವಾಗಲಿ, ಅದರ ಪ್ರಾಯಶ್ಶಿತ್ತ ವನ್ನು ಅನುಭವಿಸುವ 
ಸ್ವಾತಂತ್ರ್ಯವಾಗಲಿ ಇಲ್ಲವೆಂದು ಅವನ ಅರ್ಥವಲ್ಲ. ಯಶೋಧರನಿಂದ ನಡೆದ 
ಸಂಕಲ್ಪ ಹಿಂಸೆಯ ಹಿಂದೆ ವಿಧಿಯ ಕೈ ವಾಡ ಎಷ್ಟೇ ಪ್ರ ಬಲವಾಗಿದ್ದ ರೂ ಅವನ 
ವ್ರೆ ಯ ಕ ಜವಾಬ್ದಾರಿ ಇದ್ದೆ ¢ ಷ್‌ ಹಿಟ್ಟಿನ ಕೋಳಿಯಲ್ಲಿ ಬೆಂತರ ಬಂದು 
ಸೇರಿದ್ದು ಸಾಂಕೇತಿಕವಾ ಗಿ ತುಂಬ ಆ69ಎಾ/ಸಿದೆ. ಮಾಡಿದ ಕೋಳಿ'ಯನ್ನು 
ಬಲಿ ಕೊಡುವದೂ ಸಹ ಹಿಂಸೆಯೇ. ಅದರ ಹಿಂದೆ ಇಂಥ ಹಿಂಸೆ ಪಾಪವೆಂದು 
ಗೊತ್ತಿದ್ದೂ ಅದಕ್ಕೆ ಮುಂದಾಗುವ ಯಶೋಧರನ ವೈಯಕ್ತಿಕ ಹೊಣೆ 
ಯನ್ನು ಮರೆಯುವಂತಿಲ್ಲ. ಈ ಪಾಪದ ಸೂಕ್ಷ್ಮಸೃರೂಪವನ್ನು ಎತ್ತಿ ತೋರಿಸ 
ದೇ ಇಲ್ಲಿ ಬೆಂತರದ ಪ್ರ ವೇಶವನ್ನು ಬಳಸಿಕೊಳ್ಳ ಲಾಗಿದೆ. ಹಿ ನ ಕೋಳಿಯ 
ಹಿಂಸೆಯೂ ಜೀವಹಿಂಸೆಯೇ ಆಗಬಲ್ಲದು ' ಎಂಬುದನ್ನು ಇದು ತೋರಿಸುತ್ತದೆ. 
ಅಮೃ ತಮತಿಯ ಪತನದಲ್ಲಿ ವಿಧಿಯ ಕೈವಾಡ ಅಷ್ಟು ದಟ್ಟಿ ವಾಗಿಲ್ಲ. ಅಲ್ಲಿಯ 
ಪಾಪದ ಜವಾಬ್ದಾರಿ ಹೆಚ್ಚಾಗಿ ಅವಳದೇ. ಹಾಗೆಂದೇ ಯಶೋಧರ ಪುನಃ 
ದೈವಕೃಪೆಗೆ ಅರ್ಹತೆ ಪಡೆದರೆ, ಅಮೃತಮತಿ ಅದಕ್ಕೆ ಅನರ್ಹಳಾಗುತ್ತಾಳೆ. 
ಹೀಗೆ ಜನ್ನ ಮೂಲಕಥೆಯ:ಲ್ಲ ತಾನು ಕಂಡ ಹೆಚ್ಚಿ ನ ಅರ್ಥವನ್ನು, ಹೆಚ್ಚು ಬಡಾ 
ಲಾವಣೆಗಳನ್ನು ಮಾಡಿಕೊಳ್ಳ ದೆ. ಅಲ್ಲೊ ೦ದು ಇಲ್ಲೊ ದು ಅರ್ಥಪೂರ, ವಾದ 
ಪ್ರ Eons ಉದ್ದಾ 'ಸದಂದಲಿ. ಜಾಣ್ಮೆ ಯಿಂದ ಸೇರಿಸಿಕೊಂಡಿದ್ದಾನೆ. 
ಈ ಮೂಲಕ ಜೀವನದಲ್ಲಿ "ವಿಧಿಯ ಕೈವಾ ಡವನ್ನು ಉತ್ಪ್ರಕ್ಷಿಸಿ ಜೀವನ 
ಅನಿತ್ಯತೆ, ಅಸಾರತೆಗಳನ್ನು ಬಿಂಬಿಸ ವವ ಇಲ್ಲಿಯ. ಉದ್ದೇಶವಾಗಿದೆ. ವಿಧಿ 
ಜೀವನದ ಒಂದು ಅನಿವಾರ್ಯವಾದ ಭಾಗ. ಮನಸ್ಸು ಮಾಡಿದರೆ ವಿಧಿ ಮನು- 
ಷ್ಯನ ಬದುಕಿನೊಡನೆ ಬೇಟಿಯಾಡಿಬಿಡಬಹುದು. ಅಲ್ಪ ಆಶೆಗಳಿಗೆ ಮೋಹ 
ಗೊಂಡು ಮುಂದಿನ ಮುಕ್ತಿಗೆ ಕೇಡು ತಂದುಕೊಳ್ಳ ಬಾರದು. ಯಶೋಧರ- 
ಅಮೃ ತಮತಿಯಂಥವರ ಬಾಳೇ ಹೇಗಾಗಿಬಿಟ್ಟ ತು | “ಮರ್ತ್ಯಂಗೆ ನಿತ್ಯಮೇ 
ಮಾನಸವಾಲು್‌ ? ಈಗಳೊ ಮೇಣ್‌ ಆಗಳೊ ಮೇಡ್‌ ಸಾಗುದುರೆಗೆ ಪುಲ್ಪನಡಕಿ 
ಕೆಡುವನೆ ಜೆದುರಂ?” ಎನ್ನುತ್ತಾನೆ ಯಶೋಧರ. ಆದರೆ ಸ್ವತಃ ತಾನೇ ಈಗಳೊ 
 ಆಗಳೊ ಸಾಯುವ ಹುಟುಂಗ ಹುಲ್ಲನ್ನು ಅಡಕ ಕೇಡಿಗೊಳಗಾ ಗುತ್ತಾನೆ. 
ಸಂಸ್ಕಾರ ಬಲದಿಂದ 'ಈ ಸಂಸಾರದ Wed. ಮೋಹಗಳಿಂದ ಅತೀತನಾ 
ಅಭಯಮಶಿಯಾದ ಮೇಲೆ “ಭವನಿಬದ್ಧ 0 ಅಲಲಿಸಿತೆಮ್ಮಂ' ಎನ್ನುತ್ತಾನೆ: 


5 ಕರ್ನಾಟಕ ಭಾರತಿ 


"ಎನಿತೊಳವಪಾಯಕೋಟಿಗ 
ಳನಿತರ್ಕಂ ಗೇಹಮಲ್ತೆ ದೇಹಮಿದಂನೆ 
ಟ್ಟನೆ ಪೊತ್ತು ಸುಖಮನಜಿಸುವ 
ಮನುಜಂ ಮೊರಡಿಯೊಳೆ ಮಾದುಪಟಿಮನಜಿಸದಿರಂ ॥' ತ್ತೆ 
(ಒಬ ನಲ್ಲಿ ಯಶೋಧರ ಚರಿತೆಯಲ್ಲಿ ಮತತತ್ವನಿರೂಪಣೆಯೇ ಪ್ರಧಾನವಾ- : | 
ದೆಂಬುದು ನಿರ್ವಿವಾದ. “ಆಲೋಚನೆ, ಅಭಪ್ರಾ ಯು, ಧೆ ky ತತ ದಂಥ 
ಆಂತರಿಕ ಭಾವನೆಗೆ ಮುಖ ಬಾಹು ಪಾದ ರುಂಡ ದಗ ತ್ತು, ' 
ಪ್ರಾಣವಾಯುವನ್ನು ಊದಿ, ಚೈ ತನ್ಯಗೂಡಿಸಿ, ಎಬ್ಬಿಸಿ ನಿಲ್ಲಿಸಿ, ರಾಗಮಷ , 
ಬಾಳನ್ನು ಅದು ಜ್‌ ನಿಯೋಜಿಸುವದು ಜನ್ನ ನ ಅಪೂರ್ವ ಸಾಹಸದ ' 
ಉದ್ಯೋಗ. "ಸಂಕಲ್ಪನ ವಧೆಗಿನಿತಾಯ್ತು ದಿಟಿದಿನೇನೇನಾಗರ್‌' ಎಂಬ ಪ್ರಧಾನ 
ತತ್ವ ಜನಿಸಿ, ಬೆಳೆದು, ತ್ರಾಣಗೊಂಡು, ದರ್ಪದಿಂದ ನಡಸಿಕೊಂಡು ಹೋಗು ' 
ತ್ತದೆ ಕಥೆಯನ್ನು. ಹ ನಿಪುಣ ಕುರುಬ; ಪಾತ್ರ, ಭಾಷೆ, ಘಟನೆ, ಪ್ರಸಂಗ ' 
ವೆಲವೂ ಭೂ ಸುರೆ ಇಹಕ್ಕೆ ಜುಗುಪ್ಸೆ ಪಟ್ಟು ಪರದ ಕಡೆಗೆ ಒಲೆಯ ' 
ಬೇಕೆನ್ನುವ ನಚ್ಚಿನ ಧ್ಯೇಯ ಎರಡನೆಯದು ಅದನ್ನು ಕುರುಬಿತ್ತಿ ಎಂದು 
ಕರೆಯಬಹುದು. ಟ್ರ ಮಪಾತ್ರೇ ರಮತೇ ನಾರೀ' ಎಂಬ ಮೂರನೆಯ * 
ಅಭಿಪ್ರಾಯ ಕುರಿಕಾಯಲು ನೆರಷಾಗುವ ಶ್ವಾನದಂತೆ.. ಆರಣೌವರಯ್ಯ | 
ವಿಧಿವಿಳಸನಮಂ' ಇತ್ಯಾದಿ ಆಲೋಚನೆ ಅಲ್ಲಲ್ಲಿ ಕಲಕಲಗುಟ್ಟಬಹುದು: 
ಕುರುಬ-ಕುರುಬಿತ್ತಿ ಯರಿಗೆ ಮಕ್ಕ ಳುಮರಿ ಇರುವುದಿಲ್ಲವೇ?” ಎಸ್‌. ವಿ. 
ರಂಗಣ್ಣನವರ ಈ ಮಾತು”8 ಯಶೋಧರ ಚರಿತೆಯ ಶಿಲ್ಪದ ಆಂತರಿಕ 
ಸ್ವರೂಪದ ಶಕ್ತಿ ಪೂರ್ಣ ವಿಶ್ಲೇಷಣೆಯಾಗಿದೆ. ನಮ್ಮ ಅನೇಕ ಜನ ವಿಮರ್ಶ 
ರ ಈ ಮಾತನ್ನು ಲಕ್ಷಿಸದೆ, ಅಲ್ಲಿಯ ಪಾತ್ರ ನಳ ಅಭ್ಯಾ ಸಕ್ಕ ಕೈಹಾಕಿ 
ಎಂಥೆಂಥ ಹಾಸ್ಯಾಸ್ಟ ಸದ ವಾದಗಳನ್ನು ಮುಂದೊಡ್ಡಿ ದ್ದಾರೆ ಎಂಬುದನ್ನು ನೋಡಿ 
ದರೆ ಕಾವ್ಯ- _ಕಾದಂಿಬರಿ-ಕಥೆಗಳನ್ನು. ವಸ್ತು, ಪಾತ್ರ ಪರಿಸರ, ಭಾಷೆ, pe 
ದರ್ಶನ ಇತ್ಯಾ ದಿ ಕೃ ತ್ರಿಮವಾಗಿ ರ ಗಿಸಿ ಒಂದಕ್ಕೊಂದು ಸ ಸಂಬಂಧವಿಲ್ಲದಂತೆ 
ಅಭ್ಯಾ Ly ವಿಮರ್ಶ. ರೀತಿ ಎಂಥ ಅಪಾಯದ ಮಟ್ಟವನ್ನು 
ಮುಟ್ಟಿ ದೆ ಎಂಬುದು ಗೊತ್ತಾ ಗುವಂತಿದೆ. ರಂಗಣ್ಣ ನವರು ಹೇಳಿರುವ ವಿಷಯ 
ಗಳ ಪ್ರಾ ಮುಖ್ಯ ತೆಯ ಕ್ರಮವನ್ನು ನಾವು "ಒಪ್ಪ ದೆ ಹೋಗಬಹುದು. 
ಹಿಂಸೆಯ. ಅನಾಹುತಗಳ ಚಿತ್ರ ಇವನ್ನೇ ಪ್ರ ಮುಬವಾಗಿಟ್ಟು ಕೊಂಡು ಜನ್ನ 
ಅದಕ್ಕೆ ವಿಧಿವಿಳಸನವನ್ನೂ ವಿಕಕ್ತಿಪ ದ್ರಹೋದನೆಯನ್ನೂ ಪೂರಕವಾಗಿ ಬಳಸಿ 
ಕೊಂಡಿದ್ದಾ ನೆಂದು ಈಗಾ ಗಲೇ ನೋಡಿದ್ದೆ "ವೆ. ಜನ್ನನ ಸಂವಿಧಾನಕುಶಲತೆ. ' 


ಯೆಂದರೆ "ಈ ಪೂರಕ ವಿಷಯಗಳನ್ನು "ಮುಖ್ಯ ವಿಷ ಯದ ಅಂಗದಲ್ಲೇ 


೧೩. “ಶೈಲಿ-೨7 ಎಸ್‌. ನಿ, ರಂಗಣ > ಪುಟ $ ೧೯, 


shia 


ಘೂ ಇವಳು 


ಜನ್ನನ ಯಂಕೋಧರ ಚರಿತೆ ೯೭ 


ಅಳವಡಿಸಿಕೊಂಡು, ಒಟ್ಟಾಗಿಯೇ ಪ್ರತಿಪಾದಿಸಿ, ಒಂದನ್ನು ಇನ್ನೊಂದರ 


 ಪುಪ್ಪಿಗಾಗಿ ಉಪಯೋಗಿಸಿಕೊಂಡಿರುವದು. ಹಾಗಾಗಿ, ಈ ವಿಷಯಗಳನ್ನೆಲ್ಲ 


ಪಟ್ಟಿಮಾಡಿ ಹೇಳಬಹುದಾದರೂ, ಅವುಗಳನ್ನು ಒಂದರಿಂದ ಇನ್ನೊಂದನ್ನು 
ಪ್ರತ್ಯೇಕಿಸಲಿಕ್ಕಾಗುವದಿಲ್ಲ. ಈ ತತ್ವಗಳಿಗೆ ಪ್ರಾಣಪ್ರತಿಷ್ಠೆ ಮಾಡುವ ಕೆಲ 


ಸಕ್ಕೆ ಎಷ್ಟು ಆವಶ್ಯಕವೊ ಅಷ್ಟರಮಟ್ಟಗೇ ಜನ್ನ ಪಾತ್ರ-ಪ್ರಸಂಗಗಳನ್ನು 
ಉಪಯೋಗಿಸಿಕೊಂಡಿದ್ದಾ ನೆ. ಈ ತತ್ತ್ವದ ಹೊರತು ಅವುಗಳಿಗೆ ಸ್ವತಂತ್ರ 


ಅಸ್ತಿ ತೃವಿಲ್ಲ. ಜೀವಂತ 'ಪಾತ್ರಸ ಸೃಷ್ಟಿ “ವನ ಉದ್ದೇಶವೇ ಅಲ್ಲ. ಆಫುಗಳ 
ಕೆಲಸ ತೀರಿತೆಂದರೆ ಅವಕ್ಕೆ ಏನಾಯಿತೆಂದು ಅವನು ಹೊರಳಿ ಕೂಡ 
ನೋಡುವದಿಲ್ಲ. ಆದ್ದ ನಿಂದಲೇ ಇಲ್ಲಿಯ ಪಾತ್ರಗಳಿಗೆ ಬರಿಯ ಸಾಂಕೇತಿಕ 


: ಬೆಲೆ ಮಾತ್ರ ಉಂಟು. ಕಾವ್ಯದ ಆರಂಭದಲ್ಲಿ ಇ ತಂತ್ರ ಜೀವಂತ ವ್ಯಕ್ತಿ 


ಗಳ ಹಾಗೆ ಕಾಣಿಸಿಕೊಂಡರೂ ಬಹುಬೇಗ ತಮ್ಮ ಸಾಕಕೇತಿಕ ಕರ್ಮಕ್ಕೆ 
ಅಂಟಕೊಂಡುಬಿಡುತ್ತವೆ. ಕೊನೆಕೊನೆಗಂತೂ ಅವುಗಳನ್ನು ವ್ಯಕ್ತಿಗಳೆಂದು 
ಗುರುತಿಸುವದೂ ಕಷ್ಟವಾಗುತ್ತದೆ. ಯಶೋಧರ ಚರಿತೆಯ ಈ ಮೂಲ 
ಸೃರೂಪವನ್ನು ಗುರುತಿಸದೇ ಹೋದರೆ ಕಾವ್ಯ ದಲ್ಲಿ ಅನೇಕ ತೊಡಕುಗಳು 
Kc ವಿಸುತ್ತವೆ. 

ಹೀಗೆ ಯಶೋಧರ ಚರಿತೆ ಮತೀಯ ತತ್ವವನ್ನು ಸಾರಹೊರಟಿರುವ 
ಕಾವ್ಯವೇನೋ ಹೌದು. ಆದರೆ ಹಿಂಸೆ ಮಾಡುವದು ತಪ್ಪು ಎಂಬ ಮಾತು 
ಜೈನಧರ್ಮಕ್ಕೇ ಸೀಮಿತವಾಗಬೇಕಾಗಿಲ್ಲ. ಯಾವ ಧರ್ಮವೂ ಹಿಂಸೆಯನ್ನು 
ಬೋಧಿಸುವದಿಲ್ಲ. (ಬಹುಶಃ ಇಸ್ಲಾಂ ಒಂದೇ ಧರ್ಮರಕ್ಷಣೆಗಾಗಿ ರಕ್ತ ಪಾತವನ್ನು 
ಅನುಮೋದಿಸಿದ್ದು.) ಆದರೆ ಯಶೋಧರ ಚರಿತೆಯಲ್ಲಿ ಅದಕ್ಕೆ ಸೀಮಿತ 
ಮತೀಯ ಸ್ವರೂಪ ಬಂದಿರುವದಕ್ಕೆ ಜನ್ನ ಹಾಗೂ ಅವನ ಮೂಲ ಕವಿಗಳು 
ಬಳಸಿಕೊಂಡಿರುವ ಉತೆ ಕೇಕೆಯ ತಂತ್ರವೇ ಕಾರಣವಾಗಿದೆ. ಇಲ್ಲಿ ತತ್ತ್ವ 
ತನ ಷ್ಟಕ್ಕೆ € ತಾನು ಸಾಪೂರ್ಣವಾಗಿ, ಪ ಪ್ರತ (ಕವಾಗಿ ನಿಂತುಬಿಡುತ್ತದೆ. 
ಸೂಕ್ಷ್ಮವಾದ ಮಾನವೀಯ ಸಮಸ್ಯೆಗಳನ್ನು ಅಡು ಗಮನಕ್ಕೆ ತೆಗೆದುಕೊಳ್ಳು- 
ವದೇ ಇಲ್ಲ. ಯಶೋಧರ ಸಂಕಲ್ಪ ಹಿಂಸೆಯನ್ನು ಮಾಡಿದ್ದ ರಲ್ಲೂ ಕೂಡ 
ಅವನ ಸ್ವಂತದ ಸಾಂ ಗ ಅಲ್ಪ. ದೈವದ ಸಂಕಲ್ಪವೇ ಅವನನ್ನು 
ಸುತ್ತುಗ ಗಟ್ಟ ಅದಕ್ಕೆ ಪ್ರೆ ಪ್ರೇರಿಸುತ್ತದೆ. ಆದರೂ ಹಿಂಸೆಯ ಪಾಪ ನಿರ್ದಯವಾಗಿ 
ಅವನನ್ನು ಬೆನ್ನ ಟ್ಟ್ರತ್ತ ಗೆ ಕಣ್ಣಿ ಲ್ಲದ ನ್ಯಾ ಯದಂತೆ, ಧಾರ್ಮಿಕ ಮೌಲ್ಯ ಗಳು 
ಮಾನವೀಯ "ಸಮಸ್ಯೆ ಗಳಿಗೆ ಕುರುಡಾಗುವದೂ, ಈರ್ಪೆಯಿಂದೆಂಬಂತೆ ಸೇಡು 
ತೀರಿಸಿಕೊಳ್ಳುವದೂ KA ವರೌಲ್ಯ ಗಳ ಸಾರ್ವಶ್ರಿ ಕತೆಯನ್ನು 4 ಔದಾರ್ಯವನ್ನು 
ಸೀಮಿತಗೊಳಿಸುತ್ತದೆ. ಹಾಗಳಿದೆ, ಜೀವನದಲ್ಲ ವಿಧಿಯ ನಿರ್ದಯ ಕ್ತಿ 
ಯನ್ನೂ, ಅಲ್ಪ ತಬ್ಬಗೂ ಘೋರ ಶಿಕ್ಷೆಗೆ ಒಳಗಾಗಬೇಕಾಗುವ ಅನ್ಯಾ ಯ- 


ಇ) 
*ಕೆ ಭಾ. ೧೩ 


೯೮ ಕರ್ನಾಟಕ ಭಾರತಿ 


ವನ್ನೂ ತೋರಿಸಿ, ಆ ಮೂಲಕ ಜೀವನದ ನಶ್ಶ ರತೆಯನ್ನು ಬಿಂಬಿಸಿ ವೈ ರಾಗ 1! ' 
ವನ್ನು. ಬೋಧಿಸುವದೇ ಕವಿಯ ಉದ್ದೆ ಫದ ಭಾರ. ಕ. 
ತತ್ತ್ವವಾದರೂ ತನ್ನ ಮತೀಯ ವಾಸನೆಯನು, ಕಳೆದುಕೊಂಡು ವಿರುದ್ಧ | 


ಮೌಲ್ಯ ವಾಗಿ ನಿಲುವದಿಳ ಇದು ಮನುಷ್ಯನ ಜೀವನದ ಉದ್ದೇಶವನ್ನೇ ನಿರಾ. | 


- 


ಕರಿಸುತ್ತದೆ. ಬದುಕು ಒಡ್ಡುವ ಸವಾಲುಗಳನ್ನು ಧೈರ್ಯದಿಂದ ಮಂ 
ಪ್ರಚೋದಿಸುವದರ ಬದಲು ಜೀವನವಿಮುಖತೆಯನ್ನು ಬೋಧಿಸುತ್ತದೆ. 
ಅಂತೆಯೇ ಒಂದು ಬಗೆಯು ಸಂಕುಚಿತತೆ ಈ ಮೌಲ್ಯಗಳನ್ನು ಆವರಿಸಿಕೊಂಡಿದೆ. 
ಕವಿಯ ನಂಬಿಕೆಗಳನ್ನು ವಿಮರ್ಶೆ ಪ್ರಶ್ನಿ ಸಬಾರದೆಂದು ಇತ್ತೀಜೆಗೆ ಕೆಲವು 
ಧ್ವನಿಗಳು ಕೇಳಿಬರುತ್ತಿವೆ. ಆದರೆ ವರೌಲ್ಯಗಳ ಸಾಧಕ-ಭಾಧಕಗಳನ್ನು 
ಮರೆತು ಕಾವ್ಯವನ್ನು ಓದುವದು ಸಾಧ್ಯವಲ್ಲ. ಯಾಕಂದರೆ ಒಂದು ಕಾವ್ಯ 
ಮಹತ್ವದ್ದಾ ಗುವದು ಅದು ಜೀವನಕ್ಕೆ ಏನನ್ನು ಕೊಡುತ್ತದೆ ಎಂಬುದನ್ನು, 
ಬದುಕಿನ ಗಹನ ಭೇ ಎಷ್ಟರಮಟ್ಟಿಗೆ ತಟ್ಟುತ್ತದೆ ಎಂಬುದನ್ನು 
ಅವಲಂಬಿಸಿದೆ. ಈ ಪ್ರಶ್ನೆ ಗಳಿಗೆ ಯಶೋಧರ ಚರಿತೆ ಸಮಾಧಾನಕರ ಉತ್ತರ 
ವನ್ನು ಕೊಡುವದಿಲ್ಲ 


ಕರ್ನಾಟಕದ ಕಲ್ಲುಗಳ ವಯಸ್ಸು 


ಬಿ. ಸಿ. ದೇವರಾಜ 


ಭೂವಿಜ್ಞಾ ನದ ಸಂಶೋಧನೆಗಳ ಫಲವಾಗಿ ಮನುಷ್ಯ, ಪ್ರಾಣಿ, ಪಕ್ಷಿ- 
ಗಳಿಗಿರುವಂತೆ, ಕಲ್ಲುಗಳಿಗೂ ಜೀವವಿದೆಯೆಂದು, ಕಲ್ಲುಗಳಿಂದಲೇ ಆದ 
ಭೂಮಿಗೇ ಒಂದು ವಯೋಮಿತಿ ಇರುವಂತೆ ಕಲ್ಲುಗಳಿಗೂ ವಯೋಮಿತಿ 
ಇದೆಯೆಂದು ವೇದ್ಯವಾಗಿದೆ.” ಮಾನವನ ಪ್ರತ್ಯಕ್ಷ ಪರೀಕ್ಷೆಗೆ ನಿಲುಕುವ 
ಭೂಮಿಯ ೫-೬ ಮೈಲು ದಪ್ಪದ, ತೆಳ್ಳನೆಯ ಹೊರಪದರಿನಲ್ಲಿ ಭೂಮಿಯು 
ಹುಟ್ಟಿ ಲಕ್ಟಾಂತರ ವರ್ಷಗಳ ನಂತರ ವಿವಿಧ ರೀತಿಯಲ್ಲಿ ಹಾಗೂ ವಿವಿಧ- 
ಕಾಲಗಳಲ್ಲಿ ಸೃಷ್ಟಿಯಾಗಿರುವ ಕಲ್ಲುಗಳೇ ಇವೆ. ಈ ಹೊರಪದರಿನಲ್ಲಿ ಇರುವ 
ಕಲ್ಲುಗಳ ವಯಸ್ಸಿನಲ್ಲಿ ಬಹಳ ವ್ಯತ್ಯಾಸವಿದೆ. ಕೆಲವು ೩೦೦-೩೫೦ ಕೋಟ 
ವರ್ಷಗಳಷ್ಟು ಹಳೆಯವಾದರೆ (ಉದಾಹರಣೆಗೆ: ರಷ್ಯದ ಕೋಲಾ ಪ್ರಾಂತದಲ್ಲಿ 
ಸಿಗುವ ಒಂದು ಕಳ್ಳಿಗೆ ೩೫೦ ಕೋಟಿ ವರ್ಷಗಳೆಂದು ನಿರ್ಧರಿಸಲಾಗಿದೆ) ಮತ್ತೆ 
ಕೆಲವು ತೀರ ಇತ್ತೀಚೆಗೆ ಸೃಷ್ಟಿಯಾಗಿವೆ. ಶಿಲೆಗಳ ಸೃಷ್ಟಿ ಪ್ರತ್ಯಕ್ಷವಾಗಿ ಮತ್ತು 
ಪರೋಕ್ಷವಾಗಿ ಅನೇಕ ವಿಧಗಳಲ್ಲಿ ದಿನನಿತ್ಯವೂ ನಡೆಯುತ್ತಲೇ ಇದ್ದರೂ 
ಭೂಮಿಯ ಹೊರಪದರಿನ ಬಹುಭಾಗದ ಕಲ್ಲುಗಳು ೧೦ ಲಕ್ಷಗಳಿಗೂ ಹೆಚ್ಚು 
ವಯಸ್ಸಿನವು ಎಂದು ಹೇಳಬಹುದು. 

ಈಗ ಕಲ್ಲುಗಳ ವಯಸ್ಸನ್ನು ನಿಷ್ಕರ್ಷೆ ಮಾಡುವ ಕೆಲವು ಆಧುನಿಕ 
ವಿಧಾನಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. 

ಕಲ್ಲುಗಳ ವಯಸ್ಸನ್ನು ನಿರ್ಧರಿಸಲು ಇಂದು ಬಳಕೆಯಲ್ಲರುವುದು 
ರೇಡಿಯೋಮೀಟ್ರಿಕ್‌ (Radiometric) ವಿಧಾನ. ಇದರ ಮೊದಲ ಯಶಸ್ವೀ 
ಪ್ರಯೋಗ ಆರ್ಥರ್‌ ಹೋವಹೈ* ಎಂಬ ಪ್ರಖ್ಯಾತ ಬ್ರಿಟನ್ನಿನ ಭೂವಿಜ್ಞಾನಿ- 
ಯಿಂದ ೧೯೧೩ ರಳಿ ಆಯಿತೆನ್ನ ಬಹುದು. ಪ್ರೈ ವಿಧಾನವನ್ನು ಕಂಡುಹಿಡಿಯುವ 
ಮೊದಲು ಕಲ್ಲುಗಳ ವಯಸ್ಸನ್ನು ಇಷ್ಟೇ ಎಂದು ಅಂಕಿಸಂಖ್ಯೆ ಗಳಲ್ಲಿ ನಿಷ್ಕರ್ಷೆ 
ಮಾಡಿ ಹೇಳುವಂತಹ ಯಾವ ಸರಿಯಾದ ವಿಧಾನವೂ ಇರಲಿಲ್ಲವೆಂದು ಹೇಳ- 
ಬಹುದು. ಈ ವಿಧಾನ ಬಳಕೆಗೆ ಬರುವ ಮೊದಲು ಕಲ್ಲುಗಳು ನಿಸರ್ಗದಲ್ಲ 
ಸಿಗುವ ರೀತಿಯನ್ನು ಅಭ್ಯಸಿಸಿ ಒಂದು ಪ್ರಾಂತದ ಹಲವಾರು ಕಲ್ಲುಗಳಲ್ಲ 


೧. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಭೂಮಿಯ ವಯಸ್ಸು ಕನಿಷ್ಟ ೫೦೦ ಕೋಟಿ 
ವರ್ಷಗಳಾದರೂ ಇರಬೇಕು, 
3. “The Age of the Earth” by Arthur Holmes (1913), Harper Brothers, 


New York, 
೯೯ 


೧೦೦ ಕರ್ನಾಟಕ ಭಾರತಿ 


ಸಾಪೇಕ್ಷವಾಗಿ ಯಾವುದು ಹೆಚ್ಚು ಹಳೆಯದು ಎಂಬುದನ್ನಷ್ಟೇ 
ಲಾಗುತ್ತಿತ್ತು. 


ರೇಡಿಯೋಮೀಟ್ರಿಕ್‌ ಪದ್ಧತಿಯ ಪ್ರಕಾರ ಕಲ್ಲುಗಳ ವಯಸ್ಸನ್ನು 


ನಿರ್ಧರಿಸಬೇಕಾದರೆ, ಆ ಕಲ್ಲುಗಳಲ್ಲಿ ಸಷ ವಿಕಿರಣಶೀಲ (ಸೊರೆ10೩ 1್ಗ 
ಯುರೇನಿಯಂ *ಥೋರಿಯಂ ಧಾತುಗಳು, *ಪೊಲ್ಯಾ ಸಿಯಂ (K*) *ರುಬೀ. 
ಡಿಯಂ *ರೇನಿಯಂ ( ಔ೦೫') ಮತ್ತು ಇಂಗಾಲ (ಲಿ) ಧಾತುಗಳ 
ಕೆಲವು ಐಸೋಟೋಪ( 1501000) ಗಳನ್ನು ಒಳಗೊಂಡ ಯಾವುದಾದರೂ 
ಖನಿಜಗಳು (ಅಥವಾ ವಸ್ತುಗಳು) ಅವಶ್ಯವಾಗಿ ಇರಲೇಬೇಕು. ಈ ರೇಡಿಯೋ 
ವಿಕಿರಣಶೀಲ ಧಾತುಗಳು ಅಸ್ಸಿ ರವಾದುವು. ಅವು ಕಲ್ಲುಗಳ ನಿರ್ಮಾಣವಾದಂದಿ 
ನಿಂದಲೂ ಏಕಪ್ರಕಾರವಾಗಿ ಬದಲಾವಣೆ ಹೊಂದಿ ಕಟ್ಟಕಡೆಗೆ ಸ್ಥಿರವಾದ 
ಹೊಸ ಧಾತುಗಳಾಗಿ ಪರಿವರ್ತನೆಯಾಗುತ್ತ ವೆ. ಯುರೇನಿಯಂ ಮತ್ತು 
ಥೋರಿಯಂಗಳು, ಸೀಸ ಮತ್ತು ಹೀಲಿಯಂ ಆಗುತ್ತವೆ. ಪೊಲ್ಯಾಸಿಯಂ 
(1೩%) ಆರ್ಗಾನ್‌ (A) ಅನೀ ವಾಗುತ್ತದೆ. ರುಬೀಡಿಯಂ (೧0) ಸ್ಫ್ರಾನ್ಫಿಯಂ 
(587) ಆಗುತ್ತದೆ. ರೇನಿಯಂ (೩೦೫) ಓಸ್ಮಿಯಂ (೦೩187) ಆಗುತ್ತದೆ. 
ಮತ್ತು ಇಂಗಾಲ (ಲಿ, ಸಾಮಾನ್ಯ ಇಂಗಾಲ (೮೫) ಆಗುತ್ತದೆ. 

`ವಿಕಿರಣವೇಗಸಿ ಮತ್ತು ಬಾ ವಿಕಿರಣಶೀಲ ಮೂಲಧಾತು ಮತ್ತು 
ಅದರ ವಿಕಿರಣದಿಂದ ಉತ್ಪ ತ್ತಿಯಾದ ಹೊಸ ಸ್ಥಿ ರಧಾತುವಿನ ಪ್ರಮಾಣ 
ಗಳನ್ನುಳ ಅಳತೆ ಮಾಡಿ ಕೇಶ ಹೋ ವಕಿರಣಶೀಲ ಮೂಲಧಾತು ಎಷ್ಟು 


* ಇವೆಲ್ಲವುಗಳಿಂದ ಕೆಲವು ದಶಲಸ್ರ ವರ್ಷಗಳಿಗೂ ಹೆಚ್ಚು ಹಳೆಯ ಕಲ್ಲುಗಳ ವಯಸ್ಸ- 
ನ್ನಷ್ಟೇ ಸರಿಯಾಗಿ ನಿರ್ಧರಿಸಲು ಸಾಧ್ಯ. ಯುರೇನಿಯಂ ಮತ್ತು ಥೋರಿಯಂಗಳು 
ವಿಚ್‌ಜ್ಲಿಂ ಡ್‌ (08110010700), ಮಾನೊಚೈಟ (Monozite), ಗಲೆನಾ (Galena), 
ಜಿರ್‌ಕಾನ್‌ (೫1೯೦೦೧) ಮತ್ತಿತರ ಖನಿಜಗಳಲ್ಲಿರುತ್ತವೆ. ಪೊಟ್ಯಾಸಿಯಂ ಮತ್ತು 
ರುಬೀಡಿಯಂಗಳು ಅಭ್ರಕ (ಖಃ), ಫೆಲ್‌ಸ್ಟಾರ್‌ (Felspar), ಅಂಫಿಬೋಲ್‌ 
(Amphibole), ಕೆಲವು ಪೈರಾಕ್ಸ್ರೀನ (93೦೫೦೧೦) ಇನ್ನೂ ಮುಂತಾದ ಖನಿಜ 
ಗಳಲ್ಲಿರುತ್ತವೆ. ರೇನಿಯಂ ಮಾಲಿಜ್ಜ್ಹಿ ನೈಟ್‌ (Molybdenite), ಗೆಡೋಲಿನೈಟ್‌ 
(Gedolinite), ಕೋಲಂಬೈಟ್‌ (Columbite), ಟಾಂಟಲೈಟ್‌ (Tantalite), 
ಮ್ಯಾಂಗನೀಜ ಆಕ್ಸ್ಯಾಡ್‌ Mie Oxide), ತಾಮ್ರದ ಸಲ್ಲೆ ಅಡ್‌ (Copper 
Sulphide) ಅದಿರು ಮುಂ ಜಿ 

[| ಇದು ೫೦ ಸಾವಿರ ವರ್ಷಗಳಿಗೂ ಕಡಿಮೆ ವಯಸ್ಸಿನ ಕಲ್ಲುಗಳ ವಯಸ್ಸನ್ನು ನಿಖರ- 
ವಾಗಿ ನಿರ್ಧರಿಸಲು ಬೇಕಾದ ಅತಿ ಪ್ರಯೋಜನಕಾರಿ ಧಾತು ಇದು ಕಲ್ಲುಗಳಲ್ಲಿ 
ಹುದುಗಿರುವ ಚಿಪ್ಪು (Shell), ಸಸ್ಯ ಮತ್ತು ಮೂಳೆಗಳ ಚೂರುಗಳಲ್ಲಿರುತ್ತದೆ. 

೩. ಇದನ್ನು ವಿಶಿಷ್ಟರೀತಿಯ ಗೈಗರ್‌ ಕೌಂಟರ್‌(6ೀ8ೀr ಂuಗtಗ)ನಿಂದ ಅಳೆಯುತ್ತಾರೆ. 


೪. ಈ ಅಣ್ಣಕ್ಷನಸೂ ಮಾಸ್‌ ಸ್ಪೆಕ್ಟ್ರೋವಮಿಟರ್‌( Mass Spcetrometer )ನಿಂಡೆ ಅಳೆಯು 
ತ್ತಾರೆ. 


ಕರ್ನಾಟಕದ ಕಲ್ಲುಗಳ ವಯಸ್ಸು ೧೦೧ 


ವರ್ಷಗಳಿಂದ ಆ ಖನಿಜದಲ್ಲಿ ಸೇರಿಕೊಂಡಿದೆ ಎಂಬ ಅಂಶವನ್ನು ಅಥವಾ ಆ 
ಖನಿಜ (ಪರೋಕ್ಷವಾಗಿ ಖನಿಜದಿಂದ ನಿರ್ಮಿತವಾದ ಕಲ್ಲು) ಸೃಷ್ಟಿ ಯಾಗಿ 
ಎಷ್ಟು ವರ್ಷಗಳಾದವು ಎಂಬ ಅಂಶವನ್ನು ಗುರುತಿಸಬಹುದು. ಇದು 
ರೇಡಿಯೋಮೀಟ್ರ ಕ್‌ ವಿಧಾನದ ಸಂಕ್ಷಿಪ್ತ ರೂಪರೇಖೆ. 

ಇನ್ನು ಕರ್ನಾಟಕದ ಕಲ್ಲುಗಳು ಮತ್ತು ಅವುಗಳ ವಯಸ್ಸನ್ನು ತಿಳಿ- 
ಯೋಣ. 

ಕರ್ನಾಟಕದ ಕಲ್ಲುಗಳಿಗೇ ಏಕೆ ಇಡೀ ಭಾರತ ದೇಶದಲ್ಲಿ ಸಿಗುವ ಕೆಲವೇ 
ಕಲ್ಲುಗಳಿಗೆ ಮಾತ್ರ ರೇಡಿಯೋಮೀಟ್ರಕ್‌ ವಿಧಾನದಿಂದ ನಿರ್ದಿಷ್ಟಪಡಿಸಿದ 
ವಯಸ್ಸು ಗಳಿವೆ. ಈ ಕೆಲವೇ ಕಾಲಗಳ ನಿರ್ಧಾರವೂ, ಅಮೇರಿಕ, ರಸಿಯಾ, 
ಮುಕೊಸ್ಲೊವಾಕಿಯ ಮತ್ತಿ ತರ ಪರದೇಶದ ಸಂಶೋಧನಾಲಯಗಳಲ್ಲಿ ಮಾಡ- 
ಲ್ಪಟ್ಟವೆ. ಇದಕ್ಕೆ ನಮ್ಮ ದೇಶದಲ್ಲಿ ಈ ಸಂಶೋಧನೆಯನ್ನು ಮಾಡಲು ಬೇಕಾದ 
ಸಲಕರಣೆಗಳ ಅಭಾವವೇ ಕಾರಣ. 


ಕನ್ನಡ ರಾಜ್ಯ ಸುಮಾರು 73,7000 ಚದುರು ಮೈಲಿ ವಿಸ್ತೀರ್ಣವಾಗಿದ್ದು 
ಪೂರ್ವ ರೇಖಾಂಶ 749 ಮತ್ತು 78° 2', ಮತ್ತು ಉತ್ತರ ಅಕ್ಷಾಂಶ 11945’ 
ಮತ್ತು 18°20' ಗಳಿಂದ ಪರಿಮಿತವಾಗಿದೆ ಇದು ಪ್ರಪಂಚದಲ್ಲಿ ಅತಿ ಪುರಾತನ 
ಭೂಭಾಗಗಳಲ್ಲೊಂದಾದ ಭಾರತದ ದಕ್ಷಿಣ ದ್ವೀಪಕಲ್ಪದ ಒಂದು ಭಾಗ. ಇಲ್ಲಿ 
ಹಲವಾರು ವಯಸ್ಸಿನ ನಾನಾತರಹದ ಕಲ್ಲುಗಳು ಹರಡಿವೆ. 


ಕನ್ನಡ ರಾಜ್ಯದಲ್ಲಿ ಹರಡಿರುವ ಕಲ್ಲುಗಳನ್ನು” ಮುಖ್ಯವಾಗಿ (೧) 
ಆರ್ಷೇಯ ಶಿಲಾಸಮುದಾಯ, (೨) ಕಲಾದಗಿ-ಭೀಮಶಿಲಾಸಮುದಾಯ 
ಮತ್ತು (೩) ದಕ್ಷಿಣ ಟ್ರಾ ಪ್‌ (Deccan Trap )ಐಂದು ಮೂರು ಮುಖ್ಯವಾದ 
ಭಾಗಗಳಲ್ಲಿ ವಿಂಗಡಿಸಬಹುದು. ಈ ಮೂರು ಪಂಗಡಗಳಿಗೆ ಸೇರಿರುವ ಕಲ್ಲು- 
ಗಳು ಹರಡಿರುವ ರೀತಿಯನ್ನು ನಕ್ಷೆ ೧ರಲ್ಲಿ ತೋರಿಸಲಾಗಿದೆ. 

ಆರ್ಷೇಯ ಯುಗದ ಶಿಲಾಸಮುದಾಯವು ಸುಮಾರು 58000 ಚ ಮೈ. 
ಆವರಿಸಿದೆ. ಇವು ಉಳಿದೆರಡು ಶಿಲಾಸ್ತೋಮಗಳಿಗಿಂತಲೂ ಅತಿ ಪುರಾತನ- 
ವಾದುವು. ಇವುಗಳನ್ನು ಸ್ಲೂಲಪಾಗಿ 

೧. ಧಾರವಾಡ ಶಿಲೆಗಳು ( Dharwar-Rocks ) 

೨. ನೈಸ್‌-ಗ್ರಾನೈಟ್‌ ( Gneiss-Granite ) ಶಿಲೆಗಳು ಮತ್ತು 

&. ಡೈಕ ( Dyke ) ಶಿಲೆಗಳೆಂದು ವಿಂಗಡಿಸಬಹುದು. 


೫. ಹೆಚಿ ನ ವಿವರಗಳಿಗೆ “A Handbook of the Geology of Mysore State 
ಚ 
Southern India’ by B. Rama Rao (1962) ಪುಸ್ತಕವನ್ನು ಓದಬಹುದು, 


ನೆ. 1 
ಕರ್ನಾಟಕದ ಶಿಲೆಗಳನ್ನು 
ತೋರಿಸುವ ಸತ್ತೆ 


745 
UBER 775: 


ಕರ್ನಾಟಕದ ಕಲ್ಲುಗಳ ವಯಂಸ್ಕು ೧೦೩ 


ಧಾರವಾಡ ಶಿಲೆಗಳು ಸುಮಾರು 8,000 ಚ. ಮೈ. ಮತ್ತು ನೈಸ್‌-ಗ್ರಾನೈಟ್‌ 
ಶಿಲೆಗಳು 50,000 ಚ.ಮೈ. ಪ್ರದೇಶವನ್ನು ಆಕ್ರಮಿಸಿವೆ. ಡೈಕ್‌ಗಳ ವಿಸ್ತೀ 
ರ್ಣವು ಬಹಳ ಕಡಿಮೆ ಇದ್ದು ಅದನ್ನು ಉಳಿದೆರಡು ಶಿಲೆಗಳ ವಿಸ್ತೀರ್ಣದ 
ಲೆಕ್ಕದಲ್ಲಿ ಸೇರಿ ಸಲಾಗಿದೆ. 
| ಧಾರವಾಡ ಶಿಲೆಗಳು ವಿಸ್ತೀರ್ಣದ ಬೇರೆ ಬೇರೆ ಉದ್ದ ಪಟ್ಟಿಗಳಲ್ಲಿ 
( Bands) ಉತ್ತ ರ-ದಕ್ಷಿಣವಾಗಿ ಹಬ್ಬಿವೆ. (ನಕ್ಷೆ (ನ್ನು ನೋಡಿ) ಇವುಗಳ 
ಸುತ್ತಲೂ ಗ್ರಾನೈಟ್‌ ಮತ್ತು ನೈಸ್‌ ಶಿಲೆಗಳು ಹರಡಿಕೊಂಡಿವೆ. ಧಾರವಾಡ ಶಿಲಾ 
ಸಮುದಾಯವು ಹಾರ್ನ ಬ್ಲೆಂಡ್‌ ( Hಂrnblende ), ಕ್ಲೋರೈಲ್‌ (೮1101116), 
ಅಭ್ರಕ (1110೩) ಮುಂತಾದ ಪದರ ಶಿಲೆಗಳು ( 8001608), ರೂಪಾಂತರ 
“ಹೊಂದಿದ ನಾನಾರೀತಿಯ ಮಡ್ಡಿ ( Sedimentary ) ಮತ್ತು ಶಿಲಾರಸಪ್ರವಾಹ 
( Volcanic ) ಶಿಲೆಗಳು ಮುಂತಾದ ರೂಪಾಂತರ ಶಿಲೆಗಳ ಮಿಶ್ರಣವಾಗಿದೆ. ಈ 
ಶಿಲಾಸಮುದಾಯವು ನಮ್ಮ ರಾಜ್ಯದಲ್ಲಿ ಬೇರೆಲ್ಲ ಕಲ್ಲುಗಳಿಗಿಂತ ಅತಿಪುರಾ- 
ತನವಾದುದೆಂದು ನಂಬಿಕೆ. ಆದರೆ ಈಗ ಪ್ರಸಿದ್ಧ ವಾಗಿರುವ ಎರಡು ರೇಡಿಯೋ 
ಮೀಟ್ರಿ ಕ್‌ ವಯಸ್ಸುಗಳು (ಕೋಷ್ಟಕ ೧ನ್ನು ನೋಡಿ) ಈ ನಂಬಿಕೆಯನ್ನು 
ಅಷ್ಟು ಸಮರ್ಥಿಸಿಲ್ಲ ಇದಕ್ಕೆ ಮುಖ್ಯ rok ವಯಸ್ಸನ್ನು ನಿರ್ಧರಿಸಲು ' 
| ಉಪಯೋಗಿಸಿರುವ ಎರಡೂ ಖನಿಜಗಳು ಅಚ್ಚ ಧಾರವಾಡ ಶಿಲೆಗಳನ್ನು 
ಭೇದಿಸಿಕೊಂಡು ಅನೇಕ ವರ್ಷಗಳ ತರುವಾಯ ರೂಪುಗೊಂಡ ಪೆಗ ಟೈಟ್‌ 
( Pegmatite) ಎಂಬ ಶಿಲಾಗುಂಪುಗಳಿಗೆ ಸೇರಿರುವುದೇ ಎಂದು EA 
ಈ ವಯಸ್ಸುಗಳ ಆಧಾರದ ಮೇಲೆ ಧಾರವಾಡ ಶಿಲೆಗಳು 2:0 ರಿಂದ 24ಗ 
ಕೋಟಿ ವರ್ಷಗಳಿಗೂ ಹೆಚ್ಚು ಹಳೆಯವೆಂದು ಹೇಳಬಹುದು. 
ನೈಸ್‌ ಮತ್ತು ಗ್ರಾನೈಟ್‌ ಶಿಲಾಸ್ತೋಮಗಳು ಪ್ರಧಾನವಾಗಿ ರೂಪಾಂ- 
ತರಶಿಲೆಗಳು. ಇವುಗಳನ್ನು (1) ಚಾರ್ನೊ ಸೈ ಟಾ (Charnockite), (2) 
ಚಾಂಬಿಯನ್‌ ನೈಸ್‌ Chanipion ಸಷ ಮ ದ್ವೀಪಕಲ್ಪೀಯ ನೈಸ್‌ 
(Peninsular ೮೧6155) ಮತ್ತು (4) ಕ್ಲೊಸ್‌ಪೆ "ಟ್‌ ಗ್ರಾ ನೈ ಟ್‌” (Closepet 
Granite) ಎಂದು ನಾಲ್ಕು ಗುಂಪುಗಳಲ್ಲಿ ವಿಂಗಡಿಸಲಾಗಿದೆ. (ಸಕ್ಸ (ನ್ನು ನೋಡಿರಿ). 
ಇವೆಲ್ಲವೂ ಬಣ್ಣ, ರೂಪು, ರಚನೆ. ಕಣಪರಿಮಾಣ ಮತ್ತು ರೂಪಾಂತರ ದರ್ಜೆ 
ಯಲ್ಲಿ ಬಹಳ ವ್ಯ ತ್ಯಾಸ ಉಳ್ಳಂತಹ ಹಲವಾರು ಪ್ರಕಾರದ ಶಿಲಾಸಂಕೀರ್ಣ 
ಗಳಾಗಿವೆ. ಇವು” ಕನಿಷ್ಠ ಪಕ್ಷ ಎರಡು ಬೇರೆ ಬೇರೆ "ಯುಗಗಳಲ್ಲಿ ನಿರ್ಮಾಣ 
'ವಾದವುಗಳೆಂದು ತಿಳಿದುಬಂದಿದೆ. ಮೊದಲನೆಯ ಯುಗದಲ್ಲ ರೂಪುಗೊಂಡ 
| ಚಾರ್ನೋಕೈಲ್‌ ಸುವರು 295 ರಿಂದ 395 ಕೋಟ ವಯಸ್ಸಿನದು ಮತ್ತು 
ಎರಡನೆಯ ಯುಗದಲ್ಲಿ ರೂಪುಗೊಂಡು ಚಾಂಬಿಯನ್‌ ನೈಸ್‌ ದ್ವೀಪಕಲ್ಪೀಯ 
ನೈ ಸ್‌ ಮತ್ತು ಕ್ಲೋಸ್‌ಪೇಟ್‌ ಗ್ರಾನೈ ಟ್‌ ಸುಮಾರು 200 ರಿಂದ 250 ಕೋಟ 


=| (1) ಂಉ%% 


2೨ 
-( 18 QU) ೦೮ಉ೦೮೬೫ಂಣ ೧ಊ ೮ ( ಸ್ಕರ ye (೦003೫೨ ೦/೪೫ ) 
₹025 (01೪) .ಲಣ "en ೦೪% ೦% (೧) 6 
(ww 21) ೦೧೫೦೪ ಬು ಟು ತೆ vA 
$61855 ri RE Ad ಕ ದ್‌್‌ (೩) 
ig ) 
1027 | (1635) oro ($6191೧ 001600೨ ) ಕ Wp 
~( 24 QW ) ೦೫೦೮೬೫೧ ೧೮೧೨೮ ಜಡ ಸಗ ಯ mg ಹಾ ಸಿ 
{ 661 = (071) ೨೨೮೬೧ sp 9ಜೀ20%ಂ6೬2 (a) 
-( ೫ 21) ೨೦೦% ಹ ಜು ತಾ 9 
$087 = ಗ ಟಕ್‌! ಹಿ " ಸರ್‌ (ಒ) 
py ಊಂ ೧068 
806೭5 [| "ಓಟ ಸ ಷೂ (5400 201 ) ವೈ ಶ್‌? 
wad) ೦ಇ೮೪೬ಊಆಂ ೧೧೫% ೦೫೧ ೫ ೪ ಇಂಡ ಣಜ ೦೧) ಉಗ ನ ಉಂಡಾಡಿ (೧) | ೯ 
12617 | (mV ೬ಆಂಎ 
-(1 31) ceo QE ತ ME ಸ: 
$607 = — (ಪ Ce ಕ ಜ್‌ (18) 
(೨11101 ) 
$06೭ = ಟೆ ಗ igh gh MI ಲ ನಂಥ (ಇ) 1 (ಒ) 
ಸ ಗ ೦೮೦% ಲೌ ಜ್‌ (ಎ) 
ಯನ |. ಬು ರಾ ( 9](0910 106950[) 
-( Ad) ೦೮೬೫೧ | coven RU me (೧೪೫೦೧೧) 
ae ಇ IE 
ಸ ೪ ಬಜ “೧0% ಸಾತ ಕ 
೧3೮೩) "Cxceos score ಗಾಡ ಇ ಟ್ಟ ೧೧೫೫ ನನಲ ಆಆ ೧೪ ೦೫ 
ನ pon ಇಡಾ ಬೀಂ೦ೀಲಂಂಜಜ6೧೪ cco san payee shes Ia 


(೧7೬ ೨೦ಊ%(೦೫) 


SEEN ತಾ SESS ]ಗಗಊ/7/ಗಸ್ರಅಾಗಾಗಾಗಾಗಾಗ್ಷ ಕೌ: ಗ್ರ ಗಾರಾಗ್ಷ ್ಷಕಾಶಘ ಘೂ ಘೂ ಘೂೌೀಘ4 ಘ  ೂ 4ೀತಾ್‌ 


| ¥ 
cap ಜೀ (2113900109೬ ) 2ST AUP 2೧೨02 
0-2 ನಲ 


"(901-186 ‘dd "(--[0ಗ, "80800೨ '೦೦69% “1090 '೦೦3 "ಇ ‘soWloH 10 ,, 0೦॥(9೨ 
008 2100[ ie[nsuidog jo 00/10010)-316 oy) 360179 ,, ) `ಆ ಜಂತನಿ6ಂ ಐಂಂಜ೧ (€961) COVE $0೨ರುಣ cau Crceoe ಇ ಥ್ಳೆ 


`( $]2011900 ) ೫10] ]೦ 52201103 
10080೨1೪ oy) Jo ಟ೦[)]೨1102 pure ೨೫8 "/0[00181181)5 UO UNISOAWAS pute ‘20S [೦೨ ‘PUUEIEN ೧೮0 [01011060006 Aq 91016 210SKN 


Jo SouljeysAI) IemIeyQg - 1900 90) 801180) 11. CAUCE ಲ ಲ್‌ ಲ್‌ಿ ಇಂ “eos Qeoy Renu ಜಂಬ. se 1 


“(oe1sqe) (02--6 "(೪-101 
uolu ‘sAydoD ‘IW $50801] `€ ‘H [0181160006 008 ೫೦೫ ‘A “AYYINN 10, 2100[ "93054 "3000000 901][019//10 081108) 


-910 oy) Jo 9288 WnIyu0l)s-Wnipiqny ,, ) ‘oR Brosh HNoaHcLES (0961) “eee "ಓಟ ೨30೮00 ಟಂ ಇ ಕ್ತಿ 


NSS SESE ETE EES ಭಾಗದ ಕಾಹ ಹಾ ಸರ್ದಾರ್‌ STE TEES ETP SETTERS OE NEUES UT TET PUT TNT SUBS ಭಾಗಾಕಾರ ಸಾ EET 57 IETS SSS ESTES SST i 


(೧% | 
aun ) 
# 012S¥T = rp su ಂಹೀಬಿಗಿಟಂರ ಉಟ ( 809[90) wey (೧) 
( 911೪3೯) 
ನ ke ಹೆಣ 
*0130£೭7 | ೫೬% (೧7೫ ೧೦೮೫ ೦೫)| (9201 IeMieyg ) 
—0c£o 0p -0€00636000 €0ಊ೧ಂ೦೪೮ UN ಐಪಿ ( 9112000] ) se eoges (೧) | « 
₹12೭ 5| (ಉಳ) 253೮ 
“(op 21) ೦೮೦% RE ರಟ Cp ನಾಳ ತ (ಊ) 
ಕ €(೭5 et bas ಜಿ ನ್‌ mW seo eco@s (ಹ) p (ಊ) 
$89605 ಹ ನ ಜ್‌ ಜಾ ಗತಾ ಇ (9011203011 ) 
sR Tete ಐಂ (ಒ) p (ಅ) 
$ 567 = pW ii (a ಐಂಇಣ) 
೨11೦೮9೪೦ 710%) 
8 ಗೆ "ಜಣ Cou Rea (&) 
§ <6 = ಯು ನ A ( 95012013014) 


soe sce (a) $ (ಎ) | 


ಈ, ಭಾ, ೧೪ 


೧೦೬ ಕರ್ನಾಟಕ ಭಾರತಿ 


ವಯಸ್ಸಿ ನವೆಂದು ಕ್ಷೇತ್ರ ಸಂಶೋಧನೆ ಮತ್ತು ರೇಡಿಯೋಮೀಟ್ರಿ ಕ್‌ ವಯೋ. 
ನಿರ್ಧಾರಗಳ ಮೂಲಕ ನಿರ್ಧರಿಸಲಾಗಿದೆ. (ಕೋಷ್ಟಕ ೧ನ್ನು ನೋಡಿ) 
ಶಿಲಾಸ್ತೋಮದ ಸರಿಯಾದ ವಯಸ್ಸಿನ ಅರಿವು ಮುಖ್ಯವಾಗಿ ಕರ್ನಾಟಕ - 
ವಿಶ್ವವಿದ್ಯಾಲಯ ಸ್ಥಾ )ಿ ತಕೋತ್ತರ 'ಭೂವಿಜ್ಞಾನ ವಿಭಾಗದ ಇತ್ತೀಜಿನ" 
ಸಂಶೋಧನೆಯ ವಾಗಿದೆ 

ಆರ್ಷೇಯ ಶಿಲಾಸಮುದಾಯದಲ್ಲಿ ಇನ್ನುಳಿದವು ಚಿಕ್ಕವಯಸ್ಸಿನ ಕೆಲವು 
ಡೈಕ್‌ ಶಿಲೆಗಳು. ಇವು ಮೇಲೆ ವಿವರಿಸಿದ ಎಲ್ಲ ತರಹದ ಆರ್ಷೇಯ ಶಿಲೆ 
ಗಳನ್ನು ಭೇದಿಸಿಕೊಂಡು ತರುವಾಯ ಉದ್ಭವಿಸಿರುವ ಕಲ್ಲುಗಳು. ನಿಸರ್ಗದಲ್ಲಿ 
ಇವು ಸಾಮಾನ್ಯವಾಗಿ ತಮ್ಮ ಉದ್ದ-ಅಗಲಕ್ಕೂ ಚದುರಿದ ಸಣ್ಣ ದೊಡ್ಡ 
ಗುಂಡುಬಂಡೆಗಳ ಸಾಲಿನಂತೆ ಕಾಣುತ್ತವೆ. ಇವೂ ರಚನೆ, ಕಣಪರಿಮಾಣ, ಗಾತ್ರ 
ಮತ್ತು ಮಾರ್ಪಾಟನ ದರ್ಜೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಹೊಂದಿವೆ. ಆದರೆ 
ಘ್ಟಾರ (88510) ಜಾತಿಯ ಡೋಲೆರೈಟ್‌ (12016116) ಎಂಬ ಕರೀಕಲ್ಲು ಈ" 
ಗುಂಪಿನ ಕಲ್ಲುಗಳಲ್ಲೆಲ್ಲಾ ಹೇರಳವಾಗಿದ್ದು ಆರ್ಷೇಯ ಶಿಲೆಗಳು ಹರಡಿರುವ 
ನಮ್ಮ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತವೆ. ಡೈಕ್‌ ಗುಂಪಿಗೆ ಸೇರಿದ 
ಯಾವ ಕಳ್ಳಿನ ವಯಸ್ಸನ್ನೂ ರೇಡಿಯೋಮೀಟ್ರಕ್‌ ಪದ್ಧತಿಯಿಂದ ನಿರ್ಧರಿಸಿಲ್ಲ. 
ಆದರೆ ಅವು ನಿಸರ್ಗದಲ್ಲಿ ಸಿಗುವ ರೀತಿಯ ಆಧಾರದಮೇಲೆ 200-250 ಕೋಟಗೂ 1 
ಬಹಳ ಕಡಿಮೆ ವಯಸ್ಸಿ ನವೆಂದು ಖಂಡಿತವಾಗಿ ಹೇಳಬಹುದು. 

ಪುರಾಣಯುಗಕ್ಕೆ ಸೇರಿದ ಕಲಾದಗಿ-ಭೀಮಶಿಲಾಸ್ಲೋಮಗಳು ಪ್ರಧಾನ 
ವಾಗಿ ಬೆಳಗಾವಿ, ವಿಜಾಪುರ ಮತ್ತು ಕಲಬುರಿ ಜಿಲ್ಲೆ ಗಳಲ್ಲ ಸುಮಾರು 1500 
ರಿಂದ 2000 ಚ.ಮೈ.ಗಳನ್ನು ಆವರಿಸ ಸುತ್ತವೆ. "ಇವು. ಒತ್ತಡದಿಂದ ಸಂಕುಚಿತ 
ವಾಗಿ ಮಡಿಸಿ, ತಿರುಗಿ ಚೂರ್ಲೀಕೃ ತವಾದ ಆರ್ಷೇಯ ಯುಗದ ಶಿಲಾಸಮಂ- 
ದಾಯದ ಮೇಲ್ಭಾಗದಲ್ಲಿ ಸಂಗ್ರ ಹವಾಗಿ ಉತ್ಪನ್ನವಾದ ನಿರ್ದಿಷ್ಟ ಪಳೆಯುಳಿಕೆ 
ಗಳಿಲ್ಲದ ಪುರಾತನ ಪ್ರಸ್ತರಿ ( 86611768101) ಶಿಲೆಗಳು. ಈ ಶಿಲಾಸಮು- 
ದಾಯವು ಮುಖ್ಯವಾಗಿ ಕಲಬೆರಕೆ ಕಲ್ಲು (Conglomerite), ಮರಳುಕಲ್ಲು 
(Sand Stone), ಸುಣ್ಣ Td (Lime Stone) ಮತ್ತು ಹಿಟ್ಟು ಕಲ್ಲು (Shale) 
ಗಳನ್ನು ಒಳಗೊಂಡಿದೆ. ಈ ಸಮುದಾಯದ ಯಾವ ಶಿಲೆಯನ್ನೂ ಇಂದಿನ 
ಓರಿಗೂ ರೇಡಿಯೋಮೀಟ್ರಿಕ್‌ ಪದ್ದ ತಿಯ ವಯೋನಿರ್ಧಾರಕ್ಕೆ ಸಷ ಪಡಿಸಿಲ್ಲ. 
ಆದರೆ ವಯಸ್ಸು ನಿಷ್ಕ ರ್ಷೆಯಾಗಿರುವ ಬೇರೆ ಪ್ರಾಂತದ ಇಂತಹದೇ ಶಿಲಾ- 
ಸಮುದಾಯಕ್ಕೆ ಹೋಲಿಸಿ ಇವುಗಳ ವಯಸ್ಸು 80 ರಿಂದ 150 ಕೋಟ ವರ್ಷ 
ಗಳರಬಹ.ದೆಂದು ಹೇಳಬಹುದು. 


ದಕ್ಷಿಣ ಟ್ರ್ಯಾಪ್‌ ಶಿಲಾಸಮುದಾಯವು ನಮ್ಮ ರಾಜ್ಯದ ಉತ್ತರ ಗಡಿಯ 
ಉದ್ದಕ್ಕೂ ಹರಡಿದೆ. ಇದು ಸುಮಾರು 180 ಮೈ ವಿ ಉದ್ದ ಮತ್ತು 25 ರಿಂದ 


ಕ್ಯಾ 


ಕರ್ನಾಟಕದ ಕಲ್ಲುಗಳ ವಯಸ) ೧೦೭ 


70 ಮೈಲು ಅಗಲವಿದ್ದು ಬೆಳಗಾವಿ, ವಿಜಾಪೂರ, ಕಲಬುರ್ಗಿ ಮತ್ತು ಬೀದರ 
ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ 10,000 ಚ. ಮೈ.ಗಳನ್ನು ಆವರಿಸಿರುತ್ತದೆ. ಈ 
ಶಿಲಾಸಮುದಾಯವು ಕಲಾದಗಿ-ಭೀಮಸ್ತೋಮಗಳು ರಚಿತವಾದ ಕೋಟ್ಯಂ- 
ತರ ವರ್ಷಗಳಾದ ಮೇಲೆ ಮಧ್ಯಜೀವ ಯುಗದ ( Merozoic era ) ಅಂತ್ಯ 
. ಭಾಗದಲ್ಲಿ ನೆಲ ಬಿರಿದು ಹೊರಹೊಮ್ಮಿದ ಶಿಲಾರಸವು ಘನಿಸಿ ನಿರ್ಮಾಣವಾದದ್ದು. 
ಇದೇ ಕಲ್ಲು ನಮ್ಮ ರಾಜ್ಯದ ಉತ್ತರಕ್ಕಿರುವ ಮಹಾರಾಷ್ಟ್ರ ಮತ್ತು 
ಮಧ್ಯ ಪ್ರದೇಶದ ಬಹುಭಾಗಗಳನ್ನು ಆವರಿಸಿದೆ. ಇದು ಪ್ರಧಾನವಾಗಿ ಕ್ಬಾರ 
ಬಗೆಯ ಬೆಸಾಲ್ಫ್‌ (Basalt) ಎನ್ನುವ ಕರೀಕಲ್ಲು. ಇತ್ತೀಚೆಗೆ ಪ್ರ ಕಟವಾಗಿರುವ 
ರೇಡಿಯೋಮೀಟ್ರಕ್‌ ವಯೋನಿರ್ಧಾರದ ಪ್ರಕಾರ ಈ ಶಿಲೆಯು 6 ರಿಂದ9 
. ಕೋಟ ವರ್ಷಗಳಷ್ಟು ಹಳೆಯದೆಂದು ತಿಳಿಯಲಾಗಿದೆ. 

ಮೇಲೆ ವಿವರಿಸಿದ ಶಿಲಾಸಮುದಾಯಗಳಲ್ಲದೆ ಪಶ್ಚಿಮ ಕಡಲತೀರದಲ್ಲಿ 
ಗೋವಾದಿಂದ ಮಂಗಳೂರಿನ ದಕ್ಷಿಣಕ್ಕೆ 10-15 ಮೈಲಿಗಳವರೆಗೂ ಸುಮಾರು 
200 ಮೈಲಿ ಉದ್ದ ಮತ್ತು 10-15 ಮೈಲಿ ಅಗಲದಲ್ಲಿ ಹರಡಿರುವ ಆಧುನಿಕ 
(1 ಲಕ್ಷಕ್ಕೂ ಕಡಿಮೆ ವಯಸ್ಸಿನ) ಶಿಲಾಸಮುದಾಯವಿದೆ. ಇದರ ರೇಡಿಯೊ 
ಮೀಟ್ರಿ ಕ್‌ ವಯೋನಿರ್ಧಾರವೂ ಇನ್ನೂ ಆಗಿಲ್ಲ. 

ಭಾರತದಲ್ಲಿ ಅಗತ್ಯವಾಗಿ ಆಗಬೇಕಾಗಿರುವ ಹಲವಾರು ರೀತಿಯ ಭೂ- 
ವಿಜ್ಞಾನ ಸಂಶೋಧನೆಗಳಲ್ಲಿ ಶಿಲೆಗಳ ರೇಡಿಯೋಮೀಟ್ರಿ ಕ್‌ ವಿಧಾನದ ವಯೋ 
ನಿರ್ಧಾರವೂ ಒಂದು. ಈ ಸಂಶೋಧನೆಯು ಶಿಲೆಗಳ ವಯಸು, ನಿರ್ಮಾಣ- 
ವಾಗಿರುವ ಕ್ರಮ ಮತ್ತು ಚರಿತ್ರೆಗಳನ್ನು ತಿಳಿಯಲು ಸಹಾಯವಾಗುವದರ 
ಜೊತೆಗೆ ನಮ್ಮ ದೇಶದಲ್ಲಿ ಪ್ರಧಾನವಾಗಿ ಇರುವ ಆರ್ಷೇಯ ಶಿಲಾಸ್ತೋಮದಲ್ಳಿ 
ಅಡಗಿರುವ ಅಮೂಲ್ಯವಾದ ಖನಿಜಗಳನ್ನು ಕಂಡುಹಿಡಿಯಲು ಅತಿ ಸಹಾಯ- 
ಕಾರಿಯಾಗುತ್ತದೆ. 


ಗಳಗನಾಥರ ಕೃತಿಗಳು 
( ಸಂಖ್ಯಾನಿರ್ಣಯೆ) 
ಜಿಟಗೇರಿ ಕೃಷ್ಣಶರ್ಮಾ 


ಕನ್ನ ಡನಾಡಿನ ಐತಿಹಾಸಿಕ ಕಾಲದ ಸ ಸಾಹಿತ್ರಿ ಈ ವ್ಯ ಕಿ ಗಳ ಜೀವನಚರಿತ್ರೆ 
ಯನ್ನು ಜು ವಾಸ್ತ ವದೃಷ್ಟ )ಿ, ಯಿಂದ ವಿಚಾರ ಮಾಡಬೇಕೆನ್ನು ವವರಿಗೆ ಅವರ 
ದೇ ಜಾ ಎಸ ಒಡೆಯದ ಒಗಟಿನಿಸುವುದು; ಕಲವ ಕೃ ತ್ರಿ 
ಗಳ ನಿಜವಾದ ಕರ್ತೃಗಳಾರೆಂಬುದೂ ತಿಳಿಯದ ವಿಷಯವಿೆನಿಸುವುದು. ಇದಕ್ಕೆ 
ಮುಖ್ಯವಾದ ಕಾರಣವೆಂದರೆ ನಮ್ಮ ನಾಡಿನಲ್ಲಿ ಪರಂಪರೆಯಾಗಿ ನಡೆದು- 
ಕೊಂಡು ಬಂದಿರುವ ಐತಿಹಾಸಿಕ ಪ್ರಜ್ಞೆಯ ಅಭಾವ. ಹೆಚ್ಚು ಜನಖ್ರಯತೆ- 
ಯನ್ನು ಗಳಿಸಿದ ಕೃತಿಯ ಕರ್ತ್ನೃವಿನ ಬಗೆಗೆ, ಆತನ ತರುವಾಯ, ಆತನ 
ಮೇಲ್ಮೆಯನ್ನು ಸಾರುವುದಕ್ಕೆ, ಅವಾಸ್ತ ವವೆನಿಸುವಂತಹ ಪುಕ್ಕಟಿ ಪುರಾಣ- 
ಗಳು ಹುಟ್ಟಿಕೊಂಡಿರುತ್ತವೆ. ಅವುಗಳನ್ನು ಪ್ರವರಾಣವೆಂದು ಹಿಡಿದು ಸಂಶೋ 
ಧನೆಗೆ ಹೊರಟರೆ, ಸಂಶೋಧಕನ ಸಂಶೋಧನೆಯೂ ಹುರುಳಿಲ್ಲದುದಾಗುವುದು. 

ದಿ. ಗಳಗನಾಥರು, ನಮ್ಮಲ್ಲ ಇತಿಹಾಸಪ್ರಜ್ಞೆಯನ್ನು ಮೂಡಿಸಿದ ಈ 
ಇಪ್ಪತ್ತನೆಯ ಶತಮಾನದಲ್ಲಿಯೆ ಬಹುದಿನ ಬದುಕಿ, ಬಹುಜನಪ್ರಿಯವೆನಿಸಿದ 
ವಿಪುಲ ಸಾಹಿತ್ಯವನ್ನು ನಿರ್ಮಿಸಿ ಹೋದವರು. ಅವರನ್ನು ನೋಡಿದವರು, 
ಕೂಡಿ ಆಡಿದವರು, ಅವರ ಸಾಹಿತ್ಯ ಕೃ ತಿಗಳ ಪರಿಮಿತಿಯನ್ನು ಅರಿತವರು, 
ಈಗಲೂ ಸಾಕಷ್ಟು ಜನರು ಜೀವಿಸಿದ್ದಾರೆ. ಅವರ ಜೀವನಚರಿತ್ರೆಯನ್ನು 
2 ೧ ್ಪ| ಯ ಅವರ ಕೃತಿಗಳ ಸಂಖ್ಯೆ ಯನ್ನು ಅರಿತುಕೊಳ್ಳ- 
ಬೇಕೆನ್ನು ವವರಿಗೂ-ಸ್ವಲ್ಪ ಶ್ರಮವಹಿಸಿದರೆ-ಸಾಕಷ ಷ್ಟು ಸಾಕ್ಷಿಪ್ರ ವರಾಣ ಸಂಗತಿ 
ಗಳು ದೊರೆಯುವುವು. 

ದಿ. ಗಳಗನಾಥರು ಬದುಕಿ ಇರುವಾಗ, ಅವರ ಜೀವನ ಚರಿತ್ರೆ ಯನ್ನು 
ಬರೆಯಬೇಕೆಂದು ಯಾರೂ ಮುಂದೆ ಬರಲಿಲ್ಲ. ಹಾಗೆ ಯಾರಾದರೂ ತು. 
ಬಂದಿದ್ದರೆ. ಅವರ ವಿವಿಧಮುಖ ಕಾರ್ಯದ- -ತುಂಬುಬಾಳಿನ ಕೂಲಂಕಷ. 
ವಾದ ಜೀವನಚರಿತ್ರೆ ನಮಗೆ ದೊರೆಯಬಹುದಾಗಿದ್ದಿ ತೇನೋ ! ಆದರೆ ಆಗ 
ಯಾರಲ್ಲಿಯೂ ಈ ಅರಿವು ಉದಯಿಸಲಿಲ್ಲ. ಅವರು ಗತಿಸಿದ ತರುವಾಯ, 
ಐದಾರು ವರುಷಗಳು ಕಳೆದಮೇಲೆ, ಅವರ ವಿಷಯಕವಾದ ಆದರ ಶ ಶ್ರದ್ಧೆ- 
ಗಳನ್ನಿರಿಸಿಕೊಂಡಿದ್ದ ದಿ. ರಂಗನಾಥ ನೆಗಳೂರ (ನೆರಂಗ) ಅವರು, ಗಳಗನಾಥರ 
ಜೀವನ-ಸಾಹಿತ್ಯ ಗಳ ಪರಿಚಯವನ್ನೊ ಳಗೊಂಡ ಪುಟ್ಟ ಹೊತ್ತ ಗೆಯೊಂದನ್ನು 
ಪ್ರಕಟಿಸಿದ್ದಾ ಕಿ” ಅದಕ್ಕಾಗಿ ಅವರು, ವಾಸ್ತವ ಸಂಗತಿಗಳನ್ನು. ಸಂಗ್ರ NER 


೧೦೮ 


ಗಳಗನಾಥರ ಕೃತಿಗಳಂ ೧೦೯ 


ಸಾಕಷ್ಟು ಶ್ರ ಶ್ರಮವಹಿಸಿದುದು ಕಂಡುಬರುವುದಾದರೂ, ಗಳಗನಾಥರು ಬರೆದ 

ಗ್ರಂಥಗಳ "ಪಟ್ಟಿಯನ್ನು ಅವರಿಗೆ ಒದಗಿಸಿದವರು, ಸಾಕಷ ಕ್ಟ ವಾಸ್ತ ವದೃಷ್ಟಿ 
ಯನ್ನು ಇರಿಸಿಕೊಂಡವರಾಗಿರಲಿಲ್ಲವೆಂದು ತೋರುತ್ತದೆ. ಡೀ. ಬಟು 
ಬರೆದು ಪ್ರಕಟಿಸಿದ ಗಳಗನಾಥರ ಪರಿಚಯಾತ್ಮಕ ಪುಸ್ತಕದ ಕೊನೆಯಲ್ಲಿ 


ಅಚ್ಚು ಗೊಂಡಿರುವ ಗಳಗನಾಥರ ಗ್ರಂಥಗಳ ಪಟ್ಟಿಯಲ್ಲಿ, ಬೇರೆ ಲೇಖಕರ ಕೆಲವು 


ಕೃತಿಗಳೂ ಸೇರಿಕೊಂಡಿವೆ; ಅಲ್ಲದೆ ಕಾಲಾನುಕ್ರ ಮಕ್ಕೆ ಅನುಸಾರವಾಗಿ ಸಿದ್ಧ - 
ಪಡಿಸಿದ ಪಟ್ಟಿಯೂ ಅದಲ್ಲ. ಇನ್ನಿಷ್ಟು ಪ್ರಯತ್ನ ಪಟ್ಟಿ, ದ್ವರೆ, ದಿ. ಗಳಗನಾಥರ 
ಕೃತಿಗಳ ಪ್ರಾ ಮಾಣಿಕ ಪಟ್ಟ ಯನ್ನು ಅವರು ಸ ಘಾ 

ಈಗ ದಿವಂಗತ Pit ಜನ್ಮಶತಾಬ್ದಿ ಯ ಉತ್ಸ ವವು, ನಮ್ಮ ನಾಡಿನ 


"ಅನೇಕ ಪುರ-ಪಟ್ಟಣಗಳಲಳ್ಲಿ ನಡೆಯಿತು. ಟ್ರ ಸತತ ವಿಶ್ವ ವಿದ್ಯಾ ; 
ಕರ್ನಾಟಿಕ ವಿಶ್ವವಿದ್ಯಾ, ಲಯ, ಧಾರವಾಡದ ಕರ್ಯಾ ಟಕ ವಿದ್ಯಾ ಕೊ ಸಂಘ 


ಮೊದಲಾದ ಮಹಾಸಂಸ್ಥೆ ಗಳೂ ದಿ. ಗಳಗನಾಥರ ಜನ ಶತಾಬ್ಬಿಯ ಉತ್ಸವ ವ 
ವನ್ನು ವಿಜೃಂಭಣೆಯಿಂದ ಜರುಗಿಸಿ, ಕನ್ನಡಸಾಹಿತ್ಯ ಏತಾಮಹನಿಗೆ ತಮ್ಮ 
ಗೌರವವನ್ನು ಸಲ್ಲಿಸಿದುವು. ಆದರೆ ಈ ಉತ್ಸವಗಳ ಸಂಚಾಲಕರೆಲ್ಲರೂ, ದಿ. 
ರಂಗನಾಥ ನೆಗಳೂರ ಅವರ ಪುಸ್ತಕದಲ್ಲಿ ಅಚ್ಚಾಗಿರುವ ಗಳಗನಾಥರ ಕೃತಿಗಳ 
ಪಟ್ಟ ಯನ್ನೆ € ಪ್ರಮಾಣವೆಂದು ಭಾವಿಸಿರುವಂತೆ ತೋರುತ್ತದೆ. ಆದರೆ ಆಧು- 
ನಿಕ "ಸಾಹಿತಿ ಕನೊಬ್ಬನ ನ ಕೃ ತ್ರಿ ಕೃ ಶಿಸ ೦ಖ್ಯೆ ಗಳ ಬಗೆಗೆ ಆಭಾಸಜ್ಞಾ ನ ನೆಲೆಗೊಳ್ಳ 
ನ ಅವು ವಾಸ್ತ ವನ್ನಿ ತಿಯನ್ನು ತಿಳುಹಲೆಂಬ ಐತಿಹಾಸಿಕ ಪ್ರ ಜೆ 
ಯಿಂದ ನಾನಿಲ್ಲಿ ಕೆಲವು ಪ್ರ ಮಾಣಿತ ಸತ್ಯಸಂಗತಿಗಳನ್ನು ಬರೆಯುತ | ಲಿದ್ದೇನೆ. 
ಇದನ್ನು ma ನನಗಿರುವ ಅಧಿಕಾರದ ಬಗೆಗೆ ಅನೇಕರು ಶಂಕೆ 
ತಾಳಬಹುದು. ಅಂತಹ ಶಂಕಾಶೀಲರಿಗೆ ನನ್ನ ಸಮಾಧಾನದ ಉತ್ತರವೆಂದರೆ, 
ದಿ. ಗಳಗನಾಥರ ಮೊದಲನೆಯ ಕೃತಿಯಾದ ಕಮಲಕಾುವತಾರಿ'ಯಿಂದ 
ಮೊದಲು ಮಾಡಿ, “ಸ್ವರಾಜ್ಯ ಸುಗೆಂಧೌದ ವರೆಗೆ ಎಲ್ಲ ಕಾದಂಬರಿಗಳನ್ನೂ 
ಅವು ಹುಟ್ಟಿದ ಕಾಲಾನುಕ್ರಮದಲ್ಲಿಯೆ ಓದುತ್ತ ಬಂದಿದ್ದೇನೆ. ಇದುವ ರೆಗೂ 
ನಾನು ನೋಡದಿರುವ ಕಾದಂಬರಿಯೆಂದರೆ "ದುರ್ಗದ ಬಿಚ್ಚುಗತ್ತಿ' ಒಂದೇ 
ಒಂದು. ಅಲ್ಲದೆ ಕಾದಂಬರಿಗಳಲ್ಲದ ಬೇರೆ ಚರಿತ್ರೆ, ಪ್ರಬಂಧಗಳನ್ನೂ ನಾನು 
ಆಗಾಗ ತರಿಸಿಕೊಂಡು ಓದಿನೋಡಿದ್ದೇನೆ. *ಕಲಿಕುಠಾರ? ಎಂಬ ಸಾಧು 
ಚರಿತ್ರೆಯೊಂದನ್ನು ಮಾತ್ರ ನಾನು ನ ಪ್ರಕಟವಾಗಿರುವ ಪಟ್ಟಿಯಲ್ಲಿ 
ಇರುವ ಕೆಲವು ಕಾದಂಬರಿ, ಜೀವನಚರಿತ್ರೆ, ಪ್ರಬಂಧ ಇವು ಬೇರೆಯವರ ಕೃ ತಿ 
ಗಳೆಂಬುದನ್ನೂ, ಅವುಗಳ ಪ ಅರಿತು ಕೊಂಡಿದ್ದೇನೆ. ಇಷ್ಟೇ 
ಅಲ್ಲದೆ, ದಿ. ಗಳಗನಾಥರ a ಎಂಬ ಪ್ರಬಂಧದ ಎರಡನೆಯ ಆವೃ ತ್ರಿ 
ಯಲ್ಲಿ (೧೯೧೮), ಗಳಗನಾಥ ಸುರಸ ಗ್ರಂಥಮಾಲಿಗೆ ಸೆ ಸೇರಿದ ಗ್ರಂಥಗಳ ಪಟ್ಯ - 


೧೧೦ ಕರ್ನಾಟಕ ಭಾರತಿ 


ಯೊಂದು ಕರ್ತ್ರ್ಯ-ಬೆಲೆಗಳೊಂದಿಗೆ ಪ್ರಕಟವಾಗಿದ್ದು, ಅದು ಗಳಗನಾಥರ 
ಮತ್ತು ಅನ್ಯರ ಕೃತಿಗಳಾವುವೆಂಬುದನ್ನು , ಗಳಗನಾಥರ ಶಬ ಶು ಗಳಲ್ಲಿಯೆ ತಿಳಿಸ) 
ತ್ತದೆ. ಇನ್ನೊಂದು ಪ್ರಮುಖಪ್ರಮಾಣವೆಂದರೆ, ೧೯೨೮ರಲ್ಲಿ ಪ ಪ್ರಕಟವಾಗಿ 

ಸರ್ಪ ಗಳೂ . ಆತ್ಮಚರಿತ್ರೆಯ ಅನೇಕ ಅಂಶಗಳಿಂದ ಹ. 
€ಸದ್ದುರು ಪ್ರಭಾವ? ಎಂಬ ಪುಸ್ತಕದ ಕೊನೆಯ ಪುಟಗಳಲ್ಲಿ, ಗಳಗನಾಥರು ' 
--ಅದುವರೆಗೆ--ತಾವು ಬರೆದ ಗ್ರಂಥಗಳ ಹೆಸರುಗಳನ್ನು, ಅವುಗಳ ಚಿಕ್ಕ ಪರಿ ೫ 
ಚಯಗಳೊಂದಿಗೆ ಹೇಳಿದ್ದಾರೆ. ಇವೆಲ್ಲವುಗಳ ಪ್ರಮಾಣಗಳಿಂದ ನಾನು ಇಲ್ಲಿ ' 
ಗಳಗನಾಥರ ನಿಜವಾದ ಕೃತಿಗಳ ಪಟ್ಟಗಳನ್ನು » ಏಷಯಾನುಸಾರವಾಗಿ ವಿಭಾ- 
ಗಿಸಿ ಕೊಡುತ್ತಲಿದ್ದೇನೆ. ಗಳಗನಾಥರ ನಿಜವಾದ ಸಾಹಿತ್ಯನಿರ್ಮಿತಿ ಎಷ್ಟು ' 
ಎಂಬ ಸತ್ಯಸಂಗತಿಯು ನಮ್ಮ ಜನರಿಗೆ ಗೊತ್ತಾ ಗಬೇಕೆಂಬುದೇ ಇದರ ಉದ್ದೇಶ. ೫ 
ಮೊದಲು ಪ್ರಕಟಿತ ಗ್ರಂಥಗಳ ವಿವರಣೆ ಕೊಡುವೆನು : 


೧. ಕಾದಂಬರಿಗಳು* 
[ಸದ್ಭೋಧಚಂದ್ರಿಕೆಯಲ್ಲಿ ಪ್ರಕಟವಾದ ಗಳಗನಾಥರ ಕಾದಂಬರಿಗಳು] 


(೧) ಪದ್ಮನಯನೆ (ಸೃತಂತ್ರ ರಮ್ಯಕಾದಂಬರಿ) ಇದೇ ಮುಂದೆ "ಪ್ರಬುದ್ಧ 
ಪದ್ಮನಯನೆ? ಯಾಯಿತು. 
(೨) ಕಮಲಕುವಮಾರಿ ( ಮರಾಠಿಯಿಂದ ಅನುವಾದಿತ ಐತಿಹಾಸಿಕ ಕಾದಂಬರಿ) 


(೩) ಮೃಣಾಲಿನಿ (ಬಂಕಿಮ್‌ಚಂದ್ರರ ಬಂಗಾಲಿ ಐತಿಹಾಸಿಕ ಕಾದಂಬರಿಯ 
ಅನುವಾದ) ಇದು ೧೯೨೮ರಲ್ಲಿ ಕೊನೆಯ ಕಲವು ಪ್ರಕರಣಗಳೊಂದಿಗೆ 
ರಾಣಿ "ಮೃಣಾಲಿನಿ? ಆಯಿತು. 


(೪) ವೈಭನ (ಮರಾಠೀ ಅನುವಾದ) ಚಂದ್ರಗುಪ್ತನ ಚರಿತ್ರೆ ಯನ್ನು ಒಳ- 
ಗೊಂಡೆ 


(೫) ಕುಮುದಿನಿ (ಸ್ವತಂತ್ರ ಐತಿಹಾಸಿಕ ಕಾದಂಬರಿ) ಚಂದ್ರಗಿರಿಯ ಕನ್ನಡ 
ರಾಜರ ಇತಿಹಾಸಕಥೆ. 


(೬) ಈಶ್ವರೀಸೂತ್ರ (ಮರಾಠಾ ಐತಿಹಾಸಿಕ ಕಾದಂಬರಿ) “ಉಪಃಕಾಲ” 
ಎಂಬುದರ ಅನುವಾದ. 


(೭) ಕ್ಪಾತ್ರತೇಜ (ರಾಜಪುತ್ರ ಐತಿಹಾಸಿಕ ಕಾದಂಬರಿ) ಮರಾಠಿಯಿಂದ- 
ಅನುವಾದ 


* ಕಾಲಾನು ಕ್ರಮವಾಗಿ. 


ರಳಗನಾಥರ ಕೃತಿಗಳಂ ೧೧೧ 


(೮) ಧರ್ನುರಹಕ್ಕೆ (ಮರಾಠೀ ಕಾದಂಬರಿಯ ಅನುವಾದ) ಅಶೋಕನ ಇತಿ- 
ಹಾಸ ಸಂಬಂಧಿ ಕಾದಂಬರಿ 

(೯) ಸತ್ತ್ವಸಾರ (ಪ್ರತಾಪಸಿಂಗನ ಜೀವನಕಾದಂಬರಿ) ರಜಪೂತ ಇತಿಹಾಸ. 

(೧೦) ತಿಲೋತ್ತಮೆ (ಬಂಗಾಲದ ಸನ್ನಿ ವೇಶದಲ್ಲಿಯ ರಜಪೂತ ಐತಿಹಾಸಿಕ 
ಕಾದಂಬರಿ). 

(೧೧) ಕನ್ನಡಿಗರ ಕರ್ಮಕಥೆ (ವಿಜಯನಗರದ ವಿನಾಶದ ಕಥೆ-ಮರಾಠಿಯಿಂದ 
ಅನುವಾದ). 

(೧೨) ಶಿವಪ್ರಭುನಿನ ಪುಣ್ಯ (ಮರಾಠಾ ಇತಿಹಾಸ ಸಂಬಂಧ ಕಾದಂಬರಿಯ 
ಅನುವಾದ.) 

. (೧೩) ಕುರುಶ್ಲೇತೃ (ಪೇಶವೆಯರ ಇತಿಹಾಸಕ್ಕೆ ಸಂಬಂಧಿಸಿದುದು-ಅನುವಾದ). 


[ಸುರಸ ಗ್ರ೦ಥವತಾಲೆಯಲ್ಲಿ ಪ್ರಕಟವಾದ ಗಳಗನಾಥರ ಕಾದಂಬರಿಗಳು.] 
(೧೪) ಮರಾಠರ ಅಭ್ಯುದಯ (ಮರಾಠಾ ಇತಿಹಾಸಕ್ಕೆ ಸಂಬಂಧಿಸಿದುದು... 
ಅನುವಾದ). 
(೧೫) ಛತ್ರಪತಿ (ಶಿವಾಜಿಯ ಚರಿತ್ರೆಗೆ ಸಂಬಂಧಿಸಿದುದು-- ಅನುವಾದ). 
(೧೬) ಮಾಧವಕರುಣಾನಿಲಾಸ (ಸ್ವತಂತ್ರ, ವಿಜಯನಗರ ರಾಜ್ಯಸ್ಥಾ ಪನೆಯ 
ಕಥೆ). 
(೧೭) ಗೃಹಕಲಹ (ಮರಾಠಾ ಐತಿಹಾಸಿಕ ಕಾದಂಬರಿ-ಅನುವಾದ). 


(೧೮) ರಾಣಾ ರಾಜಸಿಂಹ (ರಜಪೂತ ಐತಿಹಾಸಿಕ-ಅನುವಾದ). 

(೧೯) ಧಾರ್ಮಿಕತೇಜ (ಬುಂದೇಲಖಂಡದ ರಾಜಾಛತ್ರಸಾಲನ ಕಥೆ-ಅನುವಾದ). 

(೨೦) ಸೆಂಸಾಂಸುಖ (ಮೊಗಲರ ಇತಿಹಾಸಕ್ಕೆ ಸಂಬಂಧಪಟ್ಟುದು-ಅನುವಾದ). 

(೨೧) ಸ್ವರಾಜ್ಯ ಸುಗೆಂಧ (ಮರಾಠಾ ಐತಿಹಾಸಿಕ ಅನುವಾದ). 

(೨೨) ಸತ್ತ್ವ್ವಾದರ್ಶ (ಈ ಕಾದಂಬರಿಯ ಹೆಸರು "ಕುಟುಂಬ'ದ ಪಟ್ಟಿಯಲ್ಲಿ 
ಬಂದಿರುವುದಾದರೂ "ಸದು ರುಪ್ರಭಾವ'ದಲ್ಲಲ್ಲ.) 

(೨೩) ದುರ್ಗದ ಬಿಚ್ಚುಗತ್ತಿ, ಭಾಗ-೧ (ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧ 
ಪಟ್ಟಿ ಸೃತಂತ್ರ ಕಾದಂಬರಿ). 

(೨೪) ಭಗವತೀ ಕಾತ್ಯಾಯಿನಿ (ಪೌರಾಣಿಕ ಕಾದಂಬರಿ-ಸೃತಂತ್ರ). 


(ಗಳಗನಾಥರವಲ್ಲದ ಕಾದಂಬರಿಗಳು.) 
(೧) ಲಕ್ಷ್ಮೀಬಾಯಿ (ಸಾಮಾಜಿಕ) ಲೇ. ವಲ್ಲಭಿ ಮಹಾಲಿಂಗ ತಟ್ಟಿ, ಧಾರವಾಡ 
(೨) ಗುರುಪ್ರಸಾದ ( ,, ) »» 3 


೧೧೨ ಕರ್ನಾಟಕ ಭಾರತಿ 


(೩) ಸಶೀಸಾಹಸ (ಚಿಕ್ಕ ಕಾದಂಬರಿ) ಲೇ. ಶ್ರೀಕಂಠಶಾಸ್ತ್ರಿ ಗಳು, ಆನಂದವನ 
(೪) ಶೌರ್ಯಸಂಜೀವನ (ಐತಿಹಾಸಿಕ) ಲೇ. ಆರ್‌. ಆರ್‌. ಗುಡಿಸಾಗರ, ಗದಗ 
(೫) ಮುರಾರರಾವ (ಪತ್ತೇದಾರಿ) ಲೇ. ತ. ನಾ. ಅಮ್ಮಿನಭಾವಿ, ಧಾರವಾಡ. 
೨. ಪೌರಾಣಿಕ ಕಥೆಗಳು 
[ ಗಳಗನಾಥರವು ] 
(೧) ಗಿರಿಜಾಕಲ್ಯಾಣ, (೨) ಉತ್ತ ರರಾಮಚರಿತ್ರ, (೩) ನಳಚರಿತ್ರ, 
(೪) ಚಿದಂಬರಚರಿತ್ರ, (೫) ಭಾಗವತಾಮೃತ, (೬) ಶೈವಸುಧಾರ್ಣವ, 
(೭) ತುಲಸೀರಾಮಾಯಣ, (೮) ಮಹಾಭಾರತ-ಆದಿಪರ್ವ, (೯) ಸಭಾ- 
ಪರ್ವ. 
[ ಗಳಗನಾಥರವಲ್ಲದುವು] 
(೧) ಅನಂದರಾಮಾಯಣ (ಲೇ. ಶ್ರೀಕಂಠಶಾಸ್ತ್ರಿ ಗಳು ಆನಂದವನ) 
(೨) ವೆಂಕಟೇಶ ಮಾಹಾತ್ಮ್ಯೆ (ಲೇ. ಶ್ರೀ. ವೆಂ. ಕಾಟೋಟಿ, ಹುಬ್ಬಳ್ಳಿ) 
(೩) ಶುಕಸಂಜೀವಿನೀ (ಲೇ. ಕ್ಸ. ಶಂ. ಇಂಗಳಿಗಿ, ಶಿಕ್ಷಕರು) 
(೪) ದತ್ತ ಕಥಾಮೃತಸಾರ (ಲೇ. ಹಾವನೂರ, ಆನಂದವನ) 


೩. ಸತ್ರುರುಷ ಚರಿತ್ರಗಳು 
| [ ಗಳಗನಾಥರವು ] | 
(೧) ನಿರ್ಯಣಮಹೋತ್ಸವ, (೨) ಸದ್ಗುರುಪ್ರಭಾವ, (೩) ಕಲಿಕುಠಾರ. | 


4 
[ ಗಳಗನಾಥರವಲ್ಲದುವು ] | 
(೧) ಭಕ್ತಿ ವಿಜಯ (ಲೇ. ಶ್ರೀ ಯ. ಗು. ಕುಲಕರ್ಣಿ, ಆನಂದವನ) | 


(೨) ಸುರೇಶ್ವರಾಚಾರ್ಯರ ಚರಿತ್ರೆ (ಲೇ. ನಾ. ಶ್ರೀ. ರಾಜಪುರೋಹಿತ, | 
ಧಾರವಾಡ) 

(೩) (ಶ್ರೀ ಫಕೀರೇಶ್ವರ ಪುರಾಣ (ಲೇ. ಶ್ರೀ. ಜಾಧವ) | 
(೪) ಸಾಧು ಸದಾಶಿವಲೀಲೆ (ಲೇ. ಶ್ರೀ. ಬಸವಣ್ಣಿ ಸ್ವಾಮಿ) } 
೪. ನಿಬಂಧಗಳು-ಪ್ರಬಂಧಗಳು 

[ ಗಳಗನಾಥರವು ] 

(೧) ದಾಂಪತ » (೨) ಕುಟುಂಬ, (೩) ಸುಂದರಲೇಖಸಮುಚ್ಛ ಯ, 


(೪) ನಿಬಂಧಶಿಕ್ಷಣ, (೫) ಕನ್ಯಾಶಿಕ್ಷಣ, (೬) ರಾಜನಿಷ್ಠೆ, (೭) ಶ್ರೆ ಷ್ಠ ಸಮಪ: | 
ದೇಶ, (೮) ಬ್ರಾಹ್ಮಣಪ್ರಾಪಿ ಸಾಧನೆ. \ 


Ard, 


ಗಳಗನಾಥರ ಕೃತಿಗಳು ೧೧೬ 


[ ಗಳಗನಾಥರವಲ್ಲದುವು ] 
(೧) ಪುನರ್ಜನ್ಮ (ಲೇ. ಶ್ರೀಕಂಠಶಾಸ್ತ್ರಿ, ಆನಂದವನ) 
(೨) ವರ್ಣಾಶ್ರ ಮಧರ್ಮ (ಲೇ. ವ. ಮ. ತಟ್ಟಿ, ಧಾರವಾಡ) 
(8) ಹಿಂದುಸಮಾಜವ್ಯ ವಸ್ಥೆ ತ A 
(೪) ಗೀತಾವಲೋಕನ ೫1%. ಜ್‌) 
(೫) ರಹಸ ಗಳು (ಪಟ್ಟಿಯಲ್ಲಿ ಈ ಹೆಸರಿದೆಯಾದರೂ ಲೇಖಕರು ಗೊತಿ ಶಿ ಲ್ಲ.) 
(೬) ಕಣ್ವ ಶಾ (ವೈ ದಿಕಮಂತ್ರಗಳ ಸಂಕಲನ). 


| ಪ್ರಕಟಿತ ಗ್ರಂಥಗಳಲ್ಲಿ ಕಾದಂಬರಿಗಳು ೨೪, ಪೌರಾಣಿಕ ಕಥೆಗಳು ೯, 
ಸತ್ಪುರುಷರ ಚರಿತ್ರೆಗಳು ೩, ನಿಬಂಧ-ಪ್ರಬಂಧಗಳು ೮- ಹೀಗೆ ಒಟ್ಟು ಭಲ 
ಗ್ರಂಥಗಳು ದಿ. ಇವಾ ನಿರ್ಮಿತವಾದವು; ಅಲ್ಲದೆ ನಾಲ್ಕೂ Fae, 

ಗಳಲ್ಲ ಸೇರಿದ ೫4 ೪4 ೪-4 ೬ ಹೀಗೆ ಒಟ್ಟು ೧೯ ಗ್ರಂಥಗಳು ಗಳಗನಾಥರವರ. 

ಹೆಸರಿನ ಪಟ್ಟಿಯಲ್ಲಿ ಸೇರಿದ ಬೇರೆಯವರ ಗ ಗ್ರಂಥಗಳು 


ಅಪ್ರಕಟಿತ ಗ್ರಂಥಗಳ ಹೆಸರುಗಳೂ ಗಳಗನಾಥರವರ ಕೃತಿಗಳ ಪಟ್ಟ 
ಯಲ್ಲಿ ಕಾಣುತ್ತವೆ. ಮಹಾಭಾರತದ ವನಪರ್ವದಿಂದ ಸ್ವರ್ಗಾರೋಹಣ 
ಪರ್ವದವರೆಗಿನ ಈ ಹದಿನಾರು ಪರ್ವಗಳ ಕಥೆಯನ್ನು ಅವರು ಅನುವಾದಿಸಿ. 
ಇರಿಸಿರುವುದು ಸರಿಯೇ ಸರಿ! ಅದರಂತೆಯೆ "ಕಲಿಕುಠಾರ' (ಭಾಗ ೨), 
“ದುರ್ಗದ ಬಿಚ್ಚುಗತ್ತಿ' (ಭಾಗ ೨) ಇವುಗಳ ಹಸ್ತಪ್ರತಿಗಳೂ ಇವೆ. "ಅಧ್ಯಾತ್ಮ 

ಇವಶಾಯಣ ದ” ಅನುವಾ ದ.ದಿ: ಗಳಗನಾಥರದಲ್ಲವೆಂದು ತೋರುವುದು; ಏಕೆಂ- 

ದರೆ ಸಂಚಿಕಾರೂಪದಿಂದ ಈ ಮೊದಲೇ. ಪೃಕಟಿವಾಗಿರುವ ಅಧಾ ; ತ್ಮರಾವರಾ- 
ಯಣದ ಭಾಗಗಳ ಮೇಲೆ, ಬೇರೆ Wed ಹೆಸರು ಇದ್ದಂತೆ ನನಗೆ ನೆನಹಿದೆ. 
ಇವರೂ ಪ್ರತ್ಯೇಕವಾಗಿ ಆ ರಾವನಾಯಣವನ್ನು ಅನುವಾದಿಸಿದ್ದರೆ ಆ ವಿಷಯ 
ವನ್ನು ನಾನರಿಯೆ. "ನಿಬಂಧಲೇಖನ' ಎಂಬ ವಿಷಯವು 'ಸದು ರುಪ್ರಭಾವ' 
ಎಂಬುದರಲ್ಲಿ ಪ್ರ ಪ್ರಕಟವಾಗಿದೆ. ಚಿಕ್ಕ ಪ್ರಬಂಧವಿದು. 

ದಿ. ಗಳಗನಾಥರ ಲೇಖನಿ ಅವಿಶ್ರಾಂತವಾಗಿ ೪೦-೪೫ ವರ್ಷಗಳವರೆಗೆ 
ಕಾರ್ಯವನ್ನು ಮಾಡಿರುವುದು. ಅವರು ಬರೆದಿರಿಸಿದ ಬೇರೆ ಹಸ್ತಪ್ರತಿಗಳೂ, 
ಹುಡುಕಾಡಿದರೆ ದೊರೆಯಬಹುದು. ಸರಕಾರ, ಸಾಂಸ್ಕೃತಿಕ ಸಂಸ್ಥೆ ಗಳು ನೆರವು 
ಕೊಡಲು ಮುಂದೆ ಬಂದರೆ, ದಿ. ಗಳಗನಾಥರ ಸಾಹಿತ್ಯನಿರ್ಮಿತಿಯ ಸಂಪೂರ್ಲ 
ಸ್ವರೂಪ ಜನತೆಯ ಕಣ್ಣಿಗೆ ಕಂಡೀತು ; ಅವರ ಕಾರ್ಯಕ್ಕಾಗಿ ನಾಡಿಗರಿಂದ 
ಸಲ್ಪಬೇಕಾಗಿದ್ದ ಕೃ ತಜ್ಞತೆಯ ಸಲುವಳಿ ಸಂದಂತಾದೀತು. 


ಕ.ಸ. ೧೫ 


ಗಳಗನಾಥಕೃತ 
ಕನ್ನಡಿಗರ ಕಾದಂಬರಿಗಳು 


ಕ್ರಷ್ಣ ಮೂರ್ತಿ *ತ್ತೂರ 
೪ 


ಈ ಶತಮಾನದ ಆದಿಭಾಗದಲ್ಲಿ ಕನ್ನಡದಲ್ಲಿ ವಿಪುಲವಾದ ಕಾದಂಬರೀ ' 


ಸಾಹಿತ್ಯವನ್ನು ನಿರ್ಮಿಸಿ ಗಳಗನಾಥರು ಕನ್ನಡದ ಮೇಲೆ ಅಪಾರವಾದ ಖುಣ- 
ಭಾರವನ್ನು ಹೊರಿಸಿರುವರು. ಅವರ ಕಾದಂಬರಿಗಳಲ್ಲಿ ಹೆಚ್ಚಿನವು ಅನುವಾದ 


ಅಥವಾ ರೂಪಾಂತರಗಳು. ಅವೂ ಕೂಡ ಹೆಚ್ಚಾಗಿ ಮರಾಠರ ಮತ್ತು ರಜ- ' 


ಪೂತರ ಇತಿಹಾಸಕ್ಕೆ ಸಂಬಂಧಿಸಿದವುಗಳೇ ಆಗಿವೆ. ಮೊದಮೊದಲು ಅಂಥ 
ಕಾದಂಬರಿಗಳನ್ನು ಮರಾಠಿಯಿಂದ ಅನುವಾದ ಮಾಡಿದ ಗಳಗನಾಥರಿಗೆ ತಾವು 
ಕನ್ನಡ ನಾಡಿನ ಇತಿಹಾಸಕ್ಕೆ ಸಂಬಂಧಿಸಿದ ಕೃತಿಗಳನ್ನು ನಿರ್ಮಿಸಬೇಕೆಂಬ 
ಹೆಬ್ಬ ಯಕೆ ಉಂಟಾದುದು ಜಾ ಕನ್ನ ಡ ಈಸು ಮನಸಗ ಚಾಲುಕ್ಯ, 
ತಬಲ, ಹೊಯ್ಸಳ ಮತ್ತು ವಿಜಯನಗರಗಳ ಇತಿಹಾಸದ ಹಿನ್ನೆ ಲೆಯಲ್ಲಿ 
ಕಾದಂಬರಿಗಳನ್ನು "28 EN ಅವರು ಯೋಜಿಸಿದರು. ಆದರೆ ಜಾಯ 
ನಗರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಎರಡು ಸ್ವತಂತ್ರ ಕಾದಂಬರಿಗಳನ್ನೂ 
ಒಂದು ಅನುವಾದವನ್ಫೂ ಮತ್ತು ಚಿತ್ರ ದುರ್ಗದ ಇತಿಹಾಸಕ್ಕೆ ಸ 00ರಿಸಿದುತ 
ಒಂದು ಸ್ವತಂತ್ರ ಕಾದಂಬರಿಯನ್ನೂ ಮಾತ್ರ ಬರೆಯಲು ಅವರು ಸಮರ್ಥ- 
ರಾದರು. ಈ ಕಾದಂಬರಿಗಳ oka ವಿವೇಚನೆಯೇ ಈ ಲೇಖನದ ಉದ್ದೇಶ- 
ವಾಗಿದೆ. 
(೧) 

ಗಳಗನಾಥರು ೧೯೧೩ರಲ್ಲಿ “ಕುಮುದಿನಿ”ಯನ್ನೂ, ೧೯೧೬ರಲ್ಲಿ "ಕನ್ನಡಿ- 
ಗರ ಕರ್ಮಕಥೆ'ಯನ್ನೂ, ೧೯೨೩ರಲ್ಲಿ " ಮಾಧವಕರುಣಾವಿಲಾಸ" ವನ್ನೂ 
ಮತ್ತು ೧೯೩೮ರಲ್ಲಿ “ದುರ್ಗದ ಬಿಚ್ಚು ಗತ್ತಿ”ಯನ್ನೂ ಬರೆದರು. ಇವುಗಳಲ್ಲಿ 
ಮೊದಲಿನ ಮೂರು ಕಾದಂಬರಿಗಳು ವಿಜಯನಗರ ಇತಿ ಹಿನ್ನೆ ಲೆಯಲ್ಲಿ 
ಬರೆದವುಗಳಾದರೂ, ಕಥಾವಸ್ತು ವಿನ ದೃ ಪ್ರಿಯಿಂದ ಅವುಗಳ ಕ ಕ್ರಮದಳಿ 
ಮಾತ್ರ ವಿಲೋಮತೆ ಇದೆ. ಏಕೆಂದರೆ ಪ್ಲ ಬರೆದ “ಕುಮುದಿನಿ” ಯು 
ಗಲ ಸಾ ಮ್ರಾಜ್ಯದ ಐನಾಶದನಂತರದ ಕಥೆಯನ್ನೂ. “ಕನ್ನಡಿಗರ 
ಕರ್ಮಕಥೆ'ಯು ವಿನಾಶದ ಕಥೆಯನ್ನೂ ಮತ್ತು “ಮಾಧವ ಕರುಣಾ 
ವಿಲಾಸ'ವು ಸಾಮ್ರಾಜ್ಯಸ್ಥಾ ಪನೆಯ ಕಥೆಯನ್ನೂ ಹೇಳುತ್ತವೆ. ಇದನ್ನು 
ನೋಡಿದರೆ ಅವರಿಗೆ ಲೇಖನಕಾರ್ಯದಲ್ಲಿ ಒಂದು ವ್ಯ ವಸ್ಸಿ ತವಾದ ಜನೆ 


೧೧೪ 


ಸ “Won Rep pe ೪ 


ಲ್‌ 


cables uc 


nas a ಫಟ ಲಾ 


ಕ ಗಳಗ ನಾಥಕೃತ ಕನ್ನಡಿಗರ ಕಾದಂಬರಿಗಳು ೧೧೫ 


ಇದ್ದಿ ರಲಿಲ್ಲವೆಂಬ ಕಲ್ಪನೆಯುಂಟಾಗುವಂತಿದೆ. ಇದು ಅಷ್ಟು ಸರಿಯಲ್ಲ. 
ಏಕೆಂದರೆ “ಕುಮುದಿನಿ'ಯ ಮುನ್ನುಡಿಯಲ್ಲಿ ಅವರು “ಕನ್ನಡದಲ್ಲಿ 
ಐತಿಹಾಸಿಕ ಸಾಧನೆಗಳು ಕಡಿಮೆ. ಲೇಖಕನಿಗೆ ಇಂಥ ಹೊಸ ಕಾದಂಬರಿಗಳನ್ನು 
ಬರೆದು ಅನುಭವವಿಲ್ಲ” ಎಂದು ತಮ್ಮ ಅಡಚಣೆಗಳನ್ನು ಹೇಳಿರುವರು. ಅದಕ್ಕೇ 
. *ಕುಮುದಿನಿ`ಯಂಥ ಚಿಕ್ಕ ಕಾದಂಬರಿಯನ್ನು (೧೯೮ ಪುಟಗಳು) ಮೊದಲು 
ಬರೆದು ಅನುಭವ ಪಡೆದು, ಆತ್ಮವಿಶ್ಯಾಸ ಬೆಳೆದನಂತರ ಅವರು ತಮ್ಮ ಮೇರು 
ಕೃತಿಯಾದ “ಮಾಧವಕರುಣಾವಿಲಾಸ”ವನ್ನು (೭೭೨ ಪುಟಗಳು) ಬರೆದರೆಂದು 
ನಾವು ಊಹಿಸಬಹುದಾಗಿದೆ. 
(೨) 

“ಕುಮುದಿನಿ”ಗೆ ಅವರು ತಮ್ಮ ಪದ್ಧ ತಿಯಂತೆ “ಬಾಲಕ್ಕೆ ಬಡಿದಾಟ” 
ಎಂಬ ಬೇರೊಂದು ಹೆಸರನ್ನೂ ಕೊಟ್ಟಿ ರುವರು. ಕಥಾನಾಯಿಕೆ ಕುಮುದಿನಿ- 
ಯಾದ್ದರಿಂದ ಕಾದಂಬರಿಗೆ ಅವಳ ಹೆಸರೇ ಬಂದಿತು. ಅದರಂತೆ ವಿಜಯನಗರದ 
ರಾಯರು ತಮ್ಮ ಆನೆಯಂಥ ಸಾಮ್ರಾಜ್ಯವನ್ನು ಕಳೆದುಕೊಂಡು, ಬಾಲದಂಥ 
ಚಂದ್ರಗಿರಿಯ ಸಂಸ್ಥಾನಕ್ಕಾಗಿ ತಮ್ಮೊಳಗೆ ಬಡಿದಾಡಿದ್ದನ್ನು ಈ ಕಾದಂಬರಿಯು 
ಚಿತ್ರಿಸಿರುವುದರಿಂದ ಇದಕ್ಕೆ “ಬಾಲಕ್ಕೆ ಬಡಿದಾಟ” ಎಂಬ ಹೆಸರನ್ನು ಇಡ- 
ಲಾಗಿದೆಯೆಂದು ಲೇಖಕರೇ ಹೇಳಿರುವರು. ಆದರೆ “ಕುಮುದಿನಿ” ಯ ನಿಜವಾದ 
ನಾಯಕ ಎಚ್ಚ ಮನಾಯಕನೇ ಆಗಿರುವನು. ಏಕೆಂದರೆ ಕಾದಂಬರಿಯ ಆದಿ, 
ಮಧ್ಯ ಮತ್ತು ಅಂತ್ಯಭಾಗಗಳಲ್ಲೆಲ್ಲ ಅವನೇ ವ್ಯಾಏಿಸಿರುವನು. ವಿಜಯನಗರ 
ಅರಸುಮನೆತನಕ್ಕೆ ಅತ್ಯಂತ ನಿಷ್ಕನಾದ ಈ ವೀರ ಸರದಾರನ ವೀರವೃತ್ತಿ- 
ಯನ್ನು ಬಣ್ಣಿ ಸುಪುದೇ ಈ ಕಾದಂಬರಿಯ ಉದ್ದೇಶವಾಗಿದೆ. 

ವಿಜಯನಗರವು ಹಾಳಾಗಿ ಸರಾಸರಿ ೫೦ ವರ್ಷಗಳು ಗತಿಸಿದ್ದು ವು. ಆ 
ರಾಜ್ಯವನ್ನು ತಿರುಗಿ ಕಟ್ಟಲು ರಾಯರ ಅಭಿಮಾನಿಗಳಾದ ಅನೇಕ ಸರದಾರರು 
ಯತ್ನಿಸುತ್ತಿದ್ದರು. ಅಂಥವರಲಿ ಪ್ರತಾಪದುರ್ಗದ ನಾಯಕನಾದ ಎಚ್ಚ ಮನ 
ತಂದೆಯೂ ಒಬ್ಬನು. ಆತನು ಸಾಯುವಾಗ ತನ್ನ ಕಾರ್ಯವನ್ನು ಮುಂದು- 
ವರಿಸುವಂತೆ ಐಚ್ಛ ಮನಿಂದ ವಚನವನ್ನು ತೆಗೆದುಕೊಂಡಿದ್ದು. ಎಚ್ಛ ಮ- 
ನಾಯಕನು ವಿಜಯನಗರವನ್ನು ಒಮ್ಮೆ ಕಣ್ಣಾರೆ ಕಾಣಬೇಕೆಂಬ ಆಸೆಯಿಂದ 
ಬಂದರೆ, “ಅಲ್ಲಿಯ ಅರಮನೆಗಳು, ಸಭಾಸ್ಥಾ ನಗಳು. ಗಜಶಾಲೆಗಳು, ಹಯ- 
ಶಾಲೆಗಳು, ಗೋಶಾಲೆಗಳು, ರಾಜಪುರುಷರ ಹಾಗು ಧನಿಕರ ಅಂತಸ್ತಿನ 
ಮನೆಗಳು, ಭವ್ಯವಾದ ದೇವಾಲಯಗಳು ನಾಶದ ಪಥವನ್ನು ಹಿಡಿದು” 
ವಿದ್ರೂಪವಾಗಿರುವುದನ್ನು ಕಂಡು ಅವನ ಮನಸ್ಸು ಬಹುವಾಗಿ ನೊಂದಿತು. 
ಆತನು ವಿರೂಪಾಕ್ಷನ ದೇವಾಲಯಕ್ಕೆ ಬಂದು ದುಃಖಾವೇಶದಿಂದ ತನ್ನ ಖಡ್ಗ 
ವನ್ನು ದೇವರಿಗೆ ಅರ್ಬಸಿಬಿಟ್ಟನು. ಆದರೆ ಅರ್ಚಕರು ಆತನನ್ನು ಸಂತೈಸಿ, 


ಅಗ ಕರ್ನಾಟಕ ಭಾರತಿ 


ಆತನು ಖಡ್ಗ ವನ್ನು ಸ್ವೀಕರಿಸಿ ತನ್ನ ಕಾರ್ಯದಲ್ಲಿ ಮುಂದುವರಿಯುವಂತೆ 
ಪ್ರೋತ್ಸಾಹಿಸಿದರು. 

ಮರುದಿನ ರಾತ್ರಿ ಯನ್ನು ಎಚ್ಚ ಮನಾಯಕನು ದೇವಾಲಯದಲ್ಲಿಯೇ 
ಕಳೆದನು. ಆಗ ಅತನು ಅಳಿ ಒಬ್ಬ ದಿವ್ಯ ಪೂಜಾರಿಯನ್ನೂ ಅತ್ಯಂತ ರೂಪಸಿ- 
ಯಾದ ಚಂಪಾ ಎಂಬ ತರುಣಿಯನ್ನೂ ಕಂಡು ಚಕಿತನಾದನು. ಅವರನ್ನು 
ಮಾತನಾಡಿಸಬೇಕೆನ್ನು ವಷ್ಟ ರಲ್ಲ, ಚಂದ್ರಗಿರಿಯಿಂದ ದೂತನೊಬ್ಬನು ಬಂದು 
ಅವನನ್ನು ಅರಸನ ಹತ್ತಿರ ಕರೆದೊಯ್ದನು. 

ಚಂದ್ರಗಿರಿಯ ಅರಸು ಮೊದಲನೆಯ ವೆಂಕಟಿದೊರೆಯಖ ಅಸ್ಕಸ್ಥ ನಾಗಿ- 
ದ್ದ ನು. ವಿಜಯನಗರದ ಅಳಿಯ ರಾಮರಾಯನ ವಂಶದವನಾದ pr ವೆಂಕಟ- 
ದೊರೆ ನಿಪುತ್ರಕನಾಗಿದ್ದ ನು. ಆದರೆ ಆತನ ಹೆಂಡತಿ ಬಾಯಮ್ಮು ಕಪಟದಿಂದ 
ದಾಸಿಯ ಕೂಸನ್ನು ತನ್ನದೆಂದೇ ನಾಟಿಕವಾಡಿದ್ದ ಳು. ರು ಅದನ್ನು 
ನಂಬಿದ್ದ ರೂ ಎಲ್ಲವನ್ನೂ ಬಲ್ಲ ದೊರೆಯು ತನ್ನನಂತರ ರಾಜ್ಯವು ತನ್ನ ವಂಶ 
ದವರಿಗೇ ಹೋಗಬೇಕೆಂದು ಬಯಸಿದನು. ತನ್ನ ಅಣ್ಣನ ಮಗನಿಗೆ ಪಟ್ಟವನ್ನು 
ಒಬ್ಬ ಸಬೇಕೆಂದು ಆತನ ವಿಚಾರ. ಸರದಾರರ ಸಭೆಯಲ್ಳಿ ತನ್ನ ನಿರ್ಧಾರವನ್ನು 
ಪ್ರಕಟಿಸಿ, ಎಚ್ಛಮನು ಅದರಂತೆ ಕಾರ್ಯಮಾಡಬೇಕೆಂದು ವಿಧಿಸಿದನು. ಇದು 
ದೊರೆಯ ಮಾವನಾದ ಜಗರಾಯನಿಗೂ ಉಳಿದ ಕೆಲವು ನಾಯಕರಿಗೂ 
ಒಪ್ಪಿಗೆಯಾಗಲಿಲ್ಲ. ಬಾಯಮ್ಮನ ಮಗನಿಗೇ ಪಟ್ಟ ವಾಗಬೇಕೆಂದು ಅವರ 
'ಆಸೆಯಾಗಿತ್ತು. ಪಟ್ಟ ಕ್ಕಾಗಿ ಈ ಮನಸ್ತಾಪವೇ ತನಗೆ ಬೇಡವೆಂದರೂ ಚಿಕ್ಕ ಇ 
ರಾಯನು ( ರ ಸುಕ ರಂಗರಾಯ ) ಪಟ್ಟಿ ಕ್ಕೆ ಕೂಡ್ರ ಬೇಕಾಯಿತು. 
ಪಟ್ಟಾಭಿಷೇಕದನಂತರ ಎಚ್ಚ ಮನಾಯಕನು ತನ್ನ ಪ ಪ್ರತಾಪದುರ್ಗಕ್ಕೆ ಬಂದನು. 
ಮಹಾಬ್ರಾಹ್ಮಣನೊಬ್ಬನು ಚಂಪೆಯನ್ನು ಕಾಂತು. ಅವಳ ಕಥೆಯನ್ನೆಲ್ಲ 
ತಿಳಿಸಿ, ಅವಳನ್ನು ಎಚ್ಚ ಮನಾಯಕನಿಗೆ ಒಬ್ಬ ಸಿ, ಅವಳ ಪಾಣಿಗ್ರಹಣ ಮಾಡ- 
ಬೇಕೆಂದು ಹೇಳಿದನು. ಚಂಪೆಯು ಕಾಂಚನಗಡದ ಅಧಿಪತಿಯಾದ ನರಸಿಂಗ- 
ರಾಯನ ಮಗಳಾಗಿದ್ದಳು. ಅವಳ ಮೊದಲ ಹೆಸರು ಮೋಹಿನಿ ಎಂದಿತ್ತು. 
ಮೊದಲಿನಿಂದಲೂ ಮೋಹಿನಿಯು ಎಚ್ಚ ಮನ ಮನವನ್ನು ಮೋಹಿಸಿದ್ದ ಳು. 
ಇಬ್ಬರ ಹಿರಿಯರೂ ಅವರ ಲಗ್ನ ವನ್ನು ಮಾಡಲು ನಿಶ್ಚಯಿಸಿದ್ದ ರು. ಆದರೆ 
ನರಸಿಂಗನಾಯಕನು ವಿಜಯನಗರದ ಪಕ್ಷವನ್ನು ವಹಿಸಿ ಕಾದಿ ಮಡಿದನು. 
ಆಗ ಮೋಹಿನಿಯೂ ಮುಸಲ್ಮಾನರ ಕೈಸೇರುವವಳಿದ್ದಳು. ಆದರೆ ಆ ಬ್ರಾಹ್ಮ- 
ಣನ ಆಶ್ರಯದಿಂದ ಪಾರಾಗಿದ್ದಳು. ಅವಳಿಗೆ "ಕುಮುದಿನಿ' ಎಂಬ ಹೆಸರನ್ನು 
ಆತನೇ ಕೊಟ್ಟಿ ದ್ದನು. 

ಅವರ 'ಲಗ್ಮದ ದಿನವೇ ಚಂದ್ರಗಿರಿಯಿಂದ *ೆಟ್ಟ ಸಮಾಚಾರ ಬಂದಿತು. 
ಜಗರಾಯನು ಮೋಸದಿಂದ ಹೊಸ ಅರಸನ ಮೇಲೇರಿಬಂದಿದ್ದ ನು. ಎಚ್ಚ ಮನು 


ದಳಗನಾಥಕೃತ ಕನ್ನಡಿಗರ ಕಾದಂಬರಿಗಳು ೧೧೭ 


ಕೂಡಲೇ ಯುದ್ಧ ಸನ್ನ ದ್ರ ನಾಗಿ ಚಂದ್ರಗಿರಿಗೆ ಹೊರಟನು. ತನ್ನ ಪತಿಕಾರ್ಯವು 
' ಕೈ ಗೂಡುವವರೆಗೆ ಬ್ರ 2 ಒಚರ್ಯವನ್ನು ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡಿ, 
'ಮುಧಿನಿಯೂ ಫಾ 4 ಧರಿಸಿ” ಅಶ್ವಾರೂಢಳಾಗಿ ಎಚ್ಚ ಮನಾಯಕನ 
'ಜೊತೆ ನಡೆದಳು. 
ಇತ್ತ ಜಗರಾಯನು ಕೋಟಿಯನ್ನು ವಶಪಡಿಸಿಕೊಂಡು, ತನ್ನ ಮೊಮ್ಮಗ 
ನನ್ನು ಪಟ್ಟಿಕ್ಕೆ ಕೂಡ್ರಿಸಿ, ರಂಗರಾಯನನ್ನೂ ಅವನ ಪರಿವಾರದವರನ್ನೂ 
ಸೆರೆಯಲ್ಲಿಟ್ಟಿದ್ದನು. ಎಚ್ಚಮನು ಚಂದ್ರಗಿರಿಯ ಸಮೀಪ ಬೀಡು ಬಿಟ್ಟು, 
ಅರಸನ ಬಿಡುಗಡೆಯ ಯೋಜನೆಗಳಲ್ಲಿ ತೊಡಗಿದನು. ಕುಮುದಿನಿ ಆ ಕಾರ್ಯ 
ದಲ್ಲಿ ಬಹು ಸಹಾಯ ಸಲ್ಲಿಸಿದಳು. ಅವಳು ಚಾಣಾಕ್ಷತೆಯಿಂದ ಅಗಸನೊಬ್ಬನ 
ಸಹಾಯದಿಂದ ಸೆರೆಯಲ್ಲಿದ್ದ ರಂಗರಾಯನ ಒಬ್ಬ ಮಗನನ್ನು ಹಾರಿಸಿಕೊಂಡು 
'ಬಂದಳು. ಇಷ್ಟರಲ್ಲಿ ವಿಜಾಪುರ ಬಾ ದಶಹನಿಂದ" ದು ಚಾಂದಬಾಗ- 
ನೆಂಬ ಸರದಾರನೂ ಎಚ್ಛ ವಮನ ನೆರವಿಗೆ ನಿಂತನು. ಅರಮನೆಗೆ ಕನ್ನ ಕೊರೆದು 
ಗುಪ್ತ ಮಾರ್ಗದಿಂದ ರಂಗರಾಯನನ್ನೂ ಅವನ ಪರಿವಾರವನ್ನೂ ಪಾರುಮಾಡ 
"ಬೇಕೆಂದು ಹೂಡಿದ ಆತನ ಯತ್ನವು ವಿಫಲವಾಯಿತು. ಅದರಂತೆ ಓಬಲೇಶ್ವರ- 
ನೆಂಬ ಸರದಾರನೂ ಅರಸನನ್ನು ಬಂಧಮುಕ್ತ ಮಾಡಲು ಪ್ರಯತ್ನಿಸಿ ಸೋತನು. 
ಶ್ರುದ್ಧನಾದ ಜಗರಾಯನು ಅರಸನನ್ನೂ ಅವನ ಪರಿವಾರದವರೆಲ್ಲರನ್ನೂ 
ಕೊಳ್ಳಿಸಿಬಿಟ್ಟನು. ಇದರಿಂದ ಎಲ್ಲರಿಗೂ ಆಘಾತವಾಯಿತು. ಅನೇಕ ಸರದಾರರು 
'ಜಗರಾಯನ ಪಕ್ಷವನ್ನು ಬಿಟ್ಟುಬಂದು ಎಚ್ಚ ಮನಾಯಕನನ್ನು ಕೂಡಿಕೊಂಡರು. 
ಆದರೂ ಅರಸನ ಕಗ್ಲೊ ಲೆಯಿಂದ ನಾಯಕನು ದಿಗ್ಯಾ ೨ಂತನಾದನು. ದಿವ್ಯ 
ಮಹರ್ಹಿಯೊ ಬೃ ನು ಬಂದು ಎಚ್ಛಮನನ್ನು ಸಂತೈಸಿ, ಅವನನ್ನು ಕಾರ್ಯ- 
ಪ್ರ ವೃ ತ್ತನನ್ನಾ ನಿ ಮಾಡಿದನು. ಎಚ್ಚ ಮನ ತ ಸಾವಿರ ಸೆ ಸೈನ್ಯ ಡೂಷಿಗ ಚಂದ್ರ ೬ 
ಗಿರಿಯನ್ನು ಮುತ್ತಿ ಕೊಂಡು ರಂಗರಾಯನ ಮಗ ಚಿನ್ನ ವೆಂಕಟನನ್ನು 
ಪಟ್ಟೆ ಕ್ಕೆ ಕೂಡ್ರಿ ಸಿದನು. 

ಚಿನ್ನ ವೆಂಕಟನ ಪಟ್ಟಾಭೀಷೇಕದ ಶುಭದಿನವೇ ಎಚ್ಚ ಮನಾಯಕನು 
ಕುಮುದಿನಿಯನ್ನು ವರಿಸಿದನು. ಖುಹೀಶ್ವರನು ರಾಜಮನೆತನದವರು ತಮ್ಮ- 
ತಮ್ಮೊಳಗೆ ಬಡಿದಾಡುವುದನ್ನು ಬಿಟ್ಟು ಬಿಡಬೇಕೆಂದು ಬೋಧಿಸಿದನು. 
ಅದರಂತೆ ಎಚ್ಛ ಮನಾಯಕನು ಜಗರಾಯನನ್ನು ಶಮಿಸಿ, ಆತನಿಗೆ ಸ್ನೇಹ 
ಹಸ್ತ ವನ್ನು ಚಾಚಿದನು. ಚಿನ್ನವೆಂಕಟನು ಪ್ರಬುದ್ಧ ನಾಗುವವರೆಗೆ ಎಚ್ಚ ಮನು 
ಅಲ್ಲಿಯೇ ನಿಂತು, ಅನಂತರ ತನ್ನ ಪ್ರತಾಪದುರ್ಗಕ್ಕ ಬಂದನು. 

—ಅನೇಕ ಇತಿಹಾಸ ಗ್ರ ಂಥಗಳಲ್ಲ ಈ ಕಥಾವಸ್ತುವಿನ ವಿವರಗಳು 
ದೊರೆಯುವುದಿಲ್ಲ. ಆರ್‌. ಸತ್ಯ ನಾರ ಅಯ್ಯರ ಅವರು ತಮ್ಮ " History of 
India’ ಎಂಬ ಗ್ರಂಥದಲ್ಲಿ ಕೆಂದ್ರ ಗಿರಿಯನ್ನು ೧೫೮೫ ರಿಂದ ಹು ರ ವರೆಗೆ 


೧೧೮ ಕರ್ನಾಟಕ ಭಾರತಿ 


ಆಳಿದ ಒಂದನೆಯ ವೆಂಕಟರಾಯನ ಬಗ್ಗೆ ಸಾಕಷ್ಟು ಬರೆದಿದ್ದರೂ, ಆತ | 
ಮರಣದನಂತರ ನಡೆದ ವಿಪ್ಲವದ ಬಗ್ಗೆ ಏನನ್ನೂ ಹೇಳಿಲ್ಲ.” ಆದರೆ ಗಳಗ- 
ನಾಥರು ತಮ್ಮ ಈ ಕಾದಂಬರಿಗೆ ಕಥಾವಸ್ತು ವನ್ನು ಮುಖ್ಯವಾಗಿ ರಾಬರ್ಟ್‌ 
ಸಿವೆಲ್‌ ಅವರ “ಎ ಫಾರ್‌ಗಾಟಿನ್‌ ಎಂಪಾಯರ-ವಿಜಯನಗರ'*೨ ಎಂಬ ಗ್ರಂಥ 
ದಿಂದಲೇ ತೆಗೆದು ಕೂಂಡಿರುವರು. ೧೬೧೬ನೆಯ ಇಸ್ವಿಯ ಡಿಸೆಂಬರ ತಿಂಗಳ 
೧೨ನೆಯ ತಾರೀಖಿನಂದು ಕೋಚೀನ್‌ ಪಟ್ಟಣದಿಂದ ವ್ಯ್ಯಾನ್ಯುಎಲ್‌ ಬರಡಸ್‌ 
( Manuel Barradas) ಎಂಬವನು ಬರೆದ ಪತ್ರವು ಲಿಸ್‌ಬನ್ನಿನ ಹಳೆಯ 
ಪತ್ರಾಗಾರದಲ್ಲಿ ದೊರೆತಿದ್ದು, ಅದರ ಮುಖ್ಯಾಂಶಗಳನ್ನು ಆಂಗ್ಲ ಭಾಷೆಗೆ 
ಅನುವಾದ ಮಾಡಿ ಸಿವೆಲ್ಲರು ತಮ್ಮ ಗ್ರಂಥದಲ್ಲಿ ಕೊಟ್ಟಿ ರುವರು. ಗಳಗನಾಥರಿಗೆ 
ಈ ಪತ್ರವೇ ಆಕರವಾಗಿದೆ. ಆ ಪತ್ರದಲ್ಲಿಯ ವಿಷಯಕ್ಕೂ ಗಳಗನಾಥರ 
“ಕುಮುದಿನಿ'ಯ ಕಥಾನಕಕ್ಕೂ ಬಹಳ ಹೆಚ್ಚು ಕಡಿಮೆಯಿಲ್ಲ. 
ಕ ಕಾದಂಬರಿಯಲ್ಲಿ ಬಂದಿರುವ ಎಚ್ಚ ಮನಾಯಕ, ಜಗರಾಯ, ರಂಗರಾಯ, 
ಬಾಯಮ್ಮು. ಚಿಕ್ಕರಾಯ, ಓಬಲರಾಯ ಮೊದಲಾದವರೆಲ್ಲ ಐತಿಹಾಸಿಕ ವ್ಯಕ್ತಿ 
ಗಳೇ ಆಗಿದ್ದಾರೆ. ಬರಡಸ್‌ನೂ ಕೂಡ ಎಚ್ಛಮನ ಶೌರ್ಯ-ನಿಷ್ಠೆ ಗಳನ್ನೂ » 
ಜಗರಾಯನ ಕಪಟಿ-ಸ್ಪಾರ್ಥಗಳನ್ನೂ, ಆತ ಸರದಾರರನ್ನು ಲಂಚದಿಂದ ತನ್ನ 
ಪಕ್ಷಕ್ಕೆ ಒಡೆದುಕೊಂಡುದನ್ನೂ, ಕಡೆಗೆ ಸೋತು ಅಡವಿಯನ್ನು ಸೇರಿದ್ದನ್ನೂ, 
ಬಾಯಮ್ಮ ಕಪಟದಿಂದ ಬ್ರಾಹ್ಮಣ ದಾಸಿಯೊಬ್ಬಳ ಮಗುವನ್ನು ತನ್ನ 
ಕೂಸೆಂದು ಹೇಳಿ ಹೂಡಿದ ನಾಟಿಕದ ವಿಷಯವನ್ನೂ, ಜಗರಾಯನು ಸೆರೆ- 
ಯಲ್ಲಟ್ಟಿ ಮೂರನೆಯ ರಂಗರಾಯನನ್ನು ಆತನ ಹೆಂಡತಿಮಕ್ಕ ಳುಸಹಿತವಾಗಿ 
ಕೊಲೆ ಮಾಡಿಸಿದುದನ್ನೂ, ಅನಂತರ ಎಚ್ಚ ಮನು ಯುದ್ಧ ಹೂಡಿ ರಂಗರಾಯನ 
ಮಗನಿಗೆ ರಾಜ್ಯವನ್ನು ಗೆದ್ದು ಕೊಟ್ಟದ್ದನ್ನೂ ವಏವರಿಸಿರುವನು. ಗಳಗನಾಥರು ' 
5 ಕಂಕಾಲವನ್ನೇ ರಕ್ತ ಮಾಂಸಗಳಿಂದ ತುಂಬಿ ಜೀವಂತ ಕಾದಂಬರಿಯನ್ನಾಗಿ 
ಸಿರುವರು. 

ಕಥಾನಾಯಕಿಯಾದ ಕುಮುದಿನಿ ಮಾತ್ರ ಗಳಗನಾಥರ ಸೃಷ್ಟಿ. ಅವಳ 
ಅಪರೂಪದ ರೂಪ-ಸೌಂದರ್ಯ-ಭಕ್ತಿ -ಪ್ರೇಮಗಳ ಜೊತೆಗೆ ಅವಳ ಶೌರ್ಯ- ' 
ಸಾಹಸ-ಚಾತುರ್ಯಗಳನ್ನೂ ಲೇಖಕರು ಕಾದಂಬರಿಯಲ್ಲಿ ಚಿತ್ರಿಸಿ ಆ ಪಾತ್ರಕೆ 
ಮೋಹಕತೆಯನ್ನೂ ಮಹತ್ವವನ್ನೂ ತಂದಿರುವರು. ಆದರಂತೆ ಕಾದಂಬರಿ 
ಯಲ್ಲ ಬಂದಿರುವ ಚಾಂದಖಾನ ಎಂಬ ಪಾತ್ರವೂ ಕಾಲ್ಪ್ಬನಿಕವಾದುದೇ ಆಗಿದೆ. 


೧. “ Though he married six ladies, he had no son, and his death in 1641 was 
followed by a great war of succession which divided and emasculated the 
empire.” P. 350, 

>. A Forgotten Empire (Vijayanagar) by Robert Sewell. Published by 
George Allen & Unwin Ltd., in 1900. Reprinted in 1942. 


ಶೆ 
| 
| 


ಗಳಗನಾಥಕೃತ ಕನ್ನಡಿಗರ ಕಾದಂಬರಿಗಳು ೧೧೯ 


ಕನ್ನಡ ರಾಜರನ್ನು ಮೆಚ್ಚಿ, ಅವರ ಸ್ನೇಹಿತರಾಗಿ ಸಹಾಯಮಾಡಿದ ಅನೇಕ 


ಮುಸಲ್ಮಾನ ಸರದಾರರನ್ನೂ ಗಳಗನಾಥರು ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿರು 
ವರು. ಅವರಲ್ಲಿ ಈ ಚಾಂದಖಾನನೂ ಒಬ್ಬ. ಎಚ್ಚ ಮನ ಶೌರ್ಯ-ಪರಾಕ್ರಮ-- 
ಧರ್ಮಯುದ್ಧ ಗಳಿಗೆ ವಾರುಹೋದ ಈ ಶೂರ ತರುಣನು ಕೊನೆಯವರೆಗೂ 


ಬಚ್ಚ ಮನಾಯಕನಿಗೆ ನಿಷ್ಕನಾಗಿ ಉಳಿಯು ವನು. 


ಕಾದಂಬರಿಯ ಆರಂಭದಲ್ಲಿ ಬಂದಿರುವ ಹಾಳುಹಂಪೆ, ವಿರೂಪಾಕ್ಷದೇವರ 
ಪೂಜಾರಿಗಳು, ಸೌಂದರ್ಯಮೂರ್ತ್ಮಿ ಚಂಪಾ, ತರುಣ ಎಚ್ಚಮ, ಕತ್ತಲೆ-ಮಳೆ 
ಗಳಿಂದ ಕೂಡಿದ ಕಾಳರಾತ್ರಿ, ರಾಜಕುಮಾರನ ಪಟ್ಟಾಭಿಷೇಕ, ಕುಮುದಿನಿ- 
ಎಚ್ಚ ಮರ ಸಮಾಗಮ ಮೊದಲಾ ದವುಗಳನ್ನು ನ ೬ ಚೆನ್ನಾಗಿ ಬಣ್ಣಿ ಸಿರು 


'ಪರು. “ಅಂತಕನ ಕೋಲಾಹಲ” ವೆಂಬ ಪ ರ್ರಕರಣದಲ್ಲಿ ಜಿತಾ ರಂಗರಾಯನ 


ಕುಟುಂಬದ ಕಗ್ಲೊಲೆಯ ಸನ್ನಿ ವೇಶವಂತೂ ರೋಮನಾಂಚಕಾರಿಯರಾಗಿದೆ. 
ದಿವಂಗತ ಟಬ. ಎಸ್‌. ವೆಂಕಣ್ಣ ಯ್ಯನವರು ಬಹುಶಃ ಇದನ್ನು ಮೆಚ್ಚಿಯೇ 
" "ಕುಮುದಿನಿ'ಯನ್ನು ಓದುವಾಗ ಎಷ್ಟೋ ಸಾರೆ ನನ್ನ ನೇತ್ರಗಳು ಅಶ್ರು- 
ಪೂರ್ಣವಾದವು.... ಅದರಲ್ಲಿ ದೋಷವೇನೂ ಇದ್ದಂತೆ ನನಗೆ ಬೋಧೆಯಾಗಲಿಲ್ಲ” 
ಎಂದು ಗಳಗನಾಥರಿಗೆ (೨೧-೬-೧೯೧೫ರಂದು) ಪತ್ರ ಬರೆದಿದ್ದರು. ಇನ್ನೊಬ್ಬ 
ಸಾಮಾನ್ಯ ವಾಚಕರು “ಕುಮುದಿನಿ'ಯ "ಅಂತಕನ ಕೋಲಾಹಲ'ವನ್ನು 
ಕುರಿತು “೧೨ನೆಯ ಪ್ರಕರಣವನ್ನು ಓದುವಾಗ ಅದರೊಳಗಿನ ಚಿನ್ನ ಓಬಲನ 
ಕ್ರೂರತನವನ್ನೂ ದುಃಖದ ಪ್ರಸಂಗವನ್ನೂ ಓದಿ ನಮ್ಮೊಳಗಿನ ಮಿದುಳಿನ 
ಅಶಕ್ತತೆಯುಳ್ಳ ಒಬ್ಬ ಮಿತ್ರರು ಮೂರ್ಛಿತರಾದರು....... ಎಚ್ಚ ತ್ತ ಮೇಲೆ 
ಅವರು ಕಾದಂಬರಿಯನ್ನು ಮುಟ್ಟದಾದರು. ಚಿನ್ನ ಓಬಲನೆಂಬ ವ್ಯಕ್ತಿಯ 
ಕ್ರೂರತನವು ನಿಜವಾಗಿ ಒದಗಿದ್ದೇ ಆದರೆ ಆ ನೀಚನು ಈಗಲೂ ರೌರವ ನರಕ 


' ದಲ್ಲಿರಬಹುದು....” ಎಂದು ಗಳಗನಾಥರಿಗೆ ಪತ್ರ ಬರೆದರು. ಇಂಥ ಮೆಚ್ಚುಗೆಯ 


ಮಾತುಗಳನ್ನು ಕೇಳಿ ಗಳಗನಾಥರು ಸಂತೋಷಪಟ್ಟರು, ಕೃತಾರ್ಥತೆಯ 
ಭಾವವನ್ನು ತಳೆದರು. 

ಹಾಸ್ಯರಸವೊಂದನ್ನು ಬಿಟ್ಟು ಉಳಿದ ರಸಗಳೆಲ್ಲ ಬಹುತರ ಈ 
ಕಾದಂಬರಿಯಲ್ಲಿ ಇರುತ್ತ ವೆಂದು ಹೇಳಬಹುದು” ಎಂದು ಲೇಖಕರು ಕಾದಂಬ- 
ರಿಯ ಮುನ್ನುಡಿಯಲ್ಲಿ ಹೇಳಿರುವುದು ಬಹುಮಟ್ಟಿಗೆ ಸರಿಯಾಗಿದೆ. ಆದರೂ 
ಕಾದಂಬರಿಯಲ್ಲಿ ಮುಖ್ಯವಾಗಿ ವೀರ, ಕರುಣ ಮತ್ತು ಶೃಂಗಾರ ರಸಗಳು 
ಚೆನ್ನಾಗಿ ನಿರೂಖತವಾಧಿವೆ. ಶೈ ಂಗಾರಸಾಗರ” ಎಂಬ ಪ್ರಕರಣದಲ್ಲಿಯ 
aes ಅತಿಯಾಗಿದ್ದ ರೂ ಎಲ್ಲಿಯೂ ಅಶ್ಲಿ ಶೀಲಕ್ಕೆ ಡೆಯಿಲ್ಲ. ಕಾದಂಬರಿಯನ್ನು 
ಇಡಿಯಾಗಿ ಓದಿ ಸವಿಯಬೇಕೆಂಬ ಅಭಿಪ್ರಾ ಯ ಲೇಖಕರದಾದರೂ, ಜಾಗೆ 
“ಕುಮುದಿನಿ” ಯನ್ನು ಸಂಪೂರ್ಣವಾಗಿ ಓದಲಾಗದವರು ಈ ಕಾದಂಬರಿಯ 


೧೨೦ ಕರ್ನಾಟಕ ಭಾರತಿ 


“ಮುಖದಂತೆ ಇದ್ದ ಕಡೆಯ ಐದು ಪ್ರಕರಣಗಳನ್ನಾದರೂ ದಯವಿಟ್ಟು 
ಅವಲೋಕಿಸಬೇಕು” ಎಂದು ಅವರು ಬಿನ್ನ ವಿಸಿರುವರು. ಆದರೆ ನಿಜವಾಗಿ. ' 
ನೋಡಿದರೆ ಕೊನೆಯ ಮೂರು ಪ್ರಕರಣಗಳು ಅನಾವಶ್ಯ ಕವಾಗಿ ಲಂಬಿಸಿವೆ ' 
ಎಂದು ಹೇಳಬಹುದು. ಆದರೂ ಗಳಗನಾಥರ ವಾಚಕರು ಈ ಕಾದಂಬರಿ | 
ಯನ್ನು ಇಡಿಯಾಗಿ ಓದಿ ಮೆಚ್ಚಿದರೆಂದೇ ನಾವು ಊಹಿಸಬಹುದಾಗಿದೆ. 
ಏಕೆಂದರೆ “ಕುಮುದಿನಿ” ಯುಂ Rene ಕಾದಂದಬರಿಗಳಲ್ಲಿ ಬಹು ಜನ- | 
ಏ್ರಯವಾಗಿತ್ತು. ಕಥಾವಸ್ತು ವಿನಂತೆ ಗಳಗನಾಥರ ಸುರಸಶೈಲಿಯೂ ಅದಕ್ಕೆ ' 
ಕಾರಣವಾಗಿತ್ತು. { 

“ಕುಮುದಿನಿ” ಗಳಗನಾಥರ ಪ್ರಥಮ ಸ್ವತಂತ್ರ ಐತಿಹಾಸಿಕ ಕಾದಂಬರಿ ' 
ಎಂಬುದನ್ನು ಮನದಂದು ಪರಿಶೀಲಿಸಿದಾಗ ನಾವು ಅವರ ಯಶಸ್ಸನ್ನು ಕಂಡು. 
ಮೆಚ್ಚಲೇಬೇಕು. | 

(೩) 

«ಕನ್ನಡಿಗರ ಕರ್ಮಕಥೆ”ಯು ರಕ್ಕ ಸತಂಗಡಿಗೆಯ ಕಾಳಗದಲ್ಲಿ ರಾಮ- 
ರಾಯನ ಸೇನಾಧಿಪತ್ಯ ದಲ್ಳಿದ್ದ ವಿಜಯನಗರದ ಸೆ ನ್ಯವು ಹೇಗೆ ಸೋತು, ಆದ- 
ರಿಂದ ರಾಮರಾಯನ ವ ಮುತು ವಿಜಯನಗರದ ನಾಶವಾಯಿತೆಂಬುದನ್ನು ಬಿತ್ತರಿ ' 
ಸುತ್ತದೆ. ಈ ಕಾದಂಬರಿಯು “ಕುಮುದಿನಿ”ಯಂತೆ ಗಳಗನಾಥರ ಸ್ವತಂತ್ರ | 
ಕಾದಂಬರಿಯಲ್ಲ. ಮರಾಠಿ ಸಾಹಿತ್ಯದ ಆ ಕಾಲದ ಸುಪ್ರಸಿದ್ದ ಕಾದಂಬರಿಕಾರ | 
ರಾದ ಹರಿ ನಾರಾಯಣ ಆಪಟಿ ಅವರ ಕಾದಂಬರಿಯ ರೂಪಾಂತರವಾಗಿದೆ. 
ಮರಾಠಿ ಆಪಟಿಯವರಿಗೆ ವಿಜಯನಗರ ಸಾಮ್ರಾಜ್ಯದ ನಾಶವು "ವಜ್ರಾಘಾತ” 
ವಾಗಿದ್ದರೆ, ಕನ್ನಡಿಗರಾದ ಗಳಗನಾಥರಿಗೆ ಅದು “ಕನ್ನಡಿಗರ ಕರ್ಮಕಥೆ” 
ಆಯಿತು. 

ಕೃಷ್ಣದೇವರಾಯನು ವರ್ಯ ಆಳುತ್ತಿದ್ದ ಕಾಲಕ್ಕೆ ಪ್ರತಾಪ 
ಶಾಲಿಯಾದ ಸೇನಾಪತಿ ರಾಮರಾಯನು ಪ್ರಸಿದ್ದಿಗೆ ಬಂದನು. ಆತ ಒಬ್ಬ 
ಯವನತರುಣಿಯನ್ನು (ಮೆಹರ್ಜಾನ) ಕಂಡು ತತ ಅವಳಿಗೆ ಆಸೆ ತೋರಿ 
ವರಿಸಿದನು. ಅಡಕ ಕೃಷ್ಣದೇವರಾಯನ ಅಳಿಯನಾಗುವ ಯೋಗ ಒದಗಿ 
ಬರಲು ಅವಳನ್ನು ನಿರ್ಲಕ್ಷಿಸಿದನು. ಕ್ರೋಧಗೊಂಡ ಅವಳು ಹುಟ್ಟಿಲಿರುವ 
ತನ್ನ ಮಗನಿಂದಲೇ ರಾಮರಾಯನ ಮೇಲೆ ಸೇಡು ತೀರಿಸಿಕೊಳ್ಳುವ ಪ್ರತಿಜ್ಞೆ 
ಮಾಡಿ ವಿಜಯನಗರವನ್ನು ತ್ಯಜಿಸಿದಳು. ರಾಮರಾಯ ಪಶ್ಚಾತ್ತಾ ಪದಿಂದಲೂ 
ಮನದ ತಳಮಳದಿಂದಲೂ ಗಾಸಿಗೊಂಡನು. 

ಕೃಷ್ಣದೇವರಾಯನ ಮರಣದನಂತರ ಪಟ್ಟಕ್ಕೆ ಬಂದ ಅಚ್ಯುತರಾಯನ 
ಕಾಲಕ್ಕೆ ರಾಮರಾಯನು ಹಿಂದುಳಿದನು. ಆದರೆ ಚತುರನಾದ ಆತನು”ಮುಂದೆ 
ಸದಾಶಿವರಾಯನನ್ನು ಪಟ್ಟಕ್ಕೆ ಕೂಡ್ರಿಸಿ, ತಾನೇ ಅರಸನಂತೆ ಮೆರೆಯತೊಡ- 


ಗಳಗನಾಥಕೃ ಶ್ರ ತನ್ನ ಗರ ಕಾದಂಬರಿಗಳ ೧೨೧ 


ಗಿದನು. ವಿಜಾಪುರ, ಗೋವಳಕೊಂಡ, ಅಹಮ್ಮದನಗರ ಮೊದಲಾದ ಬಾದ- 
ಶಹರನ್ನು ಒಬ್ಬರ ಮೇಲೊಬ್ಬ ರನ್ನು ವತ್ತಿ ಕಟ್ಟಿ ತನ್ನ ವರ್ಚಸ್ಸನ್ನು ಬೆಳೆಯಿಸಿ 
ಕೊಂಡನು. ಕೊನೆಗೊಮ್ಮೆ ಮುಸಲ್ಮಾನ ಬಾದಶಹರಿಗೆ ರಾಮರಾಯನ ತಂತ್ರ 
ತಿಳಿದು, ಅವರು ತಮ್ಮತಮ್ಮಲ್ಲಿಯ ವೈರವನ್ನು ತ್ಯಜಿಸಿ ಒಂದಾಗಿ ವಿಜಯ- 
ನಗರದ ಮೇಲೇರಿಬರಲು ಹೊಂಚುಹಾಕತೊಡಗಿದರು. 

ಈ ಮಧ್ಯೆ ಮೆಹರ್ಜಾನಳು ತನ್ನ ಮಗ ರಣಮಸ್ತಾ ಖಾನನನ್ನು ವಿಜಾಪುರ 
ಬಾದಶಹನ ವಕೀಲನೆಂದು ನಿಯಮಿತನಾಗಿ ವಿಜಯನಗರಕ್ಕೆ ಬರುವಂತೆ 
ಯತ್ನಿಸಿದಳು. ರಣಮಸ್ತಾಖಾನನನ್ನು ಕಂಡು ರಾಮರಾಯನಲ್ಲಿ ವಿಲಕ್ಷಣವಾದ 
ಪ್ರೇಮಭಾವವು ಉಂಟಾಯಿತು. ಅವನು ತನ್ನ ಮತ್ತು ಮೆಹರ್ಜಾನಳ ಮಗ- 
ನಿರಬೇಕೆಂದು ಆತ ಭಾವಿಸಿದ. ರಣಮಸ್ತಾಖಾನನು ವಿಜಾಪುರದವರನ್ನು ಬಿಟ್ಟು 
ರಾಮರಾಯನ ಪಕ್ಷವನ್ನು ವಹಿಸಿದವರಂತೆ ವರ್ತಿಸಿದನು. ಆತನ ಕಪಟವನ್ನ- 
ರಿಯದ ರಾಮರಾಯನು ಆತನಿಗೆ ಹೆಚ್ಚಿನ ಸವಲತ್ತುಗಳನ್ನೂ ಅಧಿಕಾರವನ್ನೂ 
ಕೊಟ್ಟು, ತನ್ನ ಆಪ್ತ ಮಂತ್ರಾಲೋಚಕನನ್ನಾಗಿ ಮಾಡಿಕೊಂಡನು. ಇದರಿಂದ 
ನಿಷ್ಠರಾದ ಕೆಲವು ಹಿಂದೂ ಸರದಾರರು ನೊಂದುಕೊಂಡರು. 

ಒಂದು ಸಣ್ಣ ಕಾರಣಕ್ಕಾಗಿ ನಾಲ್ವರು ಸುಲ್ತಾನರು ವಿಜಯನಗರದ 
ಮೇಲೇರಿ ಬಂದರು. ಅಪಾರ ಸೈನ್ಯವುಳ್ಳ ರಾಮರಾಯ ಹೆದರಲಿಲ್ಲ. ಆದರೆ 
ಮುಸಲ್ಮಾನರ 7 ಗಳೂ ರಣಮಸ್ತಾಖಾನನ ವಿಶ್ವಾಸಘಾತಿವೂ 
ಕಾರಣವಾಗಿ ರಾಮರಾಯನ ಸೈನ್ಯ ವು ಸೋತು ಓಡತೊಡಗಿತಂ. 'ರಣಮಸ್ತಾ | 
ಖಾನನು ರಾಮರಾಯನನ್ನು ಕೂಗು ಅವನೆ ತಲೆಯನ್ನು ತಂದು ತನ್ನ ತಾಯಿ 
ಮೆಹರ್ಜಾನಳಿಗೆ WE ಅವಳು ಉಕ್ಕಿ ಬಂದ A ಯು ರುಂಡ- 
ದೊಡನೆ ಪುಷ್ಕರಿಣಿಯ ಜಲದಲ್ಲಿ ಹಾರಿಕೊಂಡು ಪ್ರಾಣಬಿಟ್ಟಳು. ರಣಮಸ್ತಾ- 
ಖಾನನು ಮೋಹಿಸಿದ ನೂರಜಹಾನಳು ಆತನ ಜನನವೃತ್ತಾಂತವನ್ನು ತಿಳಿದು, 
ಏತೃವಧೆ ಮಾಡಿದವನೆಂದು ಆತನನ್ನು ಜರೆದು ನಿರಾಕರಿಸಿದಾಗ, ಆತನೂ ಅವ- 
ಳೊಡನೆ ಅದೇ ಪುಷ ಒರಿಜಿಯಲ್ಲಿ ಬಂಡು ಪ್ರಾಣಬಿಡುವನು. 

ಮುಸಲ್ಮಾನ ನ ಸ್ಕೈ ನ್ಯ ವು ಅಖಂಡ ಮೂರು ದನಗಳವರೆಗೆ ವಿಜಯನಗರ- 
ವನ್ನು ಸಂಕ ಡಿ, ಇರ್ವಸ್ಸೆ ವನ್ನೂ ದೋಚಿಕೊಂಡು ಹೋಗಿ ಪಟ್ಟ ಣವನ್ನು 
ಜಾಳುಗಡವಿತು. 

—ಇದಿಷ ಶ್ರ ಕಥಾನಕವನ್ನು ಲೇಖಕರು ೩೫೬ ಪುಟಗಳಷ್ಟು ದೊಡ್ಡ 
GHG, ಬರೆದಿರುವರು. ಈ ಕಾದಂಬರಿಯ ಕಥಾವಸ್ತು, ಸನ್ನಿ ವೇಶ 
ರಚನೆ, ಪಾತ ತ್ರಪೋಷಣೆ ಮೊದಲಾದವುಗಳ ಗುಣದೋಷಗಳಲ್ಲ ವಾತಿ 
ಕಾದಂಬರಿಕಾರರಾದ ಆಪಟಿಯವರಿಗೇ ಅನ್ನ ಯಿಸಬೇಕು. ಆಪಟಿಯವರು 
ತಮ್ಮ ಕಾದಂಬರಿಯ ಮೂಲಧನಕ್ಕಾಗಿ Robert Sewell ಅವರ “A Forgo- 


ಈ. ಭಾ ೧೬ 


೧೨೨ ಕರ್ನಾಟಕ ಭಾರತಿ 


(67 Empire’ ಎಂಬ ಗ್ರಂಥವನ್ನೇ ಅವಲಂಬಿಸಿರುವರು. ಅದರಲ್ಲೂ ಮುಖ್ಯ 


ವಾಗಿ ಆ ಗ್ರಂಥದ “Destruction of Vijayanagar’ ಎಂಬ ೧೫ನೆಯ 
ಪ್ರಕರಣವು ಅವರಿಗೆ ಬಹು ಸಹಾಯಕಾರಿಯಾಗಿದೆ. ಅಲ್ಲಿಯ ಅನೇಕ 
ವಿವರಗಳು ಕಾದಂಬರಿಯಲ್ಲಿ ಇದ್ದಕ್ಲಿ ದಂತೆ ಕಾಣಿಸಿಕೊಂಡಿವೆ. 

ಕಲ್ಪಕ ಬುದ್ಧಿ ಯ ಆಪಟಿಯವರು ತಮ್ಮ ಪ್ರತಿಭೆಯನ್ನು ಈ ಕಾದಂಬ- 
ರಿಯಲ್ಲಿ ಚೆನ್ನಾಗಿ ಪ್ರಕಟಸಿರುವರು. ರಾಮರಾಯನ ಅಪಾತ್ರ ಪ್ರೇಮ ಮತ್ತು 
ಆತನ ಕೃತಘೃತೆಗಳೇ ಮುಂದೆ ಆತನ ನಾಶಕ್ಕೆ ಕಾರಣವಾದುವೆಂದು ಅವರು 
ಪ್ರಭಾವಿಯಾಗಿ ನಿರೂಹಿಸಿರುವರು. ರಾಮರಾಯ-ಮೆಹರ್ಜಾನ ಇವರ ದುರಂತ 
ಪ್ರಣಯದ ಕಥೆಯೂ ವಿಜಯನಗರದ ರಾಜಕೀಯ ಕಥೆಯೂ ಜೊತೆಗೇ 
ಬೆಳೆಯುತ್ತ ಹೋಗುತ್ತ ವೆ. ರಾಮರಾಯನು ಮೆಹರ್ಜಾನಳನ್ನು ಕಂಡು ಮೋಹಿಸಿ 
ದಾಗಲೇ "ವಿನಾಶಾಂಕುರ'ವು ಮೊಳೆಯಿತು; ರಾಮರಾಯನು ಮಹತ್ತಾ - 
ಕಾಂಕ್ಷೆಯಿಂದ ಕೃಷ್ಣದೇವರಾಯನ ಮಗಳನ್ನು ವರಿಸಲು ಬಯಸಿದಾಗ ಅದು 
ಕುಡಿಯೊಡೆಯಿತು; ಮೆಹರ್ಜಾನಳ ತಾಮಸಿಕ ಸ್ವಭಾವವು ಅದಕ್ಕೆ ನೀರುಣಿಸಿ 
ಬೆಳೆಯಿಸಿತು; ರಾಮರಾಯನು ನೂರಜಹಾನಳನ್ನು ಅವಮಾನಪದಡಿಸಿದುದು ಅ 
ಗಿಡಕ್ಕೆ ಗೊಬ್ಬರ ಹಾಕಿದಂತಾಯಿತು; ಕೊನೆಗೆ ರಾಮರಾಯನು ರಣಮಸ್ತಾ- 
ಖಾನನನ್ನು ಕುರುಡು ಪ್ರೀತಿಯಿಂದ ಅತಿಯಾಗಿ ನಂಬಿ ಮೋಸ ಹೋಗಿ ಆತ 
ರಾಮರಾಯನ ತಲೆಯನ್ನು ಕತ್ತರಿಸುವಲ್ಲಿ ಅದು ಫಲಿತವಾಯಿತು! ಪರಿಣಾಮ 
ಸರ್ವಸ್ವನಾಶ! ಇದನ್ನು ಚಿತ್ರಿಸುವಲ್ಲಿ ಆಪಟಿಯವರು ಇತಿಹಾಸಕ್ಕೆ ಬಾಧೆ 
ತಟ್ಟದಂತೆ ಕಲಾತ್ಮಕವಾಗಿ ಕಥೆಯನ್ನು ಹೆಣೆದಿರುವರು. 

ಅವರು ಸೃಷ್ಟಿಸಿದ ಮೆಹರ್ಜಾನಳು ಎಷ್ಟು ಸುಂದರಿಯೊ ಅಷ್ಟೇ ವಿಷ- 
ಭರಿತಳೂ ಆಗಿದ್ದಳು. ಮಾರ್ಜಿನೆಯು ಅವಳನ್ನು ಕಾಳಸರ್ಪಕ್ಕೆ ಹೋಲಿಸಿದುದು 
ತೀರ ಸರಿ. ಅವಳ ಮಗ ರಣಮಸ್ತಾಖಾನನ ಕಥೆಯೂ ಅಷ್ಟೇ ದುರಂತವಾಗಿದೆ. 
ತನ್ನ ತಂದೆಯೆಂದು ಅರಿಯದೆ ತಾಯಿ ಮತ್ತು ಪ್ರೇಯಸಿಯ ಆಸೆಯಂತೆ 
ರಾಮರಾಯನ ತಲೆಯನ್ನು ಕತ್ತರಿಸಿ ತಂದು ತೋರಿಸಿದ. ಆದರೆ ಆದರಿಂದ 
ಯಾರಿಗೂ ಹಿತವಾಗಲಿಲ್ಲ. ಆತನ ಉದ್ದ ತವೃತ್ತಿ, ನಿರ್ಧೀತಿ, ಕಾಪಟಿ, 
ಶೌರ್ಯಗಳು ಕಾದಂಬರಿಯಲ್ಲಿ ಚೆನ್ನಾಗಿ ನಿರೂಪಿತವಾಗಿವೆ. ಆದರೆ ಇತಿಹಾಸ- 
ಕಾರರು ಹೇಳುವಂಥ ರಾಮರಾಯನ ದರ್ಪ ಮತ್ತು ಮುತ್ಸದ್ದಿ ತನಗಳು 
ಕಾದಂಬನಿಯಲ್ಲಿ ಚಿತ್ರಿತವಾಗಿಲ್ಲ. ಶೂರನಾದ ರಾಮರಾಜ ಕಾಮರಾಜನ 
ವಶನಾಗಿ ಅರ್ಧ ಹಾಳಾದರೆ, ರಣಮಸ್ತಾಖಾನನ ಮೇಲೆ ತೋರಿದ ಅತಿ ವಾತ್ಸಲ್ಯ 
ವಿಶ್ವಾಸಗಳಿಂದ ಸಂಪೂರ್ಣವಾಗಿ ಹಾಳಾದನು. ರಣಮಸಾ ಖಾನನ ಸೊಕ್ಕಿನ 
ವರ್ತನೆಯನ್ನು ತಾಳಿಕೊಳ್ಳುವ ರೀತಿ ರಾಮರಾಯನ ವ್ಯಕ್ತಿ ತೃಕ್ನೆ ಕುಂದನ್ನೇ 


5 


ತಂದಿದೆ. ಅಂತೂ ಕಾಮ-ಪ್ರೇಮಗಳ ಸುಳಿಯಲ್ಲಿ ಸಿಕ್ಕು ಕೊಚ್ಶಿಕೊಂಡು 


} 
| 
| 


ರಳದನಾಥಕೃತ ಕನ್ನಡಿಗರ ಕಾದಂಬರಿಗಳು ೧೨೬ 


ಹೋದ ರಾಮರಾಯನ ಚಿತ ತ್ರವು ಓದುಗರ ಕರುಳನ್ನೂ ಮಿಡಿಯುತ್ತದೆ. 

ಮೂಕನಂತೆ ನಟಿಸುವ, ರಾಮರಾಯನ ಸೇವಕ ಕರಿಯ "ಟೂಣಪ 
ಧನಮಲ್ಲ'ನ ಪಾತ್ರ ಕೈ ಕಾದಂಬರಿಯಲ್ಲಿ ಹೆಚ್ಚಿನ ಅವಕಾಶವಿಲ್ಲದಿದ್ದರೂ 
ಅದೊಂದು ವೈಶಿಷ್ಠ್ಯ ಪೃ, ಪೂರ್ಣವಾದ ಪಾತ್ರ. ಆತ ತನ್ನ ಒಡೆಯನ ಪ್ರೇಯಸಿ- 
ಯನ್ನೇ ಜಾವ ಪ್ರೇಮಿಸಿದ. ಆತನ ಆ ಮೂಕಪ್ರೇಮವು ಭಯಂಕರ- 
ವಾಗಿದೆ. 

ಕಾದಂಬರಿಯಲ್ಲಿ ರಾಮರಾಯ-ಮೆಹರ್ಜಾನರ ಪ್ರಣಯ ಸನ್ನಿವೇಶ, 
ರಣಮಸ್ತಾ ಖಾನನು ರಾಮರಾಯನ ತಲೆ ಕೊಯ್ಯುವ ಪ್ರಸಂಗ, ಕೊನೆಯಲ್ಲಿ 
ತಾಯಿ-ಮಗ ಇಬ್ಬರೂ ಪುಷ್ಕ ರಿಣಿಯಲ್ಲಿ ೫0 ಕೊಂಡು ಪ್ರಾಣ ಬಿಡುವ 


ಸನ್ನಿ ವೇಶ, ಮತು. ಮುಸಲಾ ನರು ವಿಜಯನಗರವನ್ನು ಹಾಳುಗೆಡವಿದ ಚಿತ್ರ 


ತ ಅತ್ಯಂತ 'ಹೃದಯಸ್ಪ ಕೀರ ಇಂಥ ಚಿತ್ರ ಗಳಿಂದ ಕಾದಂಬರಿಯ 
ವಾಚನೀಯತೆ ಹೆಚ್ಚಿದೆ. ಆಪಟಿಯವರ ತಂತ್ರ ಇಲ್ಲಿ ಸಂಪೂರ್ಣವಾಗಿ ಫಲಿಸಿದೆ. 

ಗಳಗನಾಥರಿಗೂ ಈ ಕಾದಂಬರಿಯು ಅತ್ಯಂತ ಮಾರ್ಮಿಕವಾಗಿ ಕಂಡಿದೆ. 
ಅದುಕಾರಣವೇ ಅವರು ಇದನ್ನು ಹೆಚ್ಚಿನ ಕಳಕಳಿಯಿಂದ ಕನ್ನಡಿಸಿದ್ದಾರೆ. 
ಗಳಗನಾಥರು ಆಪಟಿಯವರ ಈ ಕಾದಂಬರಿಯನ್ನು ಅಕ್ಷರಶಃ ಭಾಷಾಂತರ 
ಮಾಡಿಲ್ಲ. ಇದೊಂದು ರೂಪಾಂತರವೆಂದು ಅವರೇ ಹೇಳಿರುವರು. ಮೂಲ 
ಮರಾಠಿ ಕೃತಿಯನ್ನೂ ಕನ್ನಡ ಅನುವಾದವನ್ನೂ ತುಲನಾತ್ಮಕವಾಗಿ ಪರೀಕ್ಷೆ 
ವಪಹಡಿ, ಗಳಗನಾಥರು ವಲ್ಲೆ ಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದಾ ರೆಂಬುದನ್ನೂ , 
ಅವರ ಗುಣದೋಷಗಳನ್ನೂ ತೆ ಹೆಚ್ಚಿ ನ ಅಭ್ಯಾಸ ಅವಶ್ಯ. 


(೪) 

“ಮತಾಧವಕರುಣಾವಿಲಾಸ?ವು ೧೯೨೩ರಲ್ಲಿ ಪ್ರಕಟವಾಯಿತು. ಅದರ 
ಕೆಲವು ಭಾಗವು ಮೊದಲು “ಸದು ರು” ಮಾಸಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ 
ಬಂದು ವಾಚಕರ ಮನವನ್ನು ಆಕರ್ಷಿಸಿಬಿಟ್ಟಿ ತು. “ಈ ಪ್ರಚಂಡ ಸುರಸ 
ತಾಶತ್ರಿಕ ಐತಿಹಾಸಿಕ Wied" ಯನ್ನು ಬರೆದು ಮುಂಗಿಸಿ ಗಳಗನಾಥರಿಗೆ ಹಿಡಿಸ 
ಲಾರದಷ್ಟು ಸಂತೋಷವಾಯಿತಂತೆ. “ಮಾಧವಕರುಣಾವಿಲಾಸವನ್ನು ಪ್ರೇರಿಸು 
ವವರು ಮಹಾತ್ಮ ರಾದ ವಔಹಧವಾಚಾರ್ಯರು ; ಅವರು ಕರುಣಿಸಿ ಪ್ರೇರಿಸಿದ್ದ 
ನೃಷ್ಟು ಜರೆಯುವ ವನು ಪಾಮರನಾದ ಗಳಗನಾಥನು” ಎಂದು ಪ್ರಸ್ತಾವನೆ 
ಯಲ್ಲಿ ಹೇಳಿರುವಲ್ಲ ಲೇಖಕರ ಶ್ರದ್ಧಾ -ಭಕ್ಮಿಗಳು ಪ್ರ ಕಟವಾಗಿವೆ. 

“ವಾಧವಕರುಣಾವಿಲಾಸ”ದಲ್ಲಿ ಗಳಗನಾಥರು ವಿಜಯನಗರ ಸಾಮ್ರಾ- 
ಜ್ಯ ದ ಸಂಸ್ಥಾಪನೆ ನೆಯ ಕಥೆಯನ್ನೇ ಹೇಳಿರುವರು. ಕರ್ನಾಟಕದ ಮೇಲೆ ಬಹ 
ಮ್ಮ ದೀಯರ ದಾಳಿಗಳು ಮತ್ತು ಅವುಗಳಿಂದ ಹಿಂದೂ ಧರ್ಮಕ್ಕೆ ಒದಗಿದ 


೧೨೪ ಕರ್ನಾಟಕ ಭಾರತಿ 


ಗಂಡಾಂತರದ ಹಿನ್ನೆಲೆಯನ್ನು ಚಿತ್ರಿಸಿ, ಅಂಥ ಸಮಯದಲ್ಲಿ ಹುಕ್ಕ-ಬುಕ್ಕರು 
ವಿದ್ಯಾ ರಣ್ಯ ರೆಂದು ಖ್ಯಾ ಸು ಮಾಧವಾಡಾರ್ಯ ರಪೆ ಸ್ರೇರಣೆಯಿಂದ ಗಿ ಹೆ 
ರಾಜ್ಯ ಎನ್ನು ಸ್ಥಾ ಬಸಿದರೆಂಬುದನ್ನು ಪ್ರ ಬೃಹತ್‌ ಹ ವಿವರಿಸುತ್ತ ದೆ. 


ಮಕುಗ ವಿಷ್ಣು ಶರ ರೆ ಅನುಚ್ಛಿ ಯನ್ನು ಪಡೆದು ಬಂದ ಮಾಧವನು ' 


ದೇಶಕಾರ್ಯಕ್ಕೆ ತೊಡಗದ ಜೀವನವು ಷಃ ಚೀಪ ಬಗೆದನು. “ನೀನು ಒಂಟಿ 
ಹೊರೆಯ ಪುಸ್ತಕಗಳನ್ನು ಓದಿದ್ದು ವ್ಯರ್ಥವಲ್ಲವೇ ?...ಈಗ ಪುಸ್ತಕವನ್ನು 
ನೀನು ಕೈಮುಟ್ಟ ಕಟ್ಟ ಅತ್ತ ನಾಗವಂದಿಗೆಯ ಮೇಲೆ ಇಟ್ಟು ಬಿಡು” ಎಂದು 
ತನಗೆ ತಾನೇ ಹೇಳಿಕೊಂಡು, ಸಾಧ್ವಿಯಾದ ಹೆಂಡತಿಯ ಅನುಮತಿ ಪಡೆದು 
ಪಂಪಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸು ಮಾಡಿ ಲಕ್ಷ್ಮಿ ದೇವಿಯನ್ನು ಒಲಿಸಿ 
ಕೊಂಡು ಅವಳಿಂದ ಸುವರ್ಣವೃಫ ಬ್ಬ ಯ ಪರವನ್ನು ಪಡೆದನು. 

ಮುಸಲ್ಮಾನರ ಕೊಲೆ-.ಸುಲಿಗೆ ಅತ್ಯಾಚಾರಗಳು ಲಂಗುಲಗಾಮು ಇಲ್ಲದೆ 
ನಡೆದೇ ಇದ್ದುವು. ವರಂಗಳ್ಳಿನ ಪ್ರತಾಪರುದ್ರದೇವನ ಆಶ್ರಯವೂ ತಪ್ಪಿದ್ದ 
ರಿಂದ ಹಿಂದುಗಳನ್ನು ಮುಸಲ್ಮಾನರಿಂದ ರಕ್ಷಿಸುವವರೇ ಇಲ್ಲದಂತಾಗಿದ್ದ ರು. 
ಮಹಮ್ಮದ ತಘಲಖನಂತೂ ಹಿಂದುಗಳಿಗೆ ಯಮಸದೃ ಶನಾಗಿದ್ದನು. ಅವನ 
ಘೂ)ರತನದಿಂದ ತಬ್ಬಸಿಕೊಳ್ಳಲು ಆತನ ಅಣ್ಣನ ಮಗನಾದ ಬಹಾವುದ್ದೀನನು 
ಆನೆಗೊಂದಿಯ ಪುರಾತನ ರಾಜವಂಶದ ಜಂಬುಕೇಶ್ವರನೆಂಬ ರಾಯನ ಮೊರೆ 
ಹೊಕ್ಕಿದ್ದನು. 

ಇಂಥ ಕಾಲದಲ್ಲಿ ಕುರುಬರ ಹೆಗ್ಗ ನು ಮುಸಲ್ಮಾನರ ಉಪಟಳದಿಂದ ಕಂಗೆ- 
ಟ್ಟ ವರಿಗೆಲ್ಲ ಸಹಾಯಮಾಡುತ್ತಿದ್ದನು. ಕುರುಬರ ಮಲ್ಲನ ಹೆಂಡತಿ ಚಿನ್ನಮ್ಮ 
ಮತ್ತು ಆನೆಗೊಂದಿಯ ದೇವರಾಯನ ಮಗಳಾದ ಪದ್ಮಿನಿ ಮೊದಲಾದ 
ಹಿಂದೂ ಸ್ತ್ರೀಯರನ್ನು ಹೆಗ್ಗ ನು ಮುಸಲ್ಮಾನರ ದವಡೆಯೊಳಗಿಂದ ಪಾರು 
ಮಾಡಿದ್ದನು. ಅದರಿಂದ ಹೆಗ್ಗನ ಗೌರವ ಹೆಚ್ಚಿ ಅನೇಕರು ಅವನ ದಂಡನ್ನು 
ಸೇರಿದರು. 

“ಬಿಸಿ ಹತ್ತದೆ ಬೆಣ್ಣೆ ಕರಗುವದಿಲ್ಲ' ವೆಂಬಂತೆ ಕನ್ನಡಿಗರೂ ಈಗ ಜಾಗೃ ತ 
ರಾದರು. ಹೆಗ್ಗ ನಂತೆ ಆತನ ತಮ್ಮ ಬುಕ್ಕನೂ ತನ್ನ ದೆಷಣನೀಕಿ ಸೈನ್ಯವನ್ನು ಕಬ್ಬ 
ಮುಸಲ್ಮಾನರ 'ವಿರುದ್ಧ ಹೋರಟ ಸಿದ್ದ ನಾಗುತ್ತಿ ದ್ವನು. ಸ 
ದೇವನ ಮಗನಾದ ಕೃಷ್ಣ ನಾಯಕನೂ ಬಂದು ಬುಕ್ಕ ನನ್ನು ಹೂಡಿಕೊಂಡನು. 
ಅತನಸೆ ನ್ಯ ಸಿದ್ಧ ತೆಯು ದೇವಿಯ ಕೊಳ್ಳ ಎಂಬ ದುರ್ಗಮಪ್ಪ ದೇಶದಲ್ಲಿ ನಡೆ 
ದಿತ್ತು ‘a ರಹಮಾನಸಾಹೇಬ, ಚಟು ಸ ಲ್‌ಸಾಹೇಬರಂಥ ನಿಷ್ಕ ಮುಸಲ್ಮಾನ 
ಸ್ನ (ಔತರೂ ಇದ್ದ ರು. 

ಕಾಸೀಮನು ಮಹಮ ದ ತಘಲಕನ ಅತ್ಯ ೦ತ ಶೂರ ಮತ್ತು ಕ್ರೂರ 


ಸೇನಾಪತಿಯಾಗಿದ್ದ ನು. ಅಕ ಹುಕ ಬುಕ್ಕರ ತಾಜ ಂಗಮರಾಯ- 


| 
| 


| 


ದಳಗನಾಥಕೃತ ಕನ ಡಿಗರ ಕಾದಂಬರಿಗಳು ೧೨೫ 


ನನ್ನು ಹಿಡಿದು ಸೆರೆಯಲ್ಲಿಟ್ಟಿದ್ದನು. ಅದರಂತೆ ಆನೆಗೊಂದಿಯ ದೇವರಾಯನ 
ಮಗಳು ಪದ್ಮಿನಿಯ ಮೇಲಿನ ಆಸೆಯಿಂದ ಅವಳನ್ನು ಅಪಹರಿಸಿ ತಂದು ಕಂಪ- 
ಲಿಯ ಕೋಟಿಯಳ್ಳಿಟ್ಟು ತನ್ನನ್ನು ನಿಕಾ ಮಾಡಿಕೊಳ್ಳುವಂತೆ ಒತ್ತಾ ಯಪಡಿ- 
ಸುತ್ತಿ ದನು. ಆದರೆ ವಾಧವಾಚಾರ್ಯರ ಪ್ರಭಾವದಿಂದ ಕಾಶೀಮನ ಮನಃಪರಿ- 
. ವರ್ತನೆಯಾಯಿತು. ಆತ ಕನ್ನಡಿಗರಿಗೆ ಸ್ನೇಹಿತನಾದನು. ಮಾಧವಾಚಾರ್ಯರು 
ತಮ್ಮ ತಪಃಪ್ರ ಭಾವದಿಂದಲೂ ಪ್ರವಚನ ಹಿತೋಪದೇಶಗಳಿಂದಲೂ ಕನ್ನಡಿ 
ಗರನ್ನೆಲ್ಲ ಒಂದುಗೂಡಿಸಿದರು. ವಿರೂಪಾಕ್ಟಾರ್ಯ ಎಂಬ ವೀರಶೈವ ಜಂಗ- 
ಮರ ಸಹಾಯವೂ ದೊರೆಯಿತು. ಮಾಧವಾಚಾರ್ಯರ ಮಾರ್ಗದರ್ಶನದಲ್ಲಿ 
ಹುಕ್ಕಬುಕ್ಕರು ಕಂಪಲಿಯ ಕೋಟಿಯನ್ನೂ ನಂತರ ಕಾಂಚನಗಡ ಕೋಟಿ 
» ಯನ್ನೂ ಗೆದ್ದು ಕೊಂಡರು. 
| ಮಾಧವಾಚಾರ್ಯರ ಮಾರ್ಗ ದರ್ಶನದಿಂದ ಕನ್ನಡಿಗರು ದಕ್ಷಿಣದಲ್ಲಿ ಕಾಲೂರು 
ತ್ತಿದ್ದ ಮುಸಲ್ಮಾನರನ್ನು ಹೊಡೆದೋಡಿಸಿ ಜಯದಮೇಲೆ ಜಯಗಳನ್ನು ಗಳಿಸ 
ತೊಡಗಿದರು. ಮಾಧವಾಚಾರ್ಯರಿಂದಲೇ ಇದೆಲ್ಲ ಸಾಧ್ಯ ವಾಯಿತೆಂದು ಅರಿತ 
ಜನರು ಅವರಿಗೆ ತನುಮನಧನಗಳನ್ನು ಅರ್ಬಸಲು ಸಿದ್ಧ ರಾದರು. ಮಾಧವಾ- 
ಚಾರ್ಯರು ಸ್ವರಾಜ್ಯಸ್ಥಾ ಪನೆಯ ಕಾರ್ಯಕ್ಕೆ ಸಕಲ ಸಂಪತ್ತಿನ ಸಹಾಯ 
ಮಾಡಬೇಕೆಂದು ಎಲ್ಲರಿಗೂ ಸಂದೇಶ ಕಳಿಸಿದರು. ಅದರಂತೆ ಬಡವ-ಬಳ್ಳಿದ- 
ರೆನ್ನದೆ ಕನ್ನಡಿಗರ ಅಪಾರ ಜನಸಾಗರವು ಚಿತ್ರಾಪೂರ್ಲಿ ಮೆಯ ದಿನ ಹಂಪೆಯಲ್ಲಿ 
ನೆರೆಯಿತು. ಅವರೆಲ್ಲ ತಮ್ಮಲ್ಲಿದ್ದ ಎಲ್ಲ ಸಂಪತ್ತನ್ನೂ ಬಂಡಿ, ಆನೆ, ಒಂಟಿ, 
ಹೇಸರಗತ್ತೆ, ಕುದುರೆ, ಎತ್ತುಗಳ ಮೇಲೆ ಹೇರಿಕೊಂಡು ಬಂದು ಮಾಧವಾ- 
ಜಾರ್ಯರಿಗೆ ಅರ್ಬಸಿದರು. ಅದನ್ನು ಎಲ್ಲರಿಂದಲೂ ಸಿ ,ಕರಿಸಲು ಮಾಧವಾ- 
ಜಾರ್ಯರಿಗೆ ಸಾಧ್ಯವಿರಲಿಲ್ಲ. Fs ಓಶಿಯ ರಥೋತ್ಸವ ಮಂಗಿದ ಬಳಿಕ 
ವಾಧವಾಚಾರ್ಯರು ನೆರೆದ ಜನರನ್ನು ಕುರಿತು “ನೀವು ಇದ್ದ ಸ ಗ ಳದಲ್ಲಯೇ 
ಕೃಷ್ಣಾ ರ್ಪಣಬುದ್ಧಿ ಯಿಂದ ಸ್ವ ರಾಜ್ಯಕ್ಕಾ ಗಿ ತಂದ ಧನವನ್ನು "ನೆಲಕ್ಕೆ ಸುರುವಿ 
ಬಿಡಿರಿ” ಎಂದು ಹೇಳಿದರು. ಇನ ಅಟರುಳೆ ಮಾಡಿತು. Wes ವರದಾನವಿತ್ತ 
ಸುವರ್ಣವೃಬ್ಬ ಹಿ, ಯಾಯಿತು. 
ನೆಂತರ 'ಡಗಳಿದ ಸಮಾರಂಭಗಳು ನಡೆದುವು. ಸಂಗಮರಾಜನು ಪಟ್ಟಾ- 
ಭಿಹಿಕ್ಕ ನಾದನು. ಹುಕ್ಕನು ಯುವರಾಜನಾದನು. ಪದ್ಮಿನೀದೇವಿಯೊಂದಿಗೆ 
ಹುಕ್ಕನ ಮದುವೆಯೂ ನೆರವೇರಿತು. ಸಮಾರಂಭಗಳನ್ನು ನೋಡುತ್ತಿದ್ದ ದೇಶಾ 
ಭಿವಪಿನಿಗಳ ನೇತ್ರ ಗಳು ಆನಂದಬಾಷ್ಟ ಪೂರ್ಜವಾದುವು. “ಮಹಾತ ರೆ ಭವಿಷ್ಯ 
ಕಥನ'ದೊಂದಿಗೆ ಕಾದಂಬರಿಯು ಮುಗಿಯುತ್ತದೆ 
ಗಳಗನಾಥರು ಕಾದಂಬರಿಯ ಪ್ರಸ್ತಾವನೆಯಲ್ಲಿ “ಈ ಕಾದಂಬರಿಯೊಳ- 


ಗಿನ ಮುಖ್ಯ ಮುಖ್ಯ ಪಾತ್ರಗಳು ನೀವೆಂಬ ಬಗ್ಗೆ, ಹಾಗು ಮಾಧವಾರ್ಯರ 


a ಕರ್ನಾಟಕ ಭಾರತಿ 


ಸುವರ್ಣವೃಷ್ಟಿಯೇ ಮೊದಲಾದ ದೈವೀಸಹಾಯದಿಂದ ಹುಕ್ಕ ಬುಕ್ಕ ರಂ fp 
ವಿಜಯನಗರದ ರಾಜ್ಯವನ್ನು ಸ್ಥಾ ಏಸಿದರೆಂಬ ಬಗ್ಗೆ ಇತಿಹಾಸವೂ, ಆಖ್ಯಾಯಿ- 4 
ಕೆಯೂ, ದಂತಕಥೆಗಳೂ, ತಾಮ್ರ ಪಟಿ-ಶಿಲಾಶಾಸನಗಳೂ ಸಾಕ್ಟಿಯಾಗಿರುವವು' 
ಎಂದು ಹೇಳಿರುವರು. ಆದರೆ ಅವರು ಯಾವ ಖಚಿತವಾದ ಆಕರಗಳನ್ನು ಬಳಸಿ ' 
ಕೊಂಡರೆಂಬುದು ಸ್ಪಷ್ಟವಿಲ್ಲ. ವಿಜಯನಗರ ಸಾಮಾ ಜ್ಯಸ್ಥಾ ಪನೆಯ ಬಗ್ಗೆ 
ಇತಿಹಾಸಜ್ಞ ರಲ್ಲಿ ಬಹಳಷ್ಟು ಭಿನ್ನ ಮತವಿದೆ. 

ಹುಕ್ಕಬುಕ್ಕರು ಕನ್ನಡಿಗರೇ ತೆಲುಗರೇ, ಅವರು ಹೊಯ್ಸಳ ಅರಸರ 
ಸೇವೆಯಲ್ಲಿದ್ದರೇ ಅಥವಾ ವರಂಗಳ್ಳಿನ ಪ್ರತಾಪರುದ್ರ ದೇವನ ಸೇವೆಯಲ್ಲಿದ್ದ ರೆ, 
ಅವರನ್ನು ದಿಳ್ಳಿಯ ಸುಲ್ತಾನನು ಸರೆಹಿಡಿದು ಮುಸಲಾ ಒನದೀಕ್ಷೆ ಕೊಟ್ಟಿ ನಂತರ 
ಅವರು ಪುನಃ ಹಿಂದುಗಳಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಟಾ ಸಿದರೆ, 
ವಿದ್ಯಾ ರಣ್ಯರೇ ವಾಧವಾಚಾರ್ಯರೇ, ವಮಾಧವಾಚಾರ್ಯರು ವಿದ್ಯಾ ರಣ್ಯರ 
ಸಹೋದರರೇ, ಮತ್ತು ವಿದ್ಯಾ ರಣ್ಯ ರಿಗೂ ಸಾಮಾ ್ರ್ರಜ್ಯಸ್ಥಾ ಪನೆಗೂ ಏನೂ 
ಸಂಬಂಧವೇ ಇಲ್ಲವೇ?- ಇದೇ "ಕೂದಲಾ ಶೈ ಗಳ ಬಗ್ಗೆ ಇತಿಹಾಸಕಾರ 
ರಲ್ಲಿ ಬಹಳ ಭಿನ್ನಾ ಭಿಪ್ರಾ ಯಗಳಿವೆ.4 

ಆದರೆ ಗಳಗನಾಥರು ಮಾತ್ರ ವಿದ್ಯಾರಣ್ಯ ರೆಂದು ಖ್ಯಾತರಾದ ಮಾಧವಾ- 
ಚಾರ್ಯರೇ ಹುಕ್ಕಬುಕ್ಕರಿಗೆ ಮಾರ್ಗದರ್ಶನ ಮಾಡಿ ಅವರಿಂದ ಕನ್ನಡರಾಜ್ಯ 
ಸ್ಥಾ ಏಸಿದರೆಂದು ಪ್ರತಿಪಾದಿಸಿರುವರು. ಹುಕ್ಕ ಬುಕ್ಕ ರು ವರಂಗಳಲ್ಲಿನಿಂದ 
ಬಂದಿದ್ದರೂ ಅವರು ಕನ್ನಡಿಗರಾಗಿದ್ದ ರೆಂದು ಅವರು ಪ್ರತಿಪಾದಿಸಿರುವರು.ಳ 

ಸರ್ವಜ್ಞ ವಿಷ್ಣು ಶರ್ಮ ರ ಶಿಷ್ಯ ನಾಗಿದ್ದ “ಮಾಧವನು ದ್ರೊ ಹಾಜಾರ್ಯ ರಂತೆ 
ಚತುರ್ವೇದಜ್ಞ' ನಂತೂ. ಇದೆ ¢ ಸ್ವರ ಪಚ. "ಆದರೆ ಆತನು ಭಾರತೇಯ ಆ ಕ್ರೈ ಷ್ಠ 
ಆಚಾರ್ಯನಂತೆ ಅಪ್ರ ತಿಮ ಧನುರ್ಧಾರಿಯಾಗಿರದಿದ್ದ ರೂ ರಾಜಕಾರಣಪಟು- 


ವಾಗಿರುವನು. ತರುಣರ ಮನಸ ನ್ನು ಎಳೆದ.ಕೊಳ್ಳು ವಲ್ಲ ಮಾಧವನು ಬಲು. 


| 
| 


ಇವಳದ್ದು ತ... 


Yi Sin (.. Ie 


i pl (00. (ಎ ಸಮ (ಸ .ಟಿ 


ತಿ. ನೋಡಿರಿ : 4 Forgotten Empire by Robert Sewell. 
The Delhi Sultanae (Bharateeya Vidya Bhavan.) 
Social and Political Lije in Vijayanagar by Dr. B. A. Saletore. 
Beginnings of Vijayanagar by H. Heras. 
The Cambridge History of India, Vol. 111. 


ವಿಜಯನಗರ ಸಾಮಾ ಜ್ಯ ಸ್ಥಾಪನೆ--ಎಸ್‌. ಜಿ. ಕೋಡದ. 


೪. “ಹುಕ್ಕದೊರೆಯು ಕುರುಬನಾಗಿರದೆ ಯಾದವಕುಲೋತ್ಸನ್ನ ಸತ್ರಿಯನಾಗಿದ್ದು, 
ಔರಂಗಳ ರ ರಾಜಧಾನಿಯು ಹಾಳಾದಾಗ ಕುರುಬರ ವೇಷದಿಂದ ತನ್ನ ತಮ್ಮನಾದ ಬುಕ್ಕ 


ನೊಡನೆ ಆತನು ದಕ್ಷಿಣಕ್ಕೆ ಬಂದಿದ್ದನು.? ರಲ oe 
ಮುದ ಪ್ರಣ), se. 


ದಳಗನಾಥಕೃತ ಕನ್ನಡಿರರ ಕಾದಂಬರಿಗಳು ೧೨೭ 


ಬಲ್ಲಿದನು. ಆತನ ಯುಕ್ತಿಗಂತೂ ಎಣೆಯಿಲ್ಲ" ಎಂದು ಆರಂಭದಲ್ಲಿ ಹೊಗಳಿಸಿ 
'ಹೊಂಡಿರುವ ಇಂಥ ಶ್ರೆ ಷ್ಠ ವ್ಯಕ್ತಿತೃವು ಮಾತ್ರ ಮುಂದೆ ನಿರೂಪಿತವಾಗಿಲ್ಲ. 
ಗಳಗನಾಥರು ಮಾಧವಾಚಾರ್ಯ ರು ಮೊದಲು ಗೃಹಸ್ಥಾಶ್ರ ಶ್ರಮಿಗಳಾಗಿದ್ದ ರೆಂದೂ 
ಚಾಲುಕ್ಯ ಕುಲದ ಅಮಾತ್ಯ ಜಾ ದ ವೀತಿಹೋತ್ರಿಯ ಮಗಳಾದ ವೈ ತಿಹೋತ್ರಿ . 
: ಯನ್ನು "ಮದುವೆಯಾಗಿದ್ದ ರೆಂದೂ, ವೈತಿಹೋತ್ರಿಯು ತನ್ನ ಪತಿಯ ಕಾರ್ಯ ತ 
ವಿಘವಾಗದೆ ಅವನನ್ನು ಪ್ರೋತ್ಸಾಹಿಸಿ ಕಳುಹಿದಳಿಂದೂ ಜು 
ಕಾದಂಬರಿಯಲ್ಲಿ ಬಂದಿರುವ ಉಳಿದ ಪಾತ್ರಗಳಲ್ಲಿ ಮಹಮ್ಮದ ತಘಲಕ, 
ನಾಯಬಸಾಹೇಬ, ಬಹಾವುದ್ದೀನ ಮೊದಲಾದವರು ಐತಿಹಾಸಿಕ ವ್ಯಕ್ತಿಗಳೇ 
| ಆಗಿದ್ದಾರೆ. ಆದರೂ ಗಳಗನಾಥರು ಕಾದಂಬರಿಯಲ್ಲಿ ಚಿತ್ರಿಸಿದಂತೆಯೇ ಅವರು 
' ಇದ್ದ ರೆಂದು ಹೇಳಲು ಬರುವಂತಿಲ್ಲ. ಕಾಸೀಮ, ರಹಮಾನ, ಅಬ್ಬು ಲ್‌, ಮಲಿಕ, 
ಮಲ್ಲಸರ್ಜ, ಆತನ ಹೆಂಡತಿ ಚಿನ ಮ್ಮ, ಮಾದರ ದುರಗಪ್ಪ, ತಿರುವೇಂಕಲಿ, 
| ವಿರೂಪಾಸ್ಟಾರ್ಯ, ಪದಿ ಶಿಬಿ ಮೊದಲಾದವರು ಲೇಖಕರ ಕಲ್ಪನಾಸೃಷ್ಟಿಯವರು. 
ಇವರಲ್ಲಿ ತಘಲಕ NR ದನು ಮಾತ್ರ ತುಂಬ ಜೀವಂತವಾಗಿ ಕಾಣುವನು. 
ಗಳಗನಾಥರು ಈ “ಹ ಡೆ ಮಹಮ್ಮದ”ನ ಕ್ರೂರತನವನ್ನೂ ವಿಕ್ಷಿಪ್ಠತೆ ತ್ರೆ- 
ಯನ್ನೂ ಅತ್ಯ ೦ತ ಪರಿಣಾಃ “ಷು "ಚತ ಸಿರುವರು. 
ಯಷ ಸಹಾಯದಿಂದ ಕೋಟಿಯನ್ನೆೇರುವುದು, ರಾತ್ರಿಯಲ್ಲಿ ಕಪಟ- 
ದಿಂದ ವೈ ರಿಗಳ ಮೇಲೇರಿ ಹೋಗಿ ಅವರನ್ನು ಹಣ್ಣು ಮಾಡುವುದು, ಅನೇಕ 
ತಂತ್ರ ಕುತಂತ್ರ ಗಳನ್ನು ಬಳಸಿ ವೈ ರಿಗಳನ್ನು ದಂಗುಬಡಿಸುವುದು- -೪ಇವೇ 
ಮೊದಲಾದ ತಂತ್ರಗಳಲ್ಲಿ ಮರಾಠಾವೀರರ ಕಾದಂಬರಿಗಳ ಪ್ರಭಾವವನ್ನು 
ಗುರುತಿಸಬಹುದಾಗಿದೆ. 
ಅನೇಕ ಸನ್ನಿವೇಶಗಳನ್ನು ಲೇಖಕರು ರೋಮಾಂಚಕಾರಿಯಾಗಿ ಚಿತ್ರಿಸಿರು- 
ವರಾದರೂ, ಒಟ್ಟಿನಲ್ಲಿ ಕಾದಂಬರಿಯ ಬಂಧದಲ್ಲಿ ಹೆಚ್ಚಿನ ಶೈಥಿಲ್ಯ ಕಂಡು- 
"ಬಂದಿದೆ. ಅದಕ್ಕೆ ಮುಖ್ಯ ಕಾರಣವೆಂದರೆ ಗಳಗನಾಥರು 'ಮಾಧವಕರುಣಾ 
ವಿಲಾಸ?” ವನ್ನು ನೇವಲ MAE ಯನ್ನು ಬರೆಯಬೇಕೆಂಬ ಕಲಾದೃ ಟ್ಛಯಿಂದ 
ಬರೆದಿಲ್ಲವೆಂಬಾದೇ ಆಗಿದೆ. “ಈ ಕಾದಂಬರಿಯನ್ನು ಬರಿಯ ಕಾದಂಬರಿ ಎಂಬ 
ದೃಃ ಬೃಯಿಂದ ಬಡಬಡ ಓದಿಬಿಡುವದಕ್ಕಿ ೦ತ ಎರ್‌ ಅಭ್ಯಾ ಸಮಾಡತಕ್ಕ 
ಪುಸ್ತಕವೆಂದು ವಿಚಾರಪೂರೃಕವಾಗಿ ಓದುವದು ಲಾಭಕರವಾಗಿರುವದೆಂ' ದು 
ಅವರೇ ಪ್ರಸ್ತಾವನೆಯಲ್ಲಿ ಹೇಳಿರುವರು. ಹಾಗೆ ಹೇಳಲಿಕ್ಕೆ ಕಾರಣವೆಂದರೆ 
': ಅವರು ಕಾದಂಬರಿಯ ಛ್ಯ ಧರ್ಮ. ವೈ ದಿಕ ಮತ್ತು ಅವೈ ದಿಕಧರ್ಮ ಗಳು, ಧರ್ಮ ದ 
ದುರಭಿವಹನ, ಅಸ್ಪೃಶ್ಯತೆ ಮತ್ತು " ಧಾರ್ಮಿ ಕವ್ಯ ದಕ ಅಸ್ಪೃಶ್ಯ ತೆ ಮತ್ತು 
ರಾಜಕೀಯ ವ್ಯವಹಾರ. ಸಹಯೋಗ, ೪, ಅಹಿಂಸಾತತ್ತ ಎ ಹಾಗು 
ರಾಜಕೀಯ a ೩ಮೇ ಮೊದಲಾದ ವಿಷಯಗಳನ್ನು ಕುರಿತು ವಿಸ್ಟಾ ರವಾಗಿ 


ವು 


೧೨೮ ಕರ್ನಾಟಕ ಭಾರತಿ 


ಪ್ರತಿಪಾ ಾದಿಸಿರುವರು,೫ ಮಾಧವಾಚಾರ್ಯ ಮತ್ತು ವಿರೂಪಾಕ್ಟಾ ರ್ಯ ರ ಪ್ರವಚನ, 
ಉಪದೇಶ, ನೀತಿಬೋಧೆ ಇವುಗಳಿಂದ ರವೆ ಮಧ್ಯೆ ಮಧ್ಯ na 
ಕಥೆಯು ಕುಂಟುತ್ತ ಸಾಗುತ್ತದೆ. ಅಲ್ಲದೆ ಈ ಮಿಹಾಫುರುಷಳ ಕೇವಲ ' 
ಪದೇಶದ ಅಸ್ಪ ಕ್ರ ದಿಂದಲೇ ಕಾಸೀಮ, ಶಿರುವೇಂಕಟಿರಂತ ಹ ವೈರಿಗಳನ್ನೂ ಸಹ 
RIN ಇದು, ಈಗ ಕಾದಂಬರಿಯಲ್ಲಿ ಚಿತ್ರಿತವಾದಂತೆ, ಸಹಜ, ' 
ವಾಸ್ತವ ಎಂದು ಕಾಣುವುದಿಲ್ಲ. ಅದರಿಂದ ಪಾತ್ರಗಳು ತಮ್ಮ ಭಾಸುರ | 
ಕಳೆದುಕೊಳ್ಳುತ್ತವೆ. ಆದರೂ “ಮಾಧಕರುಣಾವಿಲಾಸ'ವು ಸೃಷ್ಟಿಯಾದ. 
ಕಾಲಕ್ಕೆ ಕನ್ನಡ ವಾಚಕರು ಇದನ್ನು ಒಳ್ಳೇ ಆದರದಿಂದಲೇ ರ 
ಕೊಂಡರು. 
ಸ್ವತಃ ನಾಸ್‌ ತಮ್ಮ ಈ ಬೃಹತ್‌ ಕೃತಿಯ ಬಗ್ಗೆ ಹೆಚ್ಚಿನ ಅಭಿ- | 
ಮಾನವಿದೆ. ಪ್ರಸ್ತಾ ವನೆಯಲ್ಟಿ "ನನ್ನ" ಲೇಖನವ್ಯ ವಸಾಯದ ಅಬಂಡವಾದ | 
ಹದಿನೆಂಟು ವರ್ಷಗಳ ಅವಧಿಯಲ್ಲಿ ಇಷ್ಟು ಗೌರವದ ಹಾಗು ಇಷ್ಟು ದೊಡ್ಡ | 
ದಾದ ಸ್ವತಂತ್ರ ವಿಚಾರದ ಪುಸ್ತಕವನ್ನು ನಾನು ಬರೆಯಲೇ ಇಲ್ಲ ma 
ಹೇಳಿ ಗಳಗನಾಥರು ಈ ಕಾದಂಬರಿಯನ್ನು ಓದಿ ಕನ್ನಡಿಗರೂ, ಭಾರತೀಯರೂ 
ಜಾಗೃ ತರಾಗಬೇಕೆಂದು ಬಯಸಿರುವರು.* ಅಲ್ಲದೆ ಬ್ರಾಹ್ಮಣ, ಮಿ 
ಜಂಗಮ, ಮುಸಲ್ಮಾನ ಮತ್ತು ಹೊಲೆಯ ಇವರು ಒಟ್ಟಾದರೆ ಸ್ವಾತಂತ್ರ್ಯ 
ವನ್ನು ಸಹಜವಾಗಿ ಪಡೆಯಬಹುದೆಂಬುದನ್ನು ಕಾದಂಬರಿಯಲ್ಲಿ ಮಾಧವಾ- ' 
ಚಾರ್ಯ. ವಿರೂಪಾಕ್ಷಾರ್ಯ, ಕಾಸೀಮ ಮತ್ತು ಮಾದರ ದುರ್ಗಪ್ಪ ಇವರ 
ಮುಖಾಂತರ ನಿರೂಪಿಸಿರುವರು. ಅದರಂತೆ ಮುಸಲ್ಮಾನರ ವಿರುದ್ಧ ಹಿಂದುಗಳ | 
ಭಾವನೆಯನ್ನು ಕೆರಳಿಸಬಾರದೆಂಬ ಗಳಗನಾಥರ ಮನೋಭಾವವನ್ನೂ ಇಲ್ಲಿ 
ಗುರುತಿಸಬಹುದಾಗಿದೆ. ಅವರು ಹಿಂದೂ ಸೈನ್ಯವನ್ನು "ಕನ್ನಡ ಸೈನ್ಯ” ವೆಂದು ' 
ಕರೆದಿರುವುದನ್ನೂ ನೋಡಬೇಕು. ' 
“ಅವರ (ಗಳಗನಾಥರ) ಉಳಿದ ಕಾದಂಬರಿಗಳ ಮಟ್ಟಕ್ಕೆ "ಮಾಧವ 
ಕರುಣಾವಿಲಾಸ'ವು ಬರಲಿಲ್ಲ. ಇದಕ್ಕೆ ಕಾರಣಗಳಿಲ್ಲದಿಲ್ಲ.  ಔಜಿಯನಗರ 


೫. “ಮಾಧನಕರುಣಾವಿಲಾಸ”ದ ೨೮ ರಿಂದ ೪೦ ಹಾಗು ೪೬ನೆಯ ಪ್ರಕರಣಗಳನ್ನು ' 
ಮುಖ್ಯವಾಗಿ ಅವಲೋಕಿಸಬೇಕು. 

೬. ಗಳಗನಾಥರ “ಸದ್ಗುರುಪ್ರಭಾವ? (೧೯೨೮) ಎಂಬ ಗ್ರಂಥದಲ್ಲಿ ೩೩, ೪೧, ೧೧೬ 
ಮತ್ತು ೧೧೭ನೆಯ ಪುಟಗಳನ್ನು ನೋಡಿರಿ. 

ಫ್ರಿ “ಕನ್ನ ಡಿಗರನ್ನು ಒಂದಕ್ಕೆ ಉದ್ಧ ರಿಸಿದ ಮಹಾತ್ಮ ರಾದ ಆ ಮಾಧವಾಚಾರ್ಯ ರು ಈಗಾ- 
ದರೂ ಕನ್ನಡಿಗರೊಡನೆ A, ಭಾರತಭೂ ಮಿಯನ್ನ್ನೆ « ಜಾಗೃ ತಗೊಳಿಸುವದಕ್ಕಾ ಗಿ 
ನನ್ನ ಮುಖಾಂತಕೆ ಈ ಕಾದಂಬರೀ ರೂಪದಿಂದ ಬೋಧಿಸಿರುವಳೆಂದು ತಿಳಿದು ನೀವು 
ಜಾಗೃ ತರಾಗತಕ್ಕದ್ದು.--ಮಾಧವಕರುಣಾನಿಲಾಸ? (ಮೂರನೆಯ ಆ ವೃತ್ತಿ). 

ಪ್ರಸ್ತಾವನೆ; ಪುಟ? ೬ | 


ದಳರನಾಥಕೃತ ಕನ್ನಡಿದರ ಕಾದಂಬರಿಗಳು ೧೨೯ 


ಸಾಮ್ರಾಜ್ಯದ ಸಂಸ್ಥಾ ಪನೆಯಂಥ ವಸ್ತು ಸಹಜವಾಗಿಯೇ ಆಕರ್ಷಕವಾಗ 
ಬಹುದಿತ್ತು. ಆದರೆ ಕಥಾವಸ್ತು ಗಳಗನಾಥರ ಶಕ್ತಿಯನ್ನು ಮೀರಿ ದೊಡ್ಡ 
ದಾಯಿತೋ, ಅಥವಾ ತತ್ವ ಧರ್ಮಗಳ ಮೇಲಿನ ದೀರ್ಫ್ಥ ಚರ್ಚೆಗಳಿಂದ 
ಅವರೇ ಅದನ್ನು ದೊಡ್ಡ ದಾಗಿಸಿದರೋ ಹೇಳುವದು ಬಿಗಿಯಾಗಿದೆ.... ಆಪ್ಟೆ 
ಶೈಲಿ ಈ ಕಾದಂಬರಿಗೆ ಹೊಂದಿಕೆಯಾಗದಿರುವದೇ ದೋಷವಾಗಿದೆ. ಇದರ 
ಜೊತೆಗೆ ನಡುನಡುವೆ ಬರುವ ತತ್ವಮಥನ ಹಾಗು ಧರ್ಮದ ದೀರ್ಫ ಚರ್ಚೆ 
ಗಳು ತಲೆಹಿಡಿಸುತ್ತವೆ. ಆ ಚರ್ಚೆ-ವಾದಗಳಲ್ಲಿ ವಿದ್ಯಾರಣ್ಯರ ವ್ಯಕ್ತಿತ್ವದ 
ಓಜಸ್ಸು ಕಂಡುಬರುವದಿಲ್ಲ. ಜಾತೀಯತೆ, ಅಸ್ಪಶ್ಯತೆ ಮೊದಲಾದ ಸಮ- 
ಕಾಲೀನ ಜೀವನದ ಸಮಸ್ಯೆಗಳು ಬರುವದರಿಂದ ಒಮ್ಮೊಮ್ಮೆ ಈ ಪಾತ್ರಗಳ 
ಗುರುತು ಕೂಡಾ ತಪ್ಪಿ ಹೋಗುವಂತಾಗುತ್ತದೆ. ಮೊದಲಿನ ಅನುಭವವನ್ನೆಲ್ಲ 
ಉಪಯೋಗಿಸಿಕೊಂಡು, ಇತಿಹಾಸದ ಪುನಃ ಸೃಷ್ಟಿ ಯೊಂದನ್ನೆ ಲಕ್ಷ್ಯದಲಿಟ್ಟು 
ಈ ಕಾದಂಬರಿಯನ್ನು ಬರೆದಿದ್ದರೆ ಕನ್ನಡದಲ್ಲಿ ಇದೊಂದು ಯುಗವನ್ನೇ 
ನಿರ್ಮಿಸಬಹುದಾಗಿತ್ತು”್‌” ಎಂದು ಆಧುನಿಕ ವಿಮರ್ಶಕರು “ಮಾಧವ- 
ಕರುಣಾವಿಲಾಸ”ದ ಬಗ್ಗೆ ನಿರಾಶೆಯಿಂದ ನುಡಿದುದೂ ಉಂಟು. ಆದರೆ 
ನಿಜವಾಗಿ ವಿಚಾರಮಾಡಿ ನೋಡಿದರೆ “ಮಾಧವಕರುಣಾವಿಲಾಸ” ವನ್ನು ಆಧುನಿಕ 
ವಿಮರ್ಶಾ ದೃಷ್ಟಿಯಿಂದ ನೋಡುವುದು ಅಷ್ಟು ಸಮಂಜಸವಾಗಲಾರದು. 
ಇಂಥ ಕೃತಿಗಳು ರಚನೆಯಾದ ಕಾಲ- ಪರಿಸರವನ್ನು ಗಮನದಲ್ಲಿಟ್ಟು ಕೊಂಡೇ 
ನಾವು ಅವುಗಳ ಬೆಲೆ ಕಟ್ಟಿಬೇಕು. ಹಾಗೆ ನೋಡಿದರೆ “ಮಾಧವಕರುಣಾ- 
ಎಲಾಸ'ವು ಅಂದಿನ ವಾಚಕರನ್ನು ಸಂಪೂರ್ಣವಾಗಿ ತೃಪ್ತ ಪಡಿಸಿತ್ತು." ಗಳಗ- 
ಾಥರ ವಾಚಕರು “ಕಾದಂಬರಿಯು ಬಲು ಸವಿ” ಎಂದೇ ಕೊಂಡಾಡಿದರು. 

ಏನೇ ಆದರೂ “ಮಾಧವಕರುಣಾವಿಲಾಸ'ಕ್ಕೆ ಕನ್ನಡ ಕಾದಂಬರೀ ಅಇತಿ- 
ಹಾಸದಲ್ಲಿ ಒಂದು ವಿಶಿಷ್ಟವಾದ ಸ್ಥಾ ನವಿದೆಯೆಂದು ಒಪ್ಪ ಲೇಬೇಕಾಗುವುದು. 


(೫) 

"ದುರ್ಗದ ಬಿಚ್ಚುಗತ್ತಿ? ಅಥವಾ “ಮುರಗೀಶ ಮಹಿಮೆ” ಎಂಬ 
ಕಾದಂಬರಿಯ ಮೊದಲನೆಯ ಭಾಗವು ೧೯೩೮ರಲ್ಲಿ ಗಳಗನಾಥರ "ಸಾಲ 
ತೀರಿಸುವ ಪುಸ್ತ ಕಗಳ' ಮಾಲಿಕೆಯಲ್ಲಿ ಪ್ರಕಟವಾಯಿತು. “ಮಾಧವ- 
ಕರುಣಾವಿಲಾಸ'ವನ್ನು ಮಾಧವಾಚಾರ್ಯರು ಪ್ರೇರಿಸಿದಂತೆ ಇದನ್ನು ಶ್ರೀ 


ಲೆ. ಕೆ.ಡಿ. ಕುರ್ತಕೋಟಿ “ಯುಗಧರ್ಮ ಹಾಗು ಸಾಹಿತ್ಯದರ್ಶನ”, ಪುಟ ೧೮೫-೧೮೬. 
೯, ಕಾದಂಬರಿಯ ಪ್ರಥಮ ಮುದ್ರಣದ ಮೂರು ಸಾವಿರ ಪ್ರತಿಗಳು ೧೯೨೮ರ ಸಮಯಕ್ಕೆ 
ಮಾರಾಟಿನಾಗಿದ್ದವು ಎಂಬುದನ್ನೂ ಗಮನಿಸಬೇಕು. 
೧೦. "ಮಾಧವಕರುಣಾವಿಲಾಸ?, ಪ್ರಸ್ತಾವನೆ, ಪುಟ ೮. 
ಕ, ಭಾ, ೧೭ 


೧೩೦ ಕರ್ನಾಟಕ ಭಾರತಿ 


ಮುರಗೀಶ ಗುರುವರರು ತಮಗೆ ಪ್ರೇರಿಸಿ ಬರೆಸಿದರೆಂದು ಗಳಗನಾಥರು ೫ 
ಹೇಳಿರುವರು. ॥ 1 

ಕಾದಂಬರಿಯ ಮೊದಲನೆಯ “ನಾಯಕರ ಮೂಲ ಹೀಠಿಕೆ” ಮತ್ತು ' 
ಎರಡನೆಯ “ನಾಯಕರ ಉತ್ಕರ್ಷ" ಎಂಬ ಪ್ರಕರಣಗಳಲ್ಲಿ ಚಿತ್ರದುರ್ಗದ 
ಹಿಂದಿನ ಪಾಳೆಯಗಾರರ ವಿವರವಾದ ಚರಿತ್ರೆ ಮಾತ್ರ ಬಂದಿದೆ. “ಎಲ! 
ಇದೇನು? ” ಎಂಬ ಮೂರನೆಯ ಪ್ರಕರಣದಿಂದ ನಿಜವಾದ ಕಾದಂಬರಿಯು 
ಆರಂಭವಾಗುತ್ತದೆ. 

ಚಿತ್ರದುರ್ಗದ ನಾಯಕಪಟ್ಟಿವು ಭರಮನಾಯಕನಿಗೆ ದೊರೆಯಬೇಕಾ- 
ಗಿತ್ತು ಕಂದಕ ಮುದ್ದ ಣ್ಣ ನೆಂಬಪ ಬಲವಾದ ದಳವಾಯಿಯು ದೊಣ್ಣೆ ರಂಗಪ್ಪ 
ನಾಯಕ ಎಂಬವನನ್ನು ಪಟ್ಟಕ್ಕೆ "ಕೂಡ್ರಿಸಿ ತಾನೇ ಕಾರ್ಯ ಭಾರವನ್ನು ವಹಿಸಿ 
ದ್ವನು. ಚರಮನಾಹಾ ' ತನ್ನ ನಿಚುಗತ್ತಿಯಿಂದ ಔಳವಾಹ ಮುದ್ದಣ್ಣ ನನ್ನು 
ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿದ್ದನು, ಆತನಿಗೆ ಕೆಲವರು ಸಹಾಯಕರೂ 
ಇದ್ದರು. ಅಂಥವರಲ್ಲಿ ರಣಹುಚ್ಛಿಯೂ ಒಬ್ಬ ಳು. ದಳವಾಯಿಗಳ ದಂಗೆಯಲ್ಲಿ 
ರಾಜರ ಪಕ್ಷ ವಹಿಸಿದ್ದ ಅವಳ ತಂದೆ ಚಿನ್ನ ಓಬಲನನ್ನು ದಳವಾಯಿ ಪಂಜಮ 
ಮುದ್ದಣ್ಣ ನು ಕೂಲ್ಲಸಿದ್ದನು. ರಣಹುಚ್ಚಿಯು ಈಗ ಆ ಸೇಡು ತೀರಿಸಿಕೊಳ್ಳಲು 
ನಿರತಳಾಗಿದ್ದ ಳು. ಮುದ್ದಣ್ಣನ ತಮ್ಮಂದಿರು ಆ ಸಾಹಸಿಯಾದ ರಣಹುಚ್ಚಿ- 
ಯನ್ನು ಅಂದು ಬಂಧಿಸಿ ಅವನ ಕಡೆಗೆ ತಂದಿದ್ದರು. ಅವಳಿಗೆ ಉಗ್ರ ಶಿಕ್ಷೆ 
ಕೊಡಬೇಕೆಂದು ಮುದ್ದಣ್ಣ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವನ ಅರಮನೆಗೆ 
ದಿವ್ಯ ವಿರಕ್ತ ಮುರಗೀಶ ಗುರುಗಳು ಬಂದರು. ಅವರು ರಣಹುಚ್ಚಿಯ ಕಥೆ 
ಯನ್ನು ಹೇಳಿದರು. 

ಜಳವಾಹಿ ಮುದ್ದ ನು ತನಗೆ ವಿರೋಧಿಯಾದ ದಳವಾಯಿ ಭರಮನನು 
ಹುಲಿಯ ಬಾಯಿಗೆ ಕೊಡಲು ನಿರ್ಧರಿಸಿದನು. ಆದರೆ ಹುಲಿಯ ಬಾಯಿಗೆ 
ಬೀಳಲು ಭರಮನಿಗೆ ಬದಲಾಗಿ ಬೇರೆಯವರು ಸಿದ್ದ ರಾದರೆ ಅವನ ಬಿಡುಗಡೆ 
ಸಾಧ್ಯ ಎಂದು ಸಾರಲಾಯಿತು. ಆಗ ಒಬ್ಬ ತಪಸ್ವಿನಿಯು ( ರಣಹುಚ್ಛಿ ಯು) 
ಬಂದು, ಹುಲಿಯ ಹಣೆಗೆ ವಿಭೂತಿಯನ್ನು ಹಚ್ಚಿ ದಳು. ಆಗ ಅದು ಸಾಕಿದ 
ಬೆಕ್ಕಿ ನಂತೆ ಅವಳ ಬೆನ್ನು ಹತ್ತಿ ಅರಣ್ಯ ದಲ್ಲಿ ಹೋಗಿಬಿಟ್ಟ ತು. ನೆರೆದವರೆಲ್ಲರೂ 
ಚಿತೆ ದ ಗೊಂಜಿಗಳ ಸುಮ ನೆ ನೋಡುತ್ತ ಕುಳಿತುಬಿಟ್ಟಿ ರು. 

“ಮುಂದೆ ಏನಾಯಿತೆಂಬುದನ್ನು ಇಲ್ಲ ಹೇಳಲಾಗುವದಿಲ್ಲ. ಈ ಕಾಡಂ- 
ಬರಿಯ ಎರಡನೆಯ ಭಾಗವಾದ 'ಸತ್ಸ ಮಾಗಮ- ಪ್ರ ಭಾವ' ಎಂಬುದರಲ್ಲಿ 
ಅದನ್ನು ಬರೆಸುವದು ಶ್ರೀ ಮುರಗೀಶ ಗುರುವನ್ನೆ ಕೂಡಿದ, ಈಗ 
ಸದ್ಯಕ್ಕೆ ನಾವು ಲೇಖನಿಯನ್ನು ಕೆಳಗಿಟ್ಟು ) ಬಿಡುವೆವು” - ಎಂಬಲ್ಲಿ ಕಾದಂಬರಿಯ 
ಒಂದನೆಯ ಭಾಗವು ಮುಗಿದಿದೆ. 


ರಳಗನಾಥಕೃತ ಕನ್ನಡಿಗರ ಕಾದಂಬರಿಗಳು ೧೩೧ 


೨೦೭ ಪುಟಗಳ ಈ ಕಾದಂಬರಿಯಲ್ಲಿ ಕಥಾಭಾಗ ತೀರ ಕಡಿಮೆ. ಮಧ್ಯದ 
೧೦, ೧೧, ೧೨ ಮತ್ತು ೧೩ನೆಯ ಪ್ರಕರಣಗಳಲ್ಲಿ ಮುರಗೀಶ ಗುರುಗಳ ಪ್ರವ 
ಚನ, ತತ್ತೊ ೇಪದೇಶ ಮೊದಲಾದವುಗಳೇ ತುಂಬಿವೆ. ಮೊದಲಿನ ಎರಡು 
ಪ್ರಕರಣಗಳಲ್ಲಿ ಕೇವಲ ಚಿತ್ರದುರ್ಗದ ಇತಿಹಾಸವಿದೆ. [ಇದನ್ನು ನಾಯಕರ 
ವಂಶಜರಾದ ಮದಕರಿನಾಯಕ ಭರಮಸಾಗರ ಅವರು ಲೇಖಕರಿಗೆ ಕೊಟ್ಟಿ ದ್ದ 
ಕೈ ಬರೆಹದ ಪುಸ್ತ ಕಗಳಿಂದಲೂ ಪಾಳಯಗಾರರ ಚರಿತ್ರದ ಪ್ರಂಟಾದ ಪುಸ್ತ ಕ 
-- ದೊರಕಿಸಲಾಗಿದೆ.]?ರ ಆದರೆ ಕೇವಲ ಇೂಹಾಸಿ ಐತಿಹಾಸಿಕ 
ಕಾದಂಬರಿಯಾಗದು. ಕಾದಂಬರಿಯಳ್ಳಿ ಬಂದಿರುವ ಅಲ್ಪ ಕಥಾಂಶದಲ್ಲ 
ಅನಾವಶ್ಯಕ ಅದ್ಭು ತರಮ್ಯ ನಿರೂಪಣೆ ಬಂದಿದೆ. ಅಲ್ಲದೆ ಕಥೆಯೂ ಅಪೂರ್ಣ 
ವಾಗಿದೆ.” ಆದ್ದರಿಂದ ಹೆಚ್ಚಿನ ವಿವೇಚನೆಗೆ ಅವಕಾಶವಿಲ್ಲ. 


ಕ 
ಇಲ್ಲಿಯ ವರೆಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಗಳಗನಾಥರ 
ನಾಲ್ಕು ಕಾದಂಬರಿಗಳ ಸಂಕ್ಷಿಪ್ತ ವಿವೇಚನೆಯನ್ನು ಮಾಡಲಾಯಿತು. ಗಳಗ- 
ನಾಥರ ಪಾತ್ರ ಪರಿಪೋಷಣೆ, ಸನ್ನಿವೇಶನಿರ್ಮಾಣ, ಅವರ ಪ್ರಾಸಾದಿಕ ಶೈಲಿ, 
ಕಾದಂಬರಿಗಳ ವೈಶಿಷ್ಟ್ಯಗಳು, ಜನಪ್ರಿಯತೆಯ ಗುಟ್ಟು, ಕಾದಂಬರಿಗಳಲ್ಲಿ ನೀತಿ 
ನಿರೂಪಣೆ, ಕನ್ನಡಕ್ಕೆ ಗಳಗನಾಥರ ಕೊಡುಗೆ-- ಇವೇ ಮೊದಲಾದವುಗಳನ್ನು 
ಕುರಿತು ಬರೆಯಲು ಬೇಕಾದಷ್ಟು ಅವಕಾಶವಿದೆ. 


೧೧. ಈ ಇತಿಹಾಸವು ಸಿ. ಹಯವದನರಾಯರು ಸಂಪಾದಿಸಿದ Mysore Gazetteer, Vol V 
ದಲ್ಲಿಯ ಚಿತ್ರದುರ್ಗ ಜಿಲ್ಲೆ ಯ ಚರಿತ್ರೆಯ ವಿವರಗಳಿಗೆ ಹೆಚ್ಚಾ ಗಿ ಸರಿಹೋಗುತ್ತದೆ. 


೧೨. ಗಳಗನಾಥರು “ದಕೆರ್ಗದ ಬಿಚ್ಚು ಗತ್ತಿ ಯ ಎರಡನೆಯ ಭಾಗವನ್ನೂ ಬರೆದಿದ್ದರು. 
ಆದರೆ ಅದಿನ್ನೂ ಅಚ್ಚಾಗಿಲ್ಲ. ಅಚ್ಚಾ ಗುವ ಸಂಭವವೂ ಇಲ್ಲ. ಯಾಕೆಂದರೆ ಅದರ "ಹಸ್ತ 
ಪ್ರತಿಯೇ ಕಳೆದುಹೋಗಿದೆಯೆಂದು ಅವರ ಮಗ ತ್ರೀ ಜಿ. ವ್ಹಿ. ಕುಲಕರ್ಣಿ ಅವರು 
ಲೇಖಕರಿಗೆ ತಿಳಿಸಿದರು. 


ಕೃತಕ ವಿಸರಣಕ್ರಿಯ 
[Artificial Radio-activity] 


ಟಿ. ಎಸ್‌. ಮುದೋಳೆ ಮತ್ತು ಎನ್‌. ಉವತಾಕಾಂತ 


ಪರಮಾಣುಕೇಂದ್ರ ಕಣದಿಂದ ವಿದ್ಯುತ್ತುಳ್ಳ ಕಣಗಳು ಮತ್ತು ' 
ವಿದ್ಯುತ್ಕಾ ೦3 ತರಂಗಗಳು ಹೊರಸೂಸುವುದಕ್ಕೆ ವಿಸರಣಕ್ರಿಯೆ ಎಂದು ' 
ಹೆಸರು. ಹೊರಸೂಸಿದ ವಸ್ತು ಕಣ ಮತ್ತು ವಿದ್ಯುತ್ಮಾಂತ ಪ್ರಭೆಗೆ ಕೇಂದ್ರ- ' 
ಕಣ-ವಿಸರಣ ಎನ್ನುವರು. ಹೀಗೆ ಹೊರಸೂಸಿದ ಕಣ ಮತ್ತು ಕರಣ-* 
ಗಳನ್ನು (1) ಅಲ್ಫಾ ಕಣಗಳು (೧), (2) ಬೀಲಾಕಣಗಳು (8) ಮತ್ತು 
(3) ಗಾಮಾ ಕರಣಗಳು (೪) ಎಂದು ವಿಭಾಗಿಸಲಾಗಿದೆ. ಈ ಕಣಗಳ ನಿಜವಾದ ೫ 
ಗುಣಧರ್ಮಗಳು ರೊತ್ತಿಲ್ಲದಿದ್ದಾಗ ಗ್ರೀಕವರ್ದ ಮಾಲೆಯ ಅಕ್ಷರಗಳನ್ನನುಸರಿಸಿ ' 
ಇವುಗಳಿಗೆ ಈ ರೀತಿ ಹೆಸರುಗಳನ್ನು ಕೊಟ್ಟಿರುತ್ತಾರೆ. ಈಗ ಅಲ್ಫಾ (ಧನ)ಕಣವು ' 
ಹೀಲಿಯಂ ಮೂಲವಸ್ತುವಿನ ಕೇಂದ್ರ ಕಣವೆಂದೂ, ಧನವಿದ್ಯುತ್‌ ಇರುವ 
ಬೀಟಾಕಣಕ್ಕೆ ಧನವಿದ್ಯು ತ್ಕ ಣವೆಂದೂ, ಖುಣವಿದ್ಯುತ್ತುಳ್ಳ ಬೀಟಾಕಣವು ಖುಣ 
ವಿದ್ಯುತ್ಮ ಣವೆಂದೂ ಮತ್ತು ಗಾಮಾಕಿರಣಗಳು ಹೆಚ್ಚು ಶಕ್ತಿಯ ವಿದ್ಯುತ್ಕಾಂತ 
ಪ್ರಭೆ ಎಂದೂ ಖಚಿತವಾಗಿ ಗೊತ್ತಾಗಿದೆ. ನಿಸರ್ಗದಲ್ಲಿ ಸಿಗುವ ಮೂಲವಸ್ತು ' 
ವಿನಛಿ ಕೇಂದ್ರಕಣವಿಸರಣಕ್ರಿಯೆಯು ಕಂಡುಬಂದರೆ ಅದಕ್ಕೆ ಸ್ವಾಭಾವಿಕ 
ವಿಸರಣಕ್ರಿಯೆ ಎನ್ನುವರು. ಉದಾಹರಣೆಗೆ, ಪ್ರಕೃತಿಯಲ್ಲಿ ಸಿಗುವ ಯುರೇ. ' 
ನಿಯಂ, ಥೋರಿಯಂ ಮುಂತಾದವುಗಳು ಈ ಕ್ರಿಯೆಯನ್ನು ಸ್ವಾಭಾವಿಕವಾಗಿ 
ಪ್ರದರ್ಶಿಸುತ್ತ ವೆ. ಮಾನವನು ಉದ್ದೇಶಪೂರ್ವಕವಾಗಿ ಈ ವಿಸರಣಕ್ರಿ ಯಾ- 
ಸಾಮಥ ವುಳ್ಳ ಕೇಂದ್ರ ಕಣಗಳನ್ನು ಸೃಷ್ಟಿಸಬಹುದು. ಈ ಫ್‌ 
ಸೇಂದ್ರ ಕಣವಿಸ "ಕ್ರಿ ಯೆಗೆ ಕೃತಕ 'ವಿಸರಣತ್ರ ಯೆ ಎಂದು ಹೆಸ 

ಈ ಲೇಖನದಲ್ಲಿ ವಿಸರಣಕ್ರಿ ಯಾಸಾಮರ್ಥ್ಯವುಳ್ಳ ತೂ“ ಕಣಗಳ. 
ಉತ್ಪಾದಿಸುವ ಅವಶ್ಯಕತೆ ಮತ್ತು ರೀತಿಗಳನ್ನೂ ವಿಸರಣಕ್ರಿ ಮಾ. 


A 


ಲಾಗಿದೆ. 

ಕೇಂದ್ರ ಕಣವು ಸ್ಲೂ ಲಧನಕಣ ಮತ್ತು ತಟಸ್ಕ ಕಣ ಎಂಬ ಎರಡು | 
ಜಾತಿಯ ಆದರೆ ಸಮದ್ರವ್ಯರಾಶಿಯ ಮೂಲಕಣಗಳಿಂದ ಕೂಡಿರುತ್ತದೆ. 
ವಿದ್ಯುತ್ಮ ಣಗಳಲ್ಲ ಯಣವಿದು ತ್ತು ಮತ್ತು ಸೂ ಲಧನಕಣಗಳಲ್ಲಿ ಧನವಿದ್ಯುತ್ತು 


೧೩೨ 


ಗಳನ್ನೂ ಮತ್ತು ವಿಸರಣ3, ಯೊಯ ಉಪಯೋಗಗಳನ್ನೂ gee 
| 


ಕೃತಕ ವಿಸರಣಕ್ರಿ ಯೆ ೧೩೩ 


ಇರುತ್ತದೆ. ಆದರೆ ತಟಿಸ್ಪ ಕಣಗಳಲ್ಲಿ ಖುಣ ಇಲ್ಲವೆ ಧನವಿದ್ಯುತ್ತಿ ರುವದಿಲ್ಲ ; 
ಆದುದರಿಂದಲೇ ಇವುಗಳಿಗೆ ತಟಿಸ್ಮ ಕಣಗಳೆಂದು ಹೆಸರು. ಪರಮಾಣುವಿಗೆ 
ಕೊಟ್ಟಿ ಚಿಹ್ನೆಯನ್ನೇ ಕೇಂದ್ರ ಕಣಕ್ಕೂ ಕೊಡುವುದು ರೂಢಿ. ಕೇಂದ್ರಕಣ 
ದಲ್ಲಿರುವ ಸ್ಫೂಲಧನಕಣಗಳ ಸಂಖ್ಯೆಯನ್ನು ಪರವರಾಣುಚಿಹ್ನೆಯ ಕೆಳ ಎಡ- 
ಭಾಗದಲ್ಲೂ. ಸ್ಟ ಲಧನಕಣ ಮತ್ತು ತಟಸ್ಥ ಕಣಗಳ ಸಂಕಲನವನ್ನು ಪರ- 
ಮಾಣುಚಿಹ್ನೆಯ ಬಲಮೇಲ್ಭಾ ಗದಲ್ಲೂ ಬರೆಯುವುದು ವಾಡಿಕೆ. ಉದಾಹರ- 
ಣೆಗೆ ೮೬%" ಎಂದು ಬರೆದಾಗ ೮೬ ಎನ್ನುವದು ತಾಮ್ರದ ಪರಮಾಣುವಿನ 
ಚಿಹ್ನೆ; 29 ಕೇಂದ್ರಕರಣದಲ್ಲಿರುವ ಒಟ್ಟು ಸ್ಥೂ ಲಧನಕಣಗಳನ್ನೂ. 64 ಕೇಂದ್ರ 
ಕಣದಲ್ಲರುವ ಸ್ಕೂ ಲಧನಕಣ ಮತ್ತು ತಟಿಸ್ಪ ಕಣಗಳ ಸಂಕಲನವನ್ನೂ ಸೂಚಿಸು 
ತ್ತವೆ. ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತು ವಂತೆ ಕೇಂದ್ರಕರಣದ ಸುತ್ತಲೂ 
ವಿದ್ಯುತ್ಮ ಣಗಳು ಸುತ್ತುತ್ತಿರುತ್ತವೆ. ಕೇಂದ್ರ ಕಣದಲ್ಲಿ ಎಷ್ಟು ಸ್ಥೂ ಲಕಣಗಳಿರು 
ತ್ತವೆಯೋ ಅಷ್ಟೇ ವಿದ್ಯುತ್ವ ಣಗಳು ಕೇಂದ್ರಕಣದ ಸುತ್ತಲೂ ಇರುತ್ತವೆ. 
ಪ್ರತಿಯೊಂದು ವಿದ್ಯುತ್ಕ ಣದಲ್ಲೂ 9.1 x10- ಗ್ರಾ ಮನಷ್ಟು ದ್ರವ್ಯರಾಶಿಯೂ 
4.8 10719 ಸ್ಥಾಯಿ ವಿದ್ಯುತ್‌ವಾನದಷ್ಟು ವಿದ್ಯುತ್ತೂ ಇರುತ್ತವೆ. ಪರ- 
ಮಾಣುವಿನ ರಾಸಾಯನಿಕ ಗುಣಧರ್ಮಗಳು ಅದರಲ್ಲಿರುವ ವಿದ್ಯುತ್ಮಣಗಳ 
ಸಂಖ್ಯೆಯ ಮೇಲೆ ಅವಲಂಬಿಸಿರುತ್ತದೆ. ಈ ಸಂಖ್ಯೆಗೆ ಪರವರಾಣು ಸಂಖ್ಯೆ 
ಎಂದು ಹೆಸರು, ಇದು ಆ ಪರಮಾಣುವಿನ ಕೇಂದ್ರ ಕಣದಲ್ಲಿರುವ ಸ್ಥೂಲ. 
ಧನಕಣಗಳ ಸಂಖ್ಯೆಯನ್ನೂ ಸೂಚಿಸುತ್ತದೆ. ಎರಡು ಕೇಂದ್ರಕಣಗಳಲ್ಲ ಸ್ಕೂಲ 
ಧನಕಣಗಳ ಸಂಖ್ಯೆ ದೇ ಇದ್ದು ತಏಸ್ಥ ಕಣಗಳ ಸಂಖ್ಯೆ ಭಿನ್ನ ವಾಗಿದ್ದರೆ ಆ 
ಎರಡೂ ಫಕೆಜಹುಗಳಿು ಒದೆ ಮೂಲಧಾತುವಿಗೆ ಸೆರಿರುತ್ತ ವೆ, ಉದಾ- 
ಹರಣೆಗೆ, ೮೬೫ ಮತ್ತು ೮೬ ಇವು ಎರಡೂ ತಾಮ್ರದ ಪರವರಾಣುಗಳು. 
ಇಂಥ ಪರಮಾಣುಗಳಿಗೆ ಸಮಸ್ಥಾನೀಯ ಪರಮಾಣುಗಳೆಂದೂ ಇಂಥ ಕೇಂದ್ರ- 
ಕಣಗಳಿಗೆ ಸಮವಿದ್ಯು ತ್‌ಕೇಂದ್ರಕಣಗಳೆಂದೂ ಹೆಸರು. ಕೇಂದ್ರ ಕಣದಲ್ಲರುವ 
ಒಟ್ಟು ಕಣಗಳ ಸಂಖ್ಯೆ ಯು ಒಂದು ಸ್ಫೂ ಲಧನಕಣ ಇಲ್ಲವೆ ತಟಿಸ್ಟ ಕಣಕ್ಕಿ ೦ತ, 
ಅ ಕೇಂದ್ರ ಕಣವು ಎಷ್ಟು ಪಟ್ಟು ಭಾರವಾಗಿದೆ ಎಂಬುದನ್ನು ಸೂಚಿಸುತೆ: ಜಿ 
3 ಸಂಖ್ಯೆಗೆ ದ ಶ್ರವ್ಯ ಭನನ ಸಂಖ್ಯೆ ಎಂದು ಹೆಸ ದ್ರ ವ್ಯ ವರಾನ ಸಂಖ್ಯೆ 
ಮತ್ತು 1 ರಮಾಡುಸಂಖ್ಯೆ ಇವುಗಳ ಹೇಸ ಕೇಂದ್ರ ಕಣದಲ್ಲಿರುವ 
ತಟಸ ಸ್ಸ ಕಣಗಳನ್ನು ಸೂಚಿಸುತ್ತದೆ. 
“ಕೇಂದ್ರ ಕಣದ್ರಲಿ ಸ್ಕೂ ಲಧನಕಣ ಮತ್ತು ಈಟಿ 1೫ ೫೫ ಒಂದು ನಿಶ್ಚಿತ 

ಪ್ರ ಮಾಣದಳ್ಳಿದ್ದರೆ ಮಾತ್ರ ಆ ಕೇಂದ್ರಕಣವು ಸ್ಥಿ ರಾವಸ್ಥೆ ಯಲ್ಲಿ ಉಳಿ. 
ಯುವುದು: ಇವುಗಳ ಪ್ರಮಾಣವು ಹೆಚ್ಚು ಕಡಿಮೆಯಾದರೆ " ಕೇಂದ್ರಕಣವು 


ಅಸ್ಲಿ ರವಾಗಿ ವಿದ್ಯುತ್ತುಳ್ಳ ಕಣಗಳನ್ನು "ಹೊರಸೂಸಿ ಸ್ಕಿ ರಾವಸ್ಥೆ ಯನ್ನು 
“ಭು ಬಿ ಇ 


೧೨೪ ಕರ್ನಾಟಕ ಭಾರತಿ 


ಹೊಂದುವುದು. ಈ ಕ್ರಿಯೆಯಲ್ಲ ವಿದು ್ಯತ್ಕಾಂತ ಪ್ರಭೆಯೂ ಹೊರಸೂಸ- 
ಬಹುದು. ಧನವಿದ್ಯುತ್ಮ ಣ (BF) ಹೊರಬಂದರೆ, ಕೇಂದ್ರಕಣದಲ್ಲಿ ಒಂದು ಸ್ಕೂಲ 
ಧನಕಣ ಕಡಿಮೆಯಾಗಿ ಒಂದು ತಟಿಸ್ಪಕಣ ಜಾಸ್ತಿ ಯಾಗುವದು; ಯಣವಿದ್ಯು 
ತ್ತಣ (87) ಹೊರಸೂಸಿದರೆ ಕೇಂದ್ರ ಕಣದಲ್ಲಿ ಒಂದು ತಟಸ್ಥ ಕಣ ಕಡಿಮೆಯಾಗಿ 
ಒಂದು ಸೂ ಲಧನ ಜಾಸ್ತಿ ಯಾಗುವದು. ಈ ಕ್ರಿ ಯೆಯಿಂದ ಪರಮಾಣುಸಂಬ್ಯೆ 
ಒಂದರಿಂದ ಜಾಸ್ತಿ ಯಾಗುವದು. ಈ sun ಕ್ರಿಯೆಗಳಲ್ಲಿ ದ್ರವ್ಯ ಮಾನ 
ಸಂಖ್ಯೆ ಬದಲಾಗುವದಿಲ್ಲ. ಅಂದರೆ ಕೇಂದ್ರ ಕಣದಳ್ಳಿ ಮೊದಲಿನಷ್ಟೇ ಮೂಲ 
ಕಣಗಳು ಉಳಿಯುತ್ತವೆ. ಕೇಂದ್ರಕಣವು ಅಲ್ಫಾ ಕಣವನ್ನು ತಾ. ಸೂಸಿದರೆ 
ದ್ರವ್ಯವರಾನಸಂಖ್ಯೆ 4ರಿಂದಲೂ ಪರಮಾಣು ಸಂಖ್ಯೆ 2ರಿಂದಲೂ ಕಡಿಮೆ- 
ಯಾಗುವುದು. ಈ ಕ್ರಿಯೆಯಿಂದ ಕೇಂದ್ರಕಣವು2 ಸ್ಥೂಲಧನಕಣಗಳನ್ನೂ 
ಮತ್ತು 2 ತಟಿಸ್ಮಕಣಗಳ್ಳೂ ಕಳೆದುಕೊಳ್ಳುವುದು. ಸಾಮಾನ್ಯವಾಗಿ ಅಂತಹ 
ಒಂದು ಪರಿವರ್ತನೆಯಿಂದಲೇ ಅನೇಕ ಮೂಲವಸ್ತುಗಳ ಕೇಂದ್ರಕಣಗಳು 

ಸ್ತಿರಾವಸ್ಥೆ ಸ ಯನ್ನೂ ಹೊಂದುತ್ತ ವೆ. ಆದರೆ ಕೆಲವು ಮೂಲವಸ್ತು ಗಳ ಕೇಂದ್ರ- 
ಕಣಗಳು ಪುನಃ ತ ಪರಿವರ್ತನೆಯಾಗಿ ಕೊನೆಗೆ ಸ್ಥಿ ರಾವಸ್ಥೆ ಯನ್ನು 
ಹೊಂದುತ್ತ ವೆ. 

ವಿಸರಣಸಾಮರ್ಥ್ಯವುಳ್ಳ ಯಾವುದೇ ಒಂದು ಕೇಂದ್ರಕಣವು ಅನಿಶ್ಚಿತ 
ಕಾಲದನಂತರ ವಿಸರಣಕ್ರಿಯೆಯನ್ನು ಪ್ರದರ್ಶಿಸಬಹುದು. ಆದರೆ ವಿಸರಣ 
ಸಾಮರ್ಥ್ಯವುಳ್ಳ ಅನೇಕ ಕೇಂದ್ರಕಣಗಳಿದ್ದರೆ (10,000 ಎಂದಿಲ್ಬು ಕೊಂಡರೆ) 
ಅವುಗಳಲ್ಲಿ ಅರ್ಧದಷ್ಟು ( ಎಂದರೆ 5,000 ) ಕೇಂದ್ರಕಣಗಳು ಒಂದು ನಿರ್ದಿಷ್ಟ 
ಅವಧಿಯಲ್ಲಿ ವಿಸರಣಕ್ರಿಯೆಯನ್ನು ಪ್ರದರ್ಶಿಸಿ ಸ್ಥಿ ರಾವಸ್ಥೆ ಯನ್ನು ಹೊಂದು 
ತ್ತವೆ. ಉದಾಹರಣೆಗೆ ಈ ನಿರ್ದಿಷ್ಟ ಅವಧಿ 45 ನಿಮಿಷಗಳೆಂದು ತಿಳಿದರೆ, 
45 ನಿಮಿಷಗಳನಂತರ ವಿಸರಣಸಾಮಧ್ಯ ೯ವುಳ್ಳ 3,000 ಕೇಂದ್ರ ಕಣಗಳು ಉಳಿ 
ಯುತ್ತವೆ. ಮುಂದಿನ 45 ನಿಮಿಷಗಳಲ್ಲಿ 2500 ಕೇಂದ್ರ ಕಣಗಳು ವಿಸರಣವನ್ನು 
ಹೊರಸೂಸುವವು. ಹೀಗೆ ಪ್ರತಿ 45 ನಿಮಿಷಗಳಲ್ಲಿ "ವಿಸರಣಸಾಮಥ್ಯ ವುಳ್ಳ 
ಕೇಂದ್ರಕಣಗಳ ಸಂಖ್ಯೆ ಅರ್ಧದಷ್ಟು ಕಡಿಮೆಯಾಗುತ್ತಾ ಹೋಗು . ಹ 
ನಿರ್ದಿಷ್ಟಕಾಲಾವಧಿಗೆ (45 ನಿಮಿಷಗಳು ಈ ಉದಾಹರಣೆಯಲ್ಲಿ), ಕೇಂದ್ರ 
ಕಣಗಳ ಅರ್ಧಾಯುಷ್ಯ ಎ ಎನ್ನು ವರು. 

ಪ ಪ್ರಕೃ ತಿಯಲ್ಲಿ ಸಿಗುವ SAR ್ರಿಯಾಸಾಮಥ್ಯ ೯ವುಳ್ಳ ಮೂಲವಸ್ತು 
ಗಳ ಅರ್ಧಾಯುನ್ಯವು 10 ಕೋಟ ವರ್ಷಗಳಿಗಿಂತ ಹೆಚ್ಚು ಇರುತದೆ. 
ಸುವನಾರು 400 ಕೋಟಿ ವರ್ಷಗಳ ಹಿಂದೆ ಭೂಮಿಯ ನಮಾ 
ಈ ಕೇಂದ್ರಕಣಗಳ ಉತ್ಪತಿ ಯಾಗಿರಬಹುದೆಂದೂ, ಅಲ್ಪ ಅರ್ಧಾಯುಷ್ಯದ 
ಇನ್ನೂ ಎಷ್ಟೋ ಮೂಲವಸ್ತುಗಳ ಕೇಂದ್ರಕಣಗಳು ಅನೇಕ ವರ್ಷಗಳ 


aid ed ತ್ಮ 


ಕೃತಕ ವಿಸರಣಕ್ತಿ ಯೆ ೧೩೫ 


ಹಿಂದೆಯೇ ಸ್ಥಿ ರಾವಸ್ಥೆ ಯನ್ನು ಹೊಂದಿರಬಹುದೆಂದು ತಜ್ಞರ ವಾದ. ಅದೇನೆ 
ಇರಲಿ, ಅಲ್ಪ ಅರ್ಧಾಯುಷ್ಯದ ವಿಸರಣಕ್ರಿಯಾಸಾಮರ್ಥ್ಯವುಳ್ಳ ಕೇಂದ್ರ 
ಕಣಗಳನ್ನು ಕೃತಕವಾಗಿಯೇ ಉತ್ಪಾದಿಸಬೇಕು. ಒಂದು ಸ್ಟಿರ ಕೇಂದ್ರಕಣವು 
ಮತ್ತೊಂದು ಕೇಂದ್ರ ಕಣದಲ್ಲಿ ಐಕ್ಯ ವಾಗುವಂತೆ ಮಾಡಿ ಹೊಸ ಕೇಂದ್ರಕಣ 
ವನ್ನು ನಿರ್ಮಿಸಬಹುದು. ಸಾಮಾನ್ಯವಾಗಿ ಈ ಹೊಸ ಕೇಂದ್ರಕಣವು ಅಸ್ಥಿರ 
ವಾಗಿದ್ದ ವಿಸರಣಕ್ರಿಯೆಯನ್ನು ಪ್ರದರ್ಶಿಸುತ್ತದೆ. ಈ ರೀತಿ ಕೃತಕವಾಗಿ 
ವಿಸರಣಸಾಮರ್ಥ್ಯವುಳ್ಳ ಕೇಂದ್ರಕಣಗಳನ್ನು ಉತ್ಪಾ ದಿಸಬಹುದು. ಆದರೆ ಎಲ್ಲ 
ಕೇಂದ್ರ ಕಣಗಳಲ್ಲೂ ಒಂದೇ ಚಿಹ್ನೆಯ ವಿದ್ಯುತ್ತು ಇರುವದರಿಂದ ಅವು 
ಪರಸ್ಪರ ವಿಕರ್ಷಿಸುತ್ತವೆ. ಹೀಗಾಗಿ ಎರಡು ಕೇಂದ್ರಕಣಗಳು ಒಂದರಲ್ಲೊ ಂದು 
ಸಂಯೋಗವಾಗುವಂತೆ ಮಾಡಲು, ಒಂದು ಕೇಂದ್ರಕಣವನ್ನು ಮತ್ತೊಂದು 
ಕೇಂದ್ರ ಕಣದೆಡೆಗೆ ಸಾಕಷ್ಟು ಚಲನಶಕ್ತಿಯಿಂದ ಎಸೆಯಬೇಕು. ಆದರೆ ಹೀಗೆ 
ಎಸೆಯಲ್ಪಟ್ಟ ಅನೇಕ ಕೇಂದ್ರಕಣಗಳು, ಪರವರಾಣುವಿನ ವಿದ್ಯುತ್ಮ ಣಗಳೂಡನೆ 
ಘರ್ಹಿಸುವದರಲ್ಲೇ ತಮ್ಮ ಚಲನಶಕ್ತಿಯನ್ನೆಲ್ಲಾ ಕಳೆದುಕೊಳ್ಳುತ್ತವೆ. 
ಲಕ್ಷದಲ್ಲಿ ಒಂದೋ ಎರಡೋ ಕೇಂದ್ರಕಣಗಳು ಮತ್ತೊಂದು ಸೇಂದ್ರ ಕಣದಲ್ಲಿ 
ಪ್ರವೇಶಿಸಿ ಹೊಸ ಕೇಂದ್ರಕಣವನ್ನು ಸೃಷ್ಟಿಸುತ್ತವೆ. 

ಎರಡು ಕೇಂದ್ರ ಕಣಗಳು 10733 ಸೆಂ. ಮೀ. ಅಂತರದಲ್ಲಿ ಬಂದಾಗ ಅವು 
ಪರಸ್ಪರ ಆಕರ್ಷಿಸಿ ಒಂದೇ ಸಂಯುಕ್ತ ಕೇಂದ್ರಕಣವಾಗುವವು. ಈ ಸಮ್ಮಿಳನ 
ಕ್ರಿಯೆಯಲ್ಲಿ ಸಾಕಷ್ಟು ಶಕ್ತಿ ಬಿಡುಗಡೆಯಾಗಿ, ಸಂಯುಕ್ತ ಕೇಂದ್ರ ಕಣವು 
ತಟಸ್ಥ ಕಣ, ಸ್ಥೂ ಲಧನಕಣ, ಯಾವುದೇ ಹಗುರಾದ ಕೇಂದ್ರಕಣ, ಇಲ್ಲವೆ 
ವಿದ್ಯುತ್ಮಾಂತ ಪ್ರಭೆಯನ್ನು ಹೊರಸೂಸುವುದು. ಸಂಯುಕ್ತ ಕೇಂದ್ರಕಣ 
ನಿರ್ಮಾಣವಾದ 10 ಕ್ಷಣದಲ್ಲೇ ಈ ಕ್ರಿಯೆ ಮುಗಿಯುವದು. ಎರಡು 
ಕೇಂದ್ರ ಕಣಗಳು ಸೇರಿ ಒಂದೇ ಕಣವಾಗಿ, 107 ಕ್ಷಣದಲ್ಲೇ ಎರಡು ಕೇಂದ್ರ 
ಕಣಗಳಾಗಿ ಪುನಃ ಒಡೆಯುವ ಈ ಕ್ರಿಯೆಗೆ ಕೇಂದ್ರಕಣ ಕ್ರಿಯೆ ಎಂದು 
ಹೆಸರು. ಸಂಯುಕ್ತ ಕೇಂದ್ರಕಣದಿಂದ ಕೇವಲ ವಿದ್ಯುತ್ಕಾಂತ ಪ್ರಭ ಹೊರ 
ಸೂಸಿದರೆ, ಅದಕ್ಕೆ ಪ್ರಭಾಪರ್ಯಾಯಿತ ಸಂಯೋಗ ಎಂದು ಹೆಸರು. ಹೀಗೆ 
ನಿರ್ಮಿತವಾದ ಹೊಸ ಕೇಂದ್ರ ಕಣದಲ್ಲಿ ತಟಸ್ಥ ಕಣ ಮತ್ತು ಸ್ಥೂಲಧನಕಣ 
ಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿರದೆ, ಅದು ಅಸ್ಥಿ ರವಾಗಿ ವಿಸರಣಕ್ರಿಯೆ 
ಪ್ರದರ್ಶಿಸಬಹುದು. ಕೆಲವು ಕೇಂದ್ರಕಣಕ್ರಿಯೆಗಳಲ್ಲ ಎಸೆದ ಕೇಂದ್ರ ಕಣವೇ 
ಸಂಯುಕ್ತ ko 8.200 ಸ್ವಲ್ಪ ಕಡಿಮೆ ಚಲನಶಕಿ ಯಿಂದ ಹೊರಬರು 
ವುದು. ಗುರಿಯಾದ 'ಕೇಂದ್ರಕಣವೇ ಈ ಹೆಚ್ಚಿನ ಶಕ್ತಿಯನ್ನು ವಿದ್ಯುತ್ಮಾಂತ 
ಪ್ರಭೆಯ ರೂಪದಲ್ಲಿ ಹೊರಸೂಸಿ 10 ಕ್ಷಣದಲ್ಲಿ ತನ್ನ ಮೊದಲಿನ ಸ್ಥಿತಿ 


ಯನ್ನು ಹೊಂದುವುದು. 


೧೩೬ ಕರ್ನಾಟಕ ಭಾರತಿ 


ತಟಸ್ತ ಕಣಗಳಲ್ಲಿ ವಿದ್ಯುತ್ತಾ ಂಶವಿಲ್ಲದಿರುವದರಿಂದ ಅವು ಯಾವುದೇ 


ವಿಕರ್ಷಣೆಯನ್ನು ಅನುಭವಿಸದೇ ಕೇಂದ್ರ ಕಣಗಳ ಸಮೀಪಕ್ಕೆ ಹೋಗಬಲ್ಲವು. 
ಆದುದರಿಂದ ಅಲ್ಲ ಶಕ್ತಿಯ ತಟಸ್ಥ... ಕಣಗಳೂ ಕೇಂದ್ರ ಕಣಗಳೊಡನೆ 
ಸಂಯೋಗವಾಗಬಲ್ಲವು. ತಟಸ್ಥ ಕಣ ಮತ್ತು ಕೇಂದ್ರ ಕಣಗಳ ಪ್ರಭಾಪರ್ಯಾ- 
ಯಿತ ಸಂಯೋಗದಿಂದ ವಿಸರಣಕ್ರಿಯಾಸಾಮರ್ಥ್ಯವುಳ್ಳ ಹೊಸ ಕೇಂದ್ರ 
ಕಣವು ಸಾ ಮಾನ್ಯ ವಾಗಿ ನಿರ್ವಾಣವಾಗುವದು. ತಟಸ್ಟ ಕಣವೂ ಅಸ್ಥಿ ರ; ಅದು 
13 ನಿಮಿಷಗಳ ಅರ್ಧಾಯುಷ್ಯ ದಳಿ ಸ್ಲೂ ಲಧನಕಣ ಮತ್ತು ಯಣವಿದ್ಯು ತ್ಕ ಔಡ 
ವಾಗಿ ವರ್ತನೆಯ 14 ಆದ್ದ ರಿಂದ ತಟಸ್ಥ ಕಣಗಳನ್ನು 5 
ಯಾವುದಾದರೂ ಕೇಂದ್ರ ಕಣಕ್ರಿ ಯೆಯಿಂದ ಉತ್ಪಾ ದಿಸಿ, ಆಫ. ಅವನ್ನು 
ವಿಸರಣಕ್ರಿ ಯಾಸಾಮಥ್ಯ ೯ವುಳ್ಳ ಕೇಂದ್ರ ಕಣಗಳನ್ನು ನಿರ್ಮಿಸಲು: ಉಪ- 
ಯೋಗಿಸಬೇಕು. 
ಕೇಂದ್ರ ಕಣವಿಭಜನೆಯೆಂಬ ಒಂದು ವಿಶಿಷ್ಟ ರೀತಿಯ ಕೇಂದ್ರ ಕಣ 
ಕ್ರ ಯೆಯಿಂದ ವಿಸರಣಕ್ರಿ ಯಾ ಸಾಮರ್ಥ್ಯವಿರುವ ಬೇರೆ ಬೇರೆ: ಮೂಲ 
ವಸು ಗಳ ಕೇಂದ್ರಕಣಗಳನ್ನು ಉತ್ಪಾದಿಸಬಹುದು. ಒಂದು ತಟಸ್ಟ ಕಣವು 
ಯುಶೇನಿಯಂ ೪2೦5 ಕೇಂದ್ರ ಕಣದಲ್ಲಿ ಸಂಯೋಗವಾಗುವುದರಿಂದ ನಿರ್ಮಾ- 
ಣವಾದ ಸಂಯುಕ್ತ ಕೇಂದ ಕಣವು ದ ದ್ರ ವ್ಯ ಮಾನದಲ್ಲಿ ಹೆಚ್ಚು ವ್ಯತ್ಯಾಸವಿರದ 
ಎರಡು ಕೇಂದ್ರ ಕಣಗಳಾಗಿ ಒಡೆಯುವದು. ಸಂಯುಕ್ತ "ಕೇಂದ್ರ ಕಣಗಳು 
ಪ್ರತಿಸಲವೂ ಅವೇ ಎರಡು ಕೇಂದ್ರಕಣಗಳಾಗಿ ಒಡೆಯದೇ ಇರುವದರಿಂದ 
ಭಿನ್ನ ಭಿನ್ನ ಮೂಲವಸ್ತು ಗಳ ಅಸ್ಥಿರ ಕೇಂದ್ರಕಣಗಳು ನಿರ್ಮಾಣವಾಗುತ್ತವೆ. 
ಇವುಗಳಿಗೆ ವಿಭಜನಾಖಂಡಗಳೆಂದು ಹೆಸರು. ಈ ಕೇಂದ್ರಕಣಗಳು ಬಹಳ 
ಅಸ್ಜಿ ರವಾಗಿದ್ದು ಅನೇಕ ಹೆಂತಗಳಲ್ಲಿ ವಿದ್ಯು ತ್ಕ ಣಗಳನ್ನು ಹೊರಸೂಸಿ ಕೊನೆಗೆ 
ಸಿ ರಾವಸ್ಥೆ ಯನ್ನು ಹೊಂದುತ್ತವೆ. ಪರಮಾಡುಕ್ರಿ ಯಾಕಾರಕಗಳಲ್ಲಿ ಕೇಂದ್ರ- 
ಕಣಗಳ 'ನಿಭಜನೆಯಿಂದಲೇ ಶಕ್ತಿ ಬಿಡುಗಡೆಯಾಗುವದರಿಂದ ಈ ಕ್ರೀಯಾ- 
ಕಾರಕಗಳಲ್ಲಿ ವಿಭಜನಾಖಂಡಗಳು ಸಹಜವಾಗಿಯೆ ವಿಪುಲವಾಗಿ ದೊರಕುತ್ತವೆ. 
ಎರಡು ಕೇಂದ್ರಕಣಗಳಲ್ಲಿ, ಕೇಂದ್ರಕಣ ಕ್ರಿಯೆಯನ್ನು ಪ್ರಜೋದಿಸಲು 
ಒಂದು ಕೇಂದ್ರಕಣವನ್ನು ಮತ್ತೊಂದು ಕೇಂದ್ರಕಣದ ಕಡೆಗೆ ಸಾಕಷ್ಟು 
ಶಕ್ತಿಯಿಂದ ಎಸೆಯಬೇಕೆಂದು ಈಗಾಗಲೇ ತಿಳಿಸಿದೆ. ಪ್ರಕೃತಿಯಲ್ಲಿ ಸಿಗುವ 
ಸ್ವಾಭಾವಿಕ ವಿಸರಣಕ್ರಿಯೆಯಲ್ಲಿ ದೊರಕುವ ಹೆಚ್ಚು ಶಕ್ತಿಯ ಅಲ್ಫಾ ಕಣಗಳು 
ಅಂಗಾರ, ಅಲ್ಯೂಮಿನಿಯಂ ಅಥವಾ ಮ್ಯಾಗ್ಗೆಶಿಯಂ ಮೊದಲಾದ ಹಗುರಾದ 
ಮೂಲವಸ್ತುಗಳ ಮೇಲೆ ಬೀಳುವಂತೆ ಮಾಡಿದಾಗ ವಿಸರಣಸಾಮರ್ಥ್ಯವಿರುವ 
ಕೇಂದ್ರ ಕಣಗಳು ನಿರ್ಮಾಣವಾಗುತ್ತವೆ. ಐರೀನ್‌ ಕ್ಯೂರಿ ಮತ್ತು ಜ್ಯೂಲಿಯೆಲ್‌ 
ಕ್ಯೂರಿ ಎಂಬ ವಿಜ್ಞಾನಿಗಳು 1934ರಲ್ಲಿ ಅಲ್ಯೂಮಿನಿಯಂ ಲೋಹದ ಹಾಳೆಯ 


A i  ್‌್‌ೇ 


ein ads 


NEN 


ಕೃತಕ ವಿಸರಣಕ್ತಿ ಯೆ ೧೩೭ 


ಮೇಲೆ ಅಲ್ಫಾ ಕಣಗಳು ಬೀಳುವದನ್ನು ನಿಛಿಸಿದಮೇಲೂ, ಆ ಹಾಳೆಯು ವಿಸರಣ 
ಕ್ರೀ ಯೆಯನ್ನು ಪ್ರದರ್ಶಿಸುವದೆಂದು ಕಂಡುಹಿಡಿದರು. ಈ ಪ್ರಯೋಗದಿಂದ 
ಅವರು ಕೇಂದ್ರಕಣ ಕ್ರಿಯೆಯ ಮೂಲಕ ಕೇಂದ್ರಕಣಗಳಲ್ಲಿ ವಿಸರಣ- 
ಕ್ರಿಯೆಯನ್ನು ಪ್ರಜೋದಿಲು ಸಾಧ್ಯ ವಿದೆಯೆಂದು ತೋರಿಸಿದರು. ಶಕ್ತಿ ವರ್ಧಕ 
ಯಂತ್ರಗಳಿಂದ ಹೆಚ್ಚು ಚಲನಶಕ್ತಿಯ ಕೇಂದ್ರಕಣಗಳನ್ನು ಉಪಯೋಗಿಸಿ 
ಸಹ ಸೇಂದ್ರಕಣಕ್ರಿಯೆಯನ್ನು ಪ್ರಚೋದಿಸಬಹುದು. ಸಾಮಾನ್ಯವಾಗಿ 
1H’, iH”, 1H®, 210 ಮತ್ತು 1 ಮುಂತಾದ ಯಾವದೇ ಹಗುರಾದ 
ಕೇಂದ್ರಕಣಗಳನ್ನು ಈ ಶಕ್ತಿವರ್ಧಕ ಯಂತ್ರಗಳಲ್ಲಿ ಉಪಯೋಗಿಸಬಹುದು. 

ಯಾವದೇ ಮೂಲವಸ್ತು ವಿನ ಕೇಂದ್ರಕಣಗಳನ್ನು ಶಕ್ತಿವರ್ಧಕ ಯಂತ್ರ 
ಗಳಿಂದ ಹೊರಬರುವ ಹೆಚ್ಚು ಚಲನಶಕ್ತಿಯ ಕೇಂದ್ರಕಣಗಳಿಗೆ, ಅಥವಾ 
ಪರಮಾಣು ಸ್ರಯಾಕಾರಕಗಳಲ್ಲಿರುವ ತಟಿಸ್ಕೃ ಕಣಗಳಿಗೆ ಗುರಿಪಡಿಸಿದಾಗ 
ವಿಸರಣಸಾಮರ್ಥ್ಯವುಳ್ಳ ಹೊಸ ಕೇಂದ್ರಕಣಗಳು ನಿರ್ಮಾಣವಾಗುತ್ತವೆ. ಹೀಗೆ 
ನಿರ್ಮಾಣವಾಗುವ ಕೇಂದ್ರಕಣಗಳ ಸಂಖ್ಯೆ ಗುರಿಪಡಿಸಿದ ವಸ್ತುವಿನ ಮೇಲೆ 
ಪ್ರತಿ ಸೆಕಂದಿಗೆ ಬೀಳುವ ಕೇಂದ್ರ ಕಣಗಳ ಅಥವಾ ತಟಸ್ಥ ಕಣಗಳ ಸಂಖ್ಯೆ 
ಯನ್ನು ಅವಲಂಬಿಸಿರುತ್ತದೆ. ವಿಸರಣಸಾಮರ್ಥ್ಯವಿರುವ ಕೇಂದ್ರಕಣಗಳು 
ನಿರ್ಮಾಣವಾದಂತೆ ಅವು ತಮ್ಮ ನಿರ್ದಿಷ್ಟ ಅರ್ಧಾಯುಷ್ಯದಂತೆ ಕ್ಷೀಣಿಸಿ ಸ್ಥಿ ರಾ- 
ವಸ್ತೆ ಯನ್ನು ಹೊಂದುತ್ತವೆ. ಸ್ವಲ್ಪ ವೇಳೆಯನಂತರ ವಿಸರಣಸಾಮರ್ಥ್ಯ- 
ವುಳ್ಳ ಕೇಂದ್ರ ಕಣಗಳು ನಿರ್ಮಾಣವಾದ ಪ್ರಮಾಣ, ಅವು ಶ್ಷೇಣಿಸಿ ಸ್ಕಿ ರಾವಸ್ಥೆ - 
ಯನ್ನು ಹೊಂದುವ ಪ್ರ ಮಾಣಕ್ಕೆ ಸಮವಾಗುವುದು. ಆದುದರಿಂದ ಕೃತಕ 
ವಿಸರಣಸಾಮರ್ಥ್ಯವುಳ್ಳ ಕೇಂದ್ರ ಕಣಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣಕ್ಕಿಂತ 
ಹೆಚ್ಚಾಗಿ ನಿವರ್ವಾಣಮಾಡುವದು ಸಾಧ್ಯವಿಲ್ಲ. 

ಯಾವದೇ ಮೂಲವಸ್ತು ವಿನಲ್ಲಿ ಪ್ರತಿ ಘನ ಸೆಂಟಮೀಟರಿನಲ್ಲಿ ಹೆಚ್ಚು 
ಕಡಿಮೆ 103 ಕೇಂದ್ರಕಣಗಳಿರುತ್ತವೆ. ಆದರೆ ಶಕ್ತಿವರ್ಧಕಯಂತ್ರದಿಂದ ಪ್ರತಿ 
ಸೆಕಂದಿಗೆ ಕೇವಲ 105 ಅಥವಾ 10 ಕೇಂದ್ರಕಣಗಳೂ ಇಲ್ಲವೆ ಪರಮಾಣು 
ಕ್ರಿಯಾಕಾರಕದಿಂದ ಪ್ರತಿ ಸೆಕಂದಿಗೆ 103 ತಟಸ್ಥ ಕಣಗಳು ಗುರಿಪಡಿಸಿದ 
ವಸ್ತುವಿನ ಮೇಲೆ ಬೀಳುವದರಿಂದ, ಕೇಂದ್ರಕಣಕ್ರಿಯೆಯಲ್ಲಿ ಭಾಗವಹಿಸುವ 
ಕೇಂದ್ರಕಣಗಳ ಸಂಖ್ಯೆ ಗುರಿಪಡಿಸಿದ ವಸ್ತು ವಿನಲ್ಲರುವ ಒಟ್ಟು ಕೇಂದ್ರಕಣಗಳ 
ಸಂಖ್ಯೆಗಿಂತ ಬಹಳ ಚಿಕ್ಕದು. ಆದುದರಿಂದ ಅಲ್ಪ ಪ್ರಮಾಣದಲ್ಲಿರುವ ವಿಸರಣ 
ಸಾಮರ್ಥ್ಯವುಳ್ಳ ಕೇಂದ್ರಕಣಗಳನ್ನೇ ಬೇರ್ಪಡಿಸುವದು ಉತ್ತಮ. ಯಾವುದೇ 
ಮೂಲವಸ್ತುವಿನ ಕೇರೆದ್ರಕಣಗಳಿಂದ ನಿರ್ವಾಣವಾದ ಹೊಸ ಕೇಂದ್ರಕಣಗಳ 
ಪರಮಾಣು ಸಂಖ್ಯೆ ಗುರಿಪಡಿಸಿದ ವಸ್ತುವಿನ ಕೇಂದ್ರಕಣಗಳ ಪರಮಾಣು 
ಸಂಖ್ಯೆಯಿಂದ ಭಿನ್ನವಾಗಿರುತ್ತದೆ. ಹೀಗಾಗಿ ವಿಸರಣಸಾಮರ್ಥ್ಯವುಳ್ಳ ಕೇಂದ್ರ 
ಕ. ಭಾ. ೧೮ 


೧೩೮ ಕರ್ನಾಟಕ ಭಾರತಿ 


ಕಣಗಳ ಮತ್ತು ಉಳಿದ ಕೇಂದ್ರಕಣಗಳ ರಾಸಾಯನಿಕ ಗುಣಧರ್ಮಗಳು ಬೇರೆ 


ಬೇರೆ ಇರುತ್ತವೆ. ಇವುಗಳನ್ನು ರಾಸಾಯನಿಕ ಪದ್ಧ ಶಿಗಳಿಂದ ವಿಂಗಡಿಸ ' 


ಬಹುದು. ಹೀಗೆಯೇ ಕೇಂದ್ರಕಣವಿಭಜನೆಯಲ್ಲಿ ನಿರ್ಮಿತವಾದ ವಿದಳನ ಖಂಡ 
ಗಳೂ ಬೇರೆ ಬೇರೆ ಮೂಲವಸ್ತುಗಳಿಗೆ ಸಂಬಂಧಿಸಿರುವದರಿಂದ ಅವುಗಳನ್ನು 
ರಾಸಾಯನಿಕ ಪದ್ಧ ತಿಗಳಿಂದ ವಿಂಗಡಿಸಬಹುದು. 


ಒಂದು ತಟಸ್ಟ ಕಣವು ಕೇಂದ್ರ ಕಣದಲ್ಲಿ ಐಕ್ಯವಾದರೆ ಹೊಸ ಕೇಂದ್ರಕಣದ 
ಪರಮಾಣುಸಂಖ್ಯೆ ಬದಲಾಗುವದಿಲ್ಲ. ಈ ಕ್ರಿಯೆಯಲ್ಲಿ ವಿಸರಣಸಾಮರ್ಥ್ಯ- ' 
ವುಳ್ಳ ಕೇಂದ್ರ ಕಣಗಳು ಮತ್ತು ಗುರಿಪಡಿಸಿದ ಮೂಲವಸ್ತುವಿನ ಕೇಂದ್ರ * 
ಕಣಗಳು ಒಂದೇ ಮೂಲವಸ್ತುವಿಗೆ ಸೇರಿರುತ್ತವೆ. ಆದುದರಿಂದ ಇವುಗಳನ್ನು ' 
ರಾಸಾಯನಿಕ ಪದ್ದ ತಿಗಳಿಂದ ವಿಂಗಡಿಸಲು ಸಾಧ್ಯವಿಲ್ಲ. ಆದರೆ ವಿಸರಣ- [ 
ಸಾಮರ್ಥ್ಯವುಳ್ಳ ಕೇಂದ್ರ ಕಣಗಳನ್ನು ತ್ರಿಲಾರ್ಡ ಮತ್ತು ಚಾಮೆರ್ಸ 
(Szillard & Chalmers) ಎಂಬ ವಿಜ್ಞಾನಿಗಳು ಕಂಡುಹಿಡಿದ ಪದ್ದ ತಿಯಿಂದ 
ವಿಂಗಡಿಸಬಹುದು. ಕೇಂದ್ರ ಕಣದಲ್ಲಿ ತಟಸ್ಟ ಕಣವು ಸಂಯೋಗವಾದೊಡನೆಯೇ 


ವಿದ್ಯುತ್ಕಾಂತಪ್ರಭೆ ಹೊರ ಸೂಸುವದೆಂದು ಮೊದಲೇ ಹೇಳಿದ್ದೇವೆ. ಬಂದೂಕಿ- 


ನಿಂದ ಗುಂಡನ್ನು ಒಂದು ದಿಕ್ಕಿ ನಲ್ಲ ಹಾರಿಸಿದಾಗ ಅದರ ಪ್ರತಿಕ್ರಿ ಯೆಯಿಂದ | 


ಬಂದೂಕು ವಿರುದ್ಧ ದಿಕ್ಕಿನಲ್ಲಿ ಹಿಮ್ಮೆಟ್ಟುವಂತೆ, ಒಂದು ದಿಕ್ಕಿನಲ್ಲಿ ಹೊರ 
ಸೂಸಿದ ವಿದ್ಯುತ್ಮಾಂತಪ್ರಭೆಯ ಪ್ರತಿಕ್ರಿಯೆಯಿಂದ ಕೇಂದ್ರಕಣವೂ ವಿರುದ್ಧ 
ದಿಕ್ಕಿನಲ್ಲಿ ಹಿಮ್ಮೆಟ್ಟುವುದು. ಈ ಪ್ರತಿಕ್ರಿಯಾಶಕ್ತಿಯಿಂದ, ಈ ಕೇಂದ್ರಕಣಕ್ಕೆ 
ಸೇರಿದ ಪರಮಾಣು ತನ್ನ ಅಣುವಿನಿಂದ ಪ್ರಶ್ಯೇಕವಾಗುತ್ತದೆ. ಹೀಗೆ ಬಿಡುಗಡೆ 
ಹೊಂದಿದ ಪರಮಾಣುಗಳು ಅಣುವಿನಲ್ಲಿ ತಾವು ಮೊದಲಿದ್ದ ಸ್ಟಾ ನಕ್ಕೆ 
ಹೋಗುವ ಸಂಭವ ಬಹಳ ಕಡಿಮೆ. ಹೀಗೆ ಸ್ವತಂತ್ರವಾಗಿರುವ ಪರಮಾಣು 
ಗಳನ್ನು ಒಂದು ರೀತಿಯ ಸೋಸುವ ವಿಧಾನದಿಂದ ವಿಂಗಡಿಸಬಹುದು. 

ವಿಸರಣಸಾಮರ್ಥ್ಯವಿರುವ ಒಂದು ಮೂಲದ ಸಾಮರ್ಥ್ಯವನ್ನು, 
ರೇಡಿಯಂ ಮೂಲವಸ್ತು ವನ್ನು ಕಂಡುಹಿಡಿದ ವಿಜ್ಞಾನಿ ಕ್ಯೂರಿಯವರ ಗೌರ- 
ವಾರ್ಥವಾಗಿ ಕ್ಯೂರಿ ಎಂಬ ವೂೂಲ ಪ್ರಮಾಣದಲ್ಲಿ ಅಳೆಯುತ್ತಾರೆ. ಒಂದು 
ಮೂಲದ ವಿಸರಣಸಾಮರ್ಥ್ಯವು ಒಂದು ಕ್ಯೂರಿ ಎಂದರೆ, ಪ್ರತಿಕ್ಷಣದಲ್ಲಿ ಆ 
ಮೂಲದ 3.7% 10° ಕೇಂದ್ರ ಕಣಗಳು ವಿಸರಣವನ್ನು ಹೊರಸೂಸುತ್ತವೆ 
ಎಂದು ಅರ್ಥ. ಸಾಮನ್ಯವಾಗಿ ಕೇಂದ್ರ ಕಣಕ್ರಿ ಯೆಯನ್ನ ವಲಂಬಿಸಿ, 10” ರಿಂದ 
104 ಕ್ಯೂರಿ ಪ್ರ ಮಾಣದಲ್ಲಿ ಕೃತಕ ವಿಸರಣಮೂಲಗಳನ್ನು ತಯಾರಿಸ- 
ಬಹುದು 

ಕೃತಕ ವಿಸರಣಕ್ರಿಯೆಯಲ್ಲಿ ಕಂಡುಬರುವ ವಿಸರಣದ ಗುಣಧರ್ಮಗಳು 
ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಪರವಾಾಣುವಿನಲ್ಲಿ ಆಗುವ ಬದಲಾವಣೆಗಳು 


ಕೃತಕ ವಿಸರಣಕ್ರಿಯೆ ಇಳೆ 


ಸ್ವಾಭಾವಿಕ ವಿಸರಣಕ್ರಿಯೆಯಲ್ಲಿರುವಂತೆಯೇ ಇರುತ್ತವೆ. ವಿಸರಣಕ್ರಿಯೆಯಲ್ಲಿ 
ಸಾಮಾನ್ಯವಾಗಿ ಕಂಡುಬರುವ ಮೂಲಕ್ರಿಯೆಗಳನ್ನು ಸ್ಥೂಲವಾಗಿ ಪರಿಶೀಲಿ- 
ಸೋಣ. ಕೇಂದ್ರಕಣದಿಂದ ಹೊರಸೂಸಿದ ವಿದ್ಯುತ್ಮಣಗಳ ವೇಗವು 
ಕೇಂದ್ರಕಣದ ವಿದ್ಯುತ್ತಿನಿಂದಾಗಿ ಹೆಚ್ಚು ಕಡಿಮೆಯಾಗುತ್ತದೆ. ಹೀಗೆ 
ಕ ವೇಗೋತ್ಮ ರ್ಷವನ್ನು ಅನುಭವಿಸುವ ವಿದ್ಯುತ ಣಗಳು ವಿದ್ಯುತ್ಕಾ ಂತಪ್ರಭೆ 
ಯನ್ನು ಹೊರಸೂಸಂತ್ತವೆ ಈ ವಿದ್ಯು ತ್ನಾಂತಪ್ರಭೆಗೆ ವೇಗೋತ್ಕರ್ಷ 
ಪ್ರ ದತ ಪ್ರಭೆ ಅಥವಾ ಸಂಕ್ಷಿಪ್ತ ವಾಗಿ "ಉತ್ತ ರ್ಷಪ್ರಭೆ ಎನ್ನ ಬಹುದು. 
ಈ ಉತ್ಕರ್ಷಪ್ರಭೆಯು ಅಧಿಕಪರಮಾಣು ಸಂಖೆ ಯ ಮೂಲವಸುುಗಳಲ್ಲಿ 
ಮಾತ್ರ ಗಣನೀಯವಾಗಿರುತ್ತದೆ. ವಿದ್ಯು ತೃಣವನ್ನು ಹೊರಸೂಸಿದನಂತರ 
' ಪರಿವರ್ತನೆಹೊಂದಿದ ಕೇಂದ್ರಕಣವು ಕೆಲವು ವೇಳೆ ತನ್ನ ಯಾವದಾದರೊಂದು 
ಹೆಚ್ಚು ಶಕ್ತಿಯ ಸ್ಥಿತಿಯಲ್ಲಿ ಉಳಿಯಬಹುದು. ಇಂಥ ಕೇಂದ್ರಕಣವು ಈ 
ಹೆಚ್ಚಿ ನ ಶಕ್ತಿ ಯನ್ನು ಒಂದು ಇಲ್ಲವೆ ಹೆಚ್ಚು ಪ್ರಭಾಕಣಗಳ ರೂಪದಲ್ಲಿ ಹೊರ- 
ಸತ ಫ್‌ ಪ್ರಭಾಕಣಗಳು ನಿರ್ದಿಷ್ಟ ಶಕ್ತಿ ಯನ್ನು ಹೊಂದಿರುತ್ತವೆ. 

ಇನ್ನೊಂದು ರೀತಿಯ ಕ್ರಿಯೆಯಲ್ಲಿ "ವಿದ್ಯತ್ಮಣವು ಅದೇ ಪರಮಾಣು 
ಏನ ಕೇಂದ 5 ಕಣದಲ್ಲಿ ಸಂಯೋಗವಾಗುವುದರಿಂದ ಆ ಕೇಂದ್ರಕಣವುಸ್ಥಿರಾ- 
ವಸ್ಥೆ ಯನ್ನು ಹೊಂದುವದು. ಕೇಂದ ಶ್ರ ಕಣಕ್ಕೆ ಅತ್ರ ೦ತ ಸಮೀಪದಲ್ಲಿದ್ದು 
ಅದಕ್ಕೆ ಹೆಡೆ ಶಕ್ತಿಯಿಂದ ಬಂಧಿತವಾಗಿರುವ ವಿದ್ಯುತ ಣಕ್ಕೆ K-ವಿದ್ಯು ತಣ 
ಎಂದು ಚನ್ನ ಪ್ರವ ವಿದ್ಯುತ ಚಸ್ಯಲಕ ಕಡಿಮೆ ಶಕ್ತಿ ಯ I 
ಎದು ತ್ಕ ಣಕ್ಕೆ L-ವಿದು ;ತ್ಮಣವೆಂದು ಹೆಸರು. ಕೇಂದ್ರ ಕಣವು ಜ-ವಿದು ತಣ 
ವನ್ನು ಸ್ವಾಧೀನಪ a ಬಿಡುಗಡೆಯಾದ ಹೆಚ್ಚಿನ ನ ಶಕ್ತಿಯು ಅಲ್ಪ- 
ಕಣ ಎಂಬ ದ್ರವ್ಯರಾಶಿಯೇ ಇರದ ಕಣದ ರೂಪದಲ್ಲಿ ಹೊರಸೂಸುವದು. 
ಪರಮಾಣುವಿನಲ್ಲಿರುವ ವಿದ್ಯುತ ತ್ಮಣ ಮತ್ತು ಕೇಂದ್ರಕಣಗಳೊಡನೆ ಈ ಅಲ್ಪ- 
ಕಣವು ಬಹಳ ವಾಗ ಹೂಡು ವದರಿಂದ ಅದರ ಇರುವಿಕೆಯನ್ನು 
ಗುರುತಿಸುವುದು ಕಷ್ಟ. ವಿದ್ಯು ತ್ಕ ಇವು ಸಂಯೋಗವಾದಮೇಲೆ ಕೇಂದ್ರ ಕಣದ 
ದ್ರವ್ಯ ಮಾನಸಂಖ್ಯೆ ಬದಲಾಗದಿದ್ದ ರೂ ಪರಮಾಣುಸಂಖ್ಯೆ ಒಂದರಿಂದ ಇಡಿಮೆ 
ಯಾಗುವದು. ಶ್ಯ ಹೊಸ ಪರಮಾಣುವಿನಲ್ಲಿ K- -ವಿದ್ಯುತ್ಯ ಣದ ಸ್ಥಾ ನ ಬರಿದಾ- 


ಗುತ್ತದೆ. ಈ ಬರಿದಾದ ಸ್ಥಾನವನ್ನು ಓ- ವಿದ್ಯುತ್ಕ ಣವು ಆಕ್ರ ಮಿಸುವದು. ಈ 
ವಿದ್ಯುತ್ಮಣ ಸ್ವಾನಪರಿವರ್ತನೆಯಿಂದ ಉತ್ಪ ನ ವಾದ ಶಕ್ತಿಯು ವಿದ್ಯುತ್ಕಾಂತ 
ಪ್ರಭೆಯ ಬಾ ಹೊರಸೂಸುವದು. ಪ್ರಭೆಗೆ “ಕ್ಕ. ಕಿರಣಗಳೊದು 


ಹೆಸರು. ಹೀಗಾಗಿ ವಿದ್ಯುತ್ಮ ಣಸಂಯೋಗಕಿ ಜರ ಕೇವಲ ಓ& ಕ್ಟ- 
ಕರಣಗಳ ನೇಯ ಕಂಡುಹಿಡಿಯಬಹುದು. ಕೇವಲ ಐತಿ- 
ಹಾಸಿಕ ಕಾರಣಗಳಿಗಾಗಿ ಎ ವಿದ್ಯುಕ್ಕಣ ಸ್ಥಾ ನಪರಿವರ್ತನೆಯಿಂದಾಗಿ ಪರಮಾಣು 


೧೪೦ ಕರ್ನಾಟಕ ಭಾರತಿ 


ವಿನಿಂದ ಹೊರಬರುವ ಹೆಚ್ಚು ಶಕ್ತಿಯ ವಿದ್ಯುತ್ಕಾಂತಪ್ರಭಗೆ ಹ್ವ- ಕಿರಣಗ 
ಳೆಂದೂ, ಕೇಂದ್ರಕಣದಿಂದ ಹೊರಬರುವ ವಿದ್ಯುತ್ಕಾ ೦ತಪ್ರಭೆಗೆ ಗಾಮಾ ಕರಣ 
ಗಳೆಂದು ಹೆಸರು ಬಂದಿದೆ. 

ಕೆಲವು ವೇಳೆ ಕೇಂದ್ರಕಣದಿಂದ ಹೊರಬಂದ ಗಾಮಾಕಿರಣವು ತನ್ನ ಎಲ್ಲ 
ಶಕ್ತಿಯನ್ನು ಅದೇ ಪರಮಾಣುವಿನ K-ಇಲ್ಲವೆ ಓ- ವಿದ್ಯು ತ್ಕ ಣಕ್ಕೆ ಕೊಡುವ 
ಸಂಭವವಿರುತ್ತದೆ. ಆಗ ವಿದ್ಯು ತ ಅವು ತಾನು ಗಳಿಸಿದ ತ ಶಕ್ರ ಯ ಸ್ವಲ್ಪ 
ಭಾಗವನ್ನು ಪಕಿವಹಜುವಿನಿಸದ" ತನ್ನ ಬಂಧನವನ್ನು ಬಿಡಿಸಿಕೊಳ್ಳ ಲು 
ಉಪಯೋಗಿಸಿ ಕಡಿಮೆ ಶಕ್ತಿಯಿಂದ ಹೊರಬರುತ್ತದೆ. ಹೀಗೆ ವಿದ್ಯು ತ್ಕ ಣವು 
ಕಳೆದುಕೊಂಡ ಶಕ್ತಿಗೆ ಬಂಧನಶಕ್ತಿ ಎಂದು ಹೆಸರು ಈ ಕ್ರಿಯೆಯಿಂದಾಗಿ 
ಗಾಮಾಕಿರಣಗಳ ಮೂಲಗಳು ಒಂದೇ ಶಕ್ತಿಯ ವಿದ್ಯುತ್ಮ ಣಗಳನ್ನು ಹೊರ- 
ಸೂಸುತ್ತವೆ. ಈ ಕ್ರಿಯೆಗೆ ಅಂತರಪ್ರಭಾವಿದ್ಯುತ್ಮಣ ಬದಲಾವಣೆ ಎಂದು 
ಹೆಸರು. ಈ ಕ್ರಿಯೆಯಿಂದ ಬರಿದಾದ &- ವಿದ್ಯು ತ್ಕ ಣಗಳ ಸ್ಥಾನವನ್ನು L-ವಿದ್ಯು 
ತ್‌ಕಣಗಳು ಆಕ್ರಮಿಸುವದರಿಂದ ಜK-ಕ್ಷ-ಕಿರಣಗಳೂ ಹೊರಸೂಸುತ್ತವೆ. 

ಮೇಲಿನ ಎಲ್ಲ ಕ್ರಿಯೆಗಳು, ಕೇಂದ್ರ ಕಣಪರಿವರ್ತನೆಗಳಲ್ಲಿ ಕಂಡುಬರುವ 
ಮೂಲಕ ಯೆಗಳು. ಯಾವದೇ ಕೇಂದ್ರಕಣ ಪರಿವರ್ತನೆಯಲ್ಲಿ ಅನೇಕ 
ಕ್ರಿಯೆಗಳು ಭಾಗವಹಿಸಬಹುದು. 

ವಿಸರಣಸಾಮರ್ಥ್ಯವಿರುವ ಕೇಂದ್ರ ಕಣಗಳನ್ನು ವಿವಿಧ ರೀತಿಗಳಲ್ಲಿ ಉಪ 
ಯೋಗಿಸಬಹುದು. ಇವುಗಳ ಮುಖ್ಯ ಉಪಯೋಗಗಳನ್ನು ಈಗ ಪರ್ಯಾ- 
ಲೋಚಿಸೋಣ. ಕೇಂದ್ರಕಣದಿಂದ ಹೊರಸೂಸಿದ ಕಣಗಳನ್ನು ಪರಿಶೀಲಿಸ:ವದ 
ರಿಂದ ಕೇಂದ್ರ ಕಣಗಳ ಗುಣಧರ್ಮಗಳನ್ನಾಳುವ ಭೌತಿಕ ನಿಯಮಗಳನ್ನು 
ತಿಳಿದುಕೊಳ್ಳ ಬಹುದು. ಈಗಾಗಲೇ 500ಕ್ಕೂ ಹೆಚ್ಚು ಕೃತಕ ಕೇಂದ್ರಕಣ 
ಗಳನ್ನು ವಿಜ್ಞಾನಿಗಳು ಪರಿಶೀಲಿಸಿದ್ದಾರೆ. ಆದರೆ ಈ ಪರಿಶೀಲನೆಯ ಸ್ಟೂಲ 
ರೂಪಗಳನ್ನು ಅರ್ಥಮಾಡಿಕೊಳ್ಳುವ ಅವಶ್ಯಕತೆ ಎಲ್ಲರಿಗೂ ಇಲ್ಲ. ಒಂದು 
ಜಾತಿಯ ಕೇಂದ್ರಕಣದಿಂದ ಹೊರಬರುವ ವಿಸರಣವು ವಿಶಿಷ್ಟ ಗುಣಧರ್ಮ 
ಗಳನ್ನು ಹೊಂದಿರುತ್ತದೆ. ಆ ವಿಶಿಷ್ಟ ಗುಣಧರ್ಮಗಳನ್ನು ಉಪಯೋಗಿಸಿ 
ಕೊಂಡು, ಯಾವದೇ ವಸ್ತುವಿನಲ್ಲಿ ಇದೇ ಜಾತಿಯ ಕೇಂದ್ರಕಣಗಳಿವೆಯೆಂದು 
ಕಂಡುಹಿಡಿಯಬಹುದು. ಇದರಿಂದ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಕೃಷಿ- 
ಶಾಸ್ತ್ರ ಮತ್ತು ವೈದ್ಯಕೀಯಶಾಸ್ತ್ರಗಳಿಗೆ ಸಂಬಂಧಿಸಿದ ರಾಸಾಯನಿಕ ಕ್ರಿಯೆ 
ಗಳಲ್ಲ ಯಾವದೇ ಮೂಲವಸ್ತು ವಿನ ಪಾತ್ರವನ್ನು ನಿರ್ಧರಿಸಲು ಸಾಧ್ಯ ಇದ- 
ಲ್ಲದೆ ಕೃ ತಕವಿಸರಣಕಿ ಯೆಯನ್ನು, ಆಹಾರ ಪದಾರ್ಥಗಳು ಕೆಡದಂತೆ ಇಡುವ 
ದರಲ್ಲಿ, ವ ದ್ಯ ಕೀಯ ಚಿಕಿತ್ಸೆ ಯಲ್ಲಿ ಮತ್ತು ವಿವಿಧ ಯಂತ್ರೊ ೇಪಕರಣಗಳನ್ನು 
ಪರಿಶೀಲಿಸುವಲ್ಲಿ OE 


\ 
| 

¥ 
ಶಿ 
3 
4 
8 


ಅಂಗಾರ 
(ಶ್ರೀನಿವಾಸ ಕುಲಕರ್ಣಿ 


ಥಳಮಳಿಸುವ ಥರದ ಮೇಲೆ 
ಮನೆ ಕಟ್ಟಿ 
ಮಾಲಕಿಯ ಮುದ್ರೆ 
ಒತ್ತಿ ಕೊಂಡಿದ್ದೆ 
ದೃಷ್ಟಿ ಹರಿದಲ್ಲೆ ಲ್ಲ 
ಸೃಬ್ಧ ಬೇಲಿಯ ಸುತ್ತಿ 
ನಂದನದ ಸೆರೆಯೊಳಗೆ-- 
ಬಂಧಿಯಾಗಿದ್ದೆ 
ಮರುಳ ಒಂಟಿಯೊಲು 
ಮುಳ್ಳು ಕಂಟಿಯ ತಿಂದು 
ನನ್ನ ಗಂಟಲ ನಾನೇ 
ಹರಿದುಕೊಂಡಿದ್ದೆ 
ಭೂಕಂಪ ಮಹಾಪೂರ 
ವರವಾಗಿ ಬಂದಾಗ 
ಜಲಬಿಂದುಮಾಲೆಯನೆ 
ಧರಿಸಿಕೊಂಡಿದ್ದೆ 
ಕತ್ತಲೆಯ ಕಮ್ಮಟದ 
ನಾಣ್ಯಗಳ ಬಳಿಬಳಿದು 
ವ್ಯರ್ಥ ಎಣಿಸುತ್ತ 
ಹಾಲ ಕಳೆದಿದ್ದೆ 
ನನ್ನೊಳಗೆ ನೀನಿಳಿದು 
ಬೆಳಕಿಂಡಿ ತೆರೆದಾಗ 
ಭೂತಗನ್ನಡಿಯೊಳಗೆ 
ಬಿಂಬಿಸಿದ್ದೆ 
ಅಣುರೇಣು ಸಮ್ಮಿಳನ 
ಜನ್ಮಜನ್ಮದ ಯಣಕೆ 
ನಿನ್ನ ಸ್ಮರಣೆಯ ಸಿದಿಗೆ 
ಬಿಗಿದು ಕೊಂಡಿದ್ದೆ 
* ಸೂರ್ಯಮಂಡಲವಬ್ಬ 
ಸುಟ್ಟು ಕರಕಾದಾಗ 
ದಿವ್ಯ ಉಪಕಾರಕ್ಕ 
ಅಂಗಾರವಾಗಿದ್ದೆ. ಣಿ 
೧೪೧ 


ಉಳಿಯು(- ಹುಳಿಯ)ಮೇಶ್ವರ 
ಚಿಕ್ಕಯ್ಯನ ಶಾಸನ 
ಎಂ. ಎಂ. ಕಲಬುರ್ಗಿ 


ರಾಯಚೂರ ಜಿಲ್ಲೆಯ ಸಿಂಧನೂರ ತಾಲೂಕಿನ ದೇವರಗುಡಿ ಗ್ರಾಮದ 
ಮಲ್ಲಿಕಾರ್ಜುನ ದೇವಸ್ಥಾನದ ಹೊರಗಡೆ ಒಂದು ಶಿಲಾಶಾಸನ ನಿಂತಿದೆ.೧ 
೧೨ನೆಯ ಶತಮಾನದ ರಾಜಕೀಯ ಧಾರ್ಮಿಕ ಹಿನ್ನೆಲೆಯಲ್ಲಿ ಶರಣ ಚಿಕ್ಕ ಯ್ಯನ 
ಪರಿಚಯವನ್ನೊದಗಿಸುವ ೭೪ ಪಜ್ಕ್ಕಿಗಳ ಈ ಶಾಸನ ಹುಳಿಯಮೇಶ್ವರ 
ದೇವರಿಗೆ ಬಿಟ್ಟ ಬೇರೆ ಬೇರೆ ಕಾಲದ ಐದು ದತ್ತಿ ಗಳನ್ನೊ ಳಗೊಂಡಿದೆ. 


೧ನೆಯ ದತ್ತಿ: ಪಜ್ತೌ ೧-೧೩. ಹುಳಿಯಮೇಶ್ವರ ಲಿಂಗಕ್ಕೆ “ಕೇದಾರ 
ಪಂಡಿತರ ಕಾಲಂ ಕರ್ಚಿ” ಕದ್ದರನೂರ ನಾಲ್ವರು ಪ್ರಭುಗಳು ಚಾಳುಕ್ಯ 
ವಿಕ್ರಮನ ೨೫ನೆಯ ವರುಷ ಅಂದರೆ ಕ್ರಿ.ಶ ಸು. ೧೧೦೦ ರಂದು ನೀಡಿದ 
ದತ್ತಿ ಇದರ ವಿಷಯ. 

೨ನೆಯ ದತ್ತಿ: ಪಜ್ತಿ ೧೩-೩೬. ಈಶ್ವರ ದಂಡನಾಯಕನು ಹುಳಿಯ- 
ಮೇಶ್ವರ ದೇವರಿಗೆ ನೀಡಿದ ದತ್ತಿಯ ವಿಷಯವಿದೆ. ಮಿತಿ ಹೇಳಿಲ್ಲ. 


೩ನೆಯ ದತ್ತಿ: ಪಜ್ತ್‌ ೩೬-೫೫. ಸೋವರಸ ದಂಡನಾಯಕ, ಈಶ್ವರ 
ದಂಡನಾಯಕರು ಜೌಂಡರಸನ ಹೆಸರಿನಲ್ಲಿ ಮತ್ತು ತಮ್ಮ ಹೆಸರಿನಲ್ಲಿ 
«ಚಿಕ್ಕಯ್ಯ ಪಂಡಿತರ ಕಾಲಂ ಕರ್ಜಿ” ಹುಳಿಯಮೇಶ್ವರ ದೇವರಿಗೆ ಬಿಟ್ಟ 
ದತ್ತಿ. ಮಿತಿ ಸರ್ವಧಾರಿ ಸಂವತ್ಸರ ಪುಷ್ಯ ಶುದ್ಧ ತ್ರಯೋದಶಿ ಆದಿವಾರ 
ಅಂದರೆ ಕ್ರಿ.ಶ. ೧೧೬೮ರ ಡಿಶಂಬರ ತಿಂಗಳಿನ ಒಂದು ದಿನ. 


೪ನೆಯ ದತ್ತಿ: ಪಜ್ತ್‌ ೫೬-೬೧. ಸಿಂದರಾಚಮಲ್ಲನು ಹುಳಿಯಮೇಶ್ವರ 
ದೇವರಿಗೆ" ಚಿಕ್ಕಯ್ಯ ಪಂಡಿತರ ಕಾಲಂ ಕರ್ಚಿ” ಬಿಟ್ಟ ದತ್ತಿ. ಮಿತಿ ಹೇಳಿಲ್ಲ. 


೫ನೆಯ ದತ್ತಿ: ಪಜ ೬೨-೬೪. ಸಿಂದ ಹರಿಹರದೇವನು “ಚಿಕ್ಕಯ್ಯ 
ಪಂಡಿತರ ಕಾಲಂ ಕರ್ಚಿ” ಹುಳಿಯಮೇಶ್ವರದೇವರಿಗೆ ಬಿಟ್ಟ ದತ್ತಿ. 
ಮಿತಿ ಹೇ ೪ಲ್ಲ. ಎರಡನೆಯ ದತ್ತಿ ಭಾಗದಲ್ಲಿ 
ಶ್ರೀ ಸಕಳ ದಿನಿಜಪತಿ ಪರ। ಮೇಶಂ ಶ್ರೀ ಶಂಭು ಹು ಳಿಯಮೇಶ್ವರ ದೇವಂ । 
ಭಾಸುರ ಶಶಾಂಕಜೂಟನು 1 ಮೇಶಂ ನಮಗೀಗೆ ಸಕಳಸುಖಸಂಪದಮಂ 1 


ಕುನ್ನಳ ಕಾನ್ತೆಗೆ ನೋಡಲು! ಕಿನ್ನಿದಿ ಕನ್ನಡಿಯೆನಿಪ್ಪ ಕೆಳವಾಡಿಯೊಳ | 
ತ್ಯಸ್ತ ಶ ನಿಭನಿಳಯ ಗೌರೀ । ಕಾನ್ತಂ ತ್ರೀಹುಳಿಯಮೇಶ್ವ ರಂ ನೆಲಸಿರ್ದನು ॥ 


೧. ಈಶ ವನ್ನು ಅಚ್ಚುಮಾಡಿ ತಂದುಕೊಟ್ಟ ನನ್ನ ನಿದ್ಯಾ ರ್ಥಿಮಿತ್ರ ತ್ರೀ ಮುಕ್ಕು ೦ದಿ- 
ದತ Ki ನೆರವನ್ನು “ಸಿನೆಯುತ್ತೆ (ನೆ, 
೧೪೨ 


| 
& 
¢ 


ಶಿಕಾ ಬಾಡ 


EE ಸತ ಚತ 


ಉಳಿಯು( - ಹುಳಿಯ) ಮೇಶ್ವರ ಜಿಕ್ಕಯ್ಯನ ಶಾಸನ ೧೪೩ 


ಎಂದು ಹೇಳಿದ ತರುವಾಯ ಚಾಂಡರಸನ ಮಂತ್ರಿ ಸೋಮದಂಡನಾಥ, 
' ಸೋಮದಂಡನಾಥನ ತಮ್ಮ  ಈಶ್ರರದಂಡನಾಥ, ಈಶ್ವರದಂಡನಾಥನು 
' ಹೆಳವಾಡಿ ನಾಡನಾಳುತ್ತಿ ದ್ದ ವಿಷಯ, *ಓರಂವಾಯಿಯ ಮಲ್ರಜ ಕಮೂವಲ್ಲಭೆ 
ಮತ್ತು ಚಿಕ್ಕ ಮಲ್ಲದೇವ ಜೆ ಜೆಮೂಪ, ಇವರ ಮತದಂತೆ ಈಶ್ವರದಂಡನಾಥನು 
, ಹುಳಿಯವೆ. "ಶ್ವರ ದೇವರಿಗೆ ದತ್ತಿ ಬಿಟ್ಟಿ ವಿಷಯದೊಂದಿಗೆ ೨ನೆಯ ದತ್ತಿ ಕೊನೆ 
ಕೊಳ್ಳು ತ್ರ ದೆ. 
ಚಿಕ್ಕ ಯ್ಯನನ್ನು ಕುರಿತು ವಿವೇಚಿಸಬೇಕಾದ ನಮಗೆ ೩ ೪ ಮತ್ತು 
೫ನೆಯ ದತ್ತಿಗಳು ಪ್ರಸ್ತು ತವಾಗಿದ್ದು ಅವುಗಳ ಮುಖ್ಯ ಬರವಣಿಗೆ ಇಂತಿದೆ : 
ಸಕಳಸುರ ಸಿದ್ಧ ಕಿನ್ನರ । ನಿಕರ ತಿರೀಟ ಬಹುರತ್ನ ಕೋಟಿರಂಜಿತಚರಣಂ | 
ಸಕಳಗುರು ಶಾ | ಕರುಣದ ಭ್ರಿತ್ಯ ನಮ್ಮ ಚಿಕ್ಸ್‌ ಯತೀಂದ್ರಂ ॥ 
೩ ಲಾಳ ವರಾಳ ಗೂರ್ಜರ ತರುಃಷ್ಠ ಹಿಮಾಚಳ ಹೀ ! 
ಕೇಳಿರೆ ಬೆಂಗಿಮಂಡಳ ಕಳಿಂಗ ಕುಳಂ ಜಳರಾಶಿ ಪೂರ್ಬ್ಬಕಂ। 
ಚೋಳ ದಿಶಾವರಂ ನೆಗಳ್ಹ ತೆಂಕಣ ಕೊಂಕಣ ಪಾಡುತಿಪ್ಪರೀ 
ಪಾಳಿತ ಕೀರ್ತಿಯಂ ಹುಳಿಯಮೇಶನ ಗೀತವ ಲೋಕಲೋಕದೊಳು ॥ 
ತರ್ಕ ವ್ಯಾಕರಣಂಗಳು | ಅಕ್ಕರಮುಂ ಶಬ್ದಶಾಸ್ತ್ರಮುಂ ವೋದುಗಳಂ । 
ತಿಕ್ಕೆ ತಿವಭಕ್ತಿಯೊಳು [ ಸವೆ। ದ] ಕೆಯ್ಯಂ ಹಲರು ಮೆಚ್ಚಲೀ ಚಿಕ್ಕಯ್ಯ ॥ 
ದಿಕ್ಕರಿಯ ಕಟದ ತಳದೊಳು. ಮಿಕ್ಕ ಸುರದ್ರುಮದ ಮೇರುಗಿರಿ ಮನ್ಹಿರದೊಳು । 
ಜೊಕ್ಕನೆ ಕೀರ್ತಿಲತಾವಧು । ಚಿಕ್ಕಯ್ಯನ ಹೆಸರ ಜಸನ ಬರೆಯಿಸುತಿರ್ದಳು ॥ 
ಶ್ರೀ ಸ್ವಸ್ತಿ ಶ್ರೀಮತು ಸರ್ಬ್ಯಧಾರಿ ಸಂವತ್ಸರದ ಪುಷ್ಯ ಸುದ್ದ ತ್ರಯೋದಶಿ 
ಆದಿವಾರದಂದುತ್ತ ರಾಯಣ ಸಂಕ್ರಾನ್ಮಿ ಪಬ್ಯ ನಿಮಿತ್ತ ದಿಂ 'ಶ್ರೀಮನ ಒಹ್‌ 
ಮಂಡಳೇಶ್ವರ ಚೌಂಡದೇವರಸರ ಹೇಳಿಕೆಯಿಂ. ಮಹಾಪ್ರಧಾನ ಸೂಪ 
ದಂಡನಾಯಕರ ಮತ್ತು ಈತನ ತಮ್ಮ ಈಶ್ವರದಂಡನಾಯಕರು ಶ್ರೀಮನ್ಮ- 
ಹಾಲಿಂಗಂ ಹುಳಿಯಮೇಶ್ವರ ದೇವರಂಗಭೋಗಕ್ಕ ೦ ಖಂಡಸ್ಫು ಟಿತ ಜೀರೋ. 
ದ್ವಾರಕ್ಕ ವೆಂದು ಆ ಮಠದವಾಚಾರ್ಯರಸ್ಪ ಚಿಕ್ಕಯ್ಯ ಪಂಡಿತರ ಕಾಲಂ 
ಕರ್ಚೆ... (ದತ್ತಿ ವಿವರಣೆಯಿದೆ) 
ಸ್ವಸ್ತಿ ಸಮಸ್ತ ಪ್ರಸಸ್ತಿ ಸಹಿತಂ ಶ್ರೀಮನ್ಮಹಾಮಂಡಳೇಶ್ವರಂ ಶಿವಪಾದ 
ಶೇಖರಂ ಮಾಹೇಶ್ವರಜನ ಪ್ರ ಸಾದಾಸಾದಕಂ ಪರಬಳಸಾದಕಂ ಸಿಂದಕುಳ 
ಕಮಳಮಾರ್ತಾಂಡಂ ಶ್ರೀ ಕಲಿದೇವರ ಪಾದಾರಾಧಕನಪ್ಪ ರಾಚಮಲ್ಲ 
ದೇವರಸರು ಸೂರ್ಯಗ್ರ ಹಣನಿಮಿತ್ತದಿಂ....ಶ್ರೀಮನ್ಮಹಾಲಿಂಗಂ ಹುಳಿಯ- 
ಮೇಶ್ವ ರ ದೇವರಂಗ್ಯಭೋಗಕ್ಕೆಂದು ಆ ದೇವರ ಮಠದಾಚಾರ್ಯರಪ್ಪ 
ಚಿಕ್ಕ ಯ್ಯ ಪಂಡಿತರ ಕಾಲಂ ಕರ್ಚಿ...(ದತ್ತಿ ವಿವರಣೆಯಿದೆ). 
ಸ ಗೆ (ಶ್ರೀಮನ್ಮ ಹಾಮಂಡಳೆ ೇಶ್ವರಂ ಪಾತಾಳಚಕ್ರವರ್ತಿ ಸಿಂದನಾರಾ- 


ವು 


ಯಣಂ ೆಡಿದುತೆಗಂಡನುಂ ನೀತಿಚಾಣಕ್ಯನುಂ 'ಶ್ರೀಮತುಕಪಾಳೇಸ್ತರ 


೧೪೪ ಕರ್ನಾಟಕ ಭಾರತಿ 


ದೇವರ ಪಾದಾರಾಧಕಂ ಹರಿಹರದೇವರಸರು.. .ಶ್ರೀಮನ್ಮ ಹಾಲಿಂಗಂ ಹುಳಿಯ 
ಮೇಶ್ವ ರದೇವರಂಗಭೋಗಳೆಂದು ಆ ದೇವರ ಮತವಾಚಾಯ್ಕ ೯ರಪ್ಪ 


ಚಿಕ್ಕ ಯ್ಯ ಪಂಡಿತರ ಕಾಲಂ ಸರ್ಚ್ಚಿ.. ..(ದಶ್ತಿ ವಿವರಣೆಯಿದೆ. ಇನ್ನೆರಡು ಚಿಕ್ಕ ಕೆ 


ಷ್‌ ಗಳಿವೆ) ಇನ್ನು ಈ ಉದ್ದ ರಣೆಗಳನ್ನು ವಿವೇಚಿಸಬಹುದು. 


ಚಿಕ್ಕಯ್ಯ ನ ಕಾಲ; > ಸಿಂದಚಾವುಂಡ 11, ಕುರಗೋಡ. 
ರಾಚಮಲ್ಲ ಲ pT ನಿಂದ ಹರಿಹರದೇವ, ಈ ಮೂವರಿಂದ ಚಿಕ್ಕಯ್ಯ 
ದಾನಪಡೆದಿದ್ದಾ ನೆ. ಸಿಂದಚಾವ್ರಂಡನು ದತ್ತಿನೀಡಿದ ಕಾಲ “ಸರ ಧಾರಿ ಸಂವತ್ಸ ರ 
ಪುಷ್ಯ ಶುದ್ಧ ತ್ರಯೋದಶಿ ಆದಿವಾರ ಉತ್ತರಾಯಣ ಸಂಳ್ರಾ ನ್ರಿ” ತಪಃ 
ಕ್ರ ೧೦೭೮ರ ಡಿಸೆಂಬರದ ಒಂದು ದಿನ. ರಾಚಮಲ್ಲ 1ನು ದತ್ತಿ ನೀಡಿದ 
ಮಿತಿ ಈ ಶಾಸನದಲ್ಲಿ ಹೇಳಿಲ್ಲವಾದರೂ ಈತನ ಕಾಲ ಸ್ರಿ. ಶ. ೧೧೭೩-೭೭ 
ಎಂಬುದು ಸರ್ವಶ್ರು ತ. ಹರಿಹರದೇವನು ದತ್ತಿ ನೀಡಿದ ಮಿತಿ ಹೇಳಲಾಗಿಲ್ಲ, 
ಈತನಾರೆಂಬುದೂ ನನಗೆ ತಿಳಿದುಬರಲಿಲ್ಲ. ಬಹುಶಃ ಇದೇ ಸುವರಾರಿಗೆ ಬಾಳಿದ 
ವ್ಯಕ್ತಿ ಯಾಗಿರಬೇಕು. 

ಇದೆಲ್ಲವನ್ನು ನೋಡಿದರೆ ಕ್ರಿ. ಶ. ೧೧೬೮ರಲ್ಲಿ ಇದ್ದ ಚಿಕ್ಕ ಯ್ಯ ನು ಕನಿಷ್ಟ 
ಪಕ್ಷ ಕ್ರಿ.ಶ. ಇ ಇಲ್ಲವೆ ಲ ರ ವರೆಗಾದರೂ ಬದುಕಿಕೆಬೇಕಿನಿಸುತ್ತದೆ. 
ಕ ಬಸವಣ್ಣ ನವರ ಸಮಕಾಲೀನನಾಗಿದ್ದ ಚಿಕ್ಕಯ್ಯನು ಮುಂದೆ ಇನ್ನೂ 
ಕೆಲವು ವರುಷ ಬದು*ರಬಹುದು. ಅದಕ್ಕಾಗಿ ಕವಿಚರಿತೆಕಾರರು ಈತನ ಕಾಲ 
ಕ್ರಿ.ಶ. ೧೧೬೦ ಎಂದಿರುವುದು ಸತ್ಯಕ್ಕೆ ದೂರವಾಗಿಲ್ಲ. ಇನ್ನು ಚಿಕ್ಕಯ್ಯನ 
ವಚನಕ್ಕೆ ಸಂಬಂಧಿಸಿದ “ಅಂದು ಕಲ್ಯಾ ಣದಲ್ಲಿ ಹುಸಿಯನೆ ದಿಟಿವ ಮಾಡಿ ಬದನೆ 
ಕಾಯಲಿಂಗವ ಮಾಡಿಸಲೀಸನೆ ನಮ್ಮ ಬಸವಣ್ಣ ನು” ಎಂಬ ಮಾತನ್ನು ಆಧಾರ 
ವಾಗಿಟ್ಟು ಕೊಂಡು ಶ್ರೀ ಡಿ. ಎಲ್‌. ಎರ್‌ ಅವರು “ಈ ವಚನದಲ್ಲಿ ಬಸವನನ್ನು 


"ನಮ್ಮ ಬಸವಣ್ಣ' ಎಂದು ಕರೆದಿರುವದನ್ನು ನೋಡಿದರೆ ಚಿಕ್ಕಯ್ಯನು 
ಇವನನ್ನು ಚೆನ್ನಾಗಿ ಬಲ್ಲವನಾಗಿರಬೇಕು. ಅಲ್ಲದೆ ಅವನು ಹಿಂದೆ ವಠಾಡಿದ 


ಪವಾಡವನ್ನು ಕೆಲವು ಕಾಲದ ಮೇಲೆ ವರ್ಣಿಸಿರುವ ಹಾಗೆ ತೋರುತ್ತದೆ. 
ಇದರಿಂದ ಚಿಕ್ಕ ಯನ ಕಾಲವು ಸುವವಾರು ೧೧೮೦ ಎಂದು ನಮಗೆ ತೋರು- 
ತ್ತದೆ"* ಎಂದು ಊಹಿಸಿದುದೂ ಸತ್ಯಕ್ಕೆ ದೂರವಾಗಿಲ್ಲ. ಒಟ್ಟಿನಲ್ಲಿ ಬಸವಣ 
ನವರ ಸಮಕಾಲೀನನಾಗಿದ್ದ ಚಿಕ್ಕ ಯ್ಯ ಷು ಮುಂದೆ ಇನ್ನೂ ಲವು ವರುಷ 


ಬದುಕಿದ್ದಾ ನೆಂಬುದು ಸ ಸ್ಪಷ್ಠ . 


ಹುಳಿಯಮೇಶ್ವ ರ-ಉಳಿಯುಮೇಶ್ವ ರ 
ಈ ಶಾಸನದ ಮೆ|ತುಂಬ ಹುಳಯಮೇಶಂ, ಹುಳಿಯಮೇಶ್ವ ರಂ, ಹುಳಿ- 
ಯಮೇಶ್ವರದೇವಂ, ಶಂಭುಹುಳಿಯಮೇಶ್ವರದೇವಂ, ಶ್ರೀ ಶಂಭುಹುಳಿಯ- 


* ಕರ್ಣಾಟಕ ಕವಿಚರಿತೆ, ಅನುಬಂಧ ಟಿ, ಪುಟರ೯; ೧೯೬೧ (ಪರಿಶೋಧಿತ ಮುದ್ರಣ). 


ಕ 


ದರಿ 
tad 


| 
\ 


ವಾಲಯದ ಒಳಭಾಗ 


8x7 


ಉಳಿಯು( ಮು ಹುಳಿಯ) ಮೇ ಶ್ವರ ಜಿಕ್ಕ ಯ್ಯನ ಶಾಸನ ೧೪೫ 


ಮೇಶೃರದೇವಂ, ಶ್ರೀ ಶರಣು ಹುಳಿಯಮೇಶ್ವರದೇವಂ, ಶ್ರೀಮನ್ಮಹಾಲಿಂಗ 
ಹುಳಿಯಮೇಶ್ವರ ಎಂಬ ಪದಗಳು ದೇವರ ಹೆಸರುಗಳಾಗಿ ಬಳಕೆಗೊಂಡಿವೆ.೨ 
ಶಿವತತ್ತ ಚಿಂತಾಮಣಿಯಲ್ಲಿ (೩೮-೧೮೨) 


ಆಲಾ ಓಹಿಲಪು್ರರದೊಳರ್ತಿಯಿಂ । 
ದೆಸೆಗೆಸೆವ ಭಕ್ತಿಯಿಂದಿಪ್ಪನುಂ ಹುಳಿಯಮೇಶ್ವರನೆಂಬ ತಿವಭಕ್ತನು । 


ಎಂಬ ಹೇಳಿಕೆಯೊಂದಿದೆ. ಈ ಶಾಸನೋಕ್ತ ಹೆಸರನ್ನು ಗಮನಿಸಿದರೆ ಇಲ್ಲಿ 
“ಹುಳಿಯಮೇಶ್ವರನೆಂಬ ಶಿವಭಕ್ಕನು” ಎಂಬುದೇ ಇರಬೇಕಾದ ಪಾಠವೆಂದು 
ದೃಢವಾಗುತ್ತದೆ. ಶಾಸನದಲ್ಲಿ ದೇವರ ಹೆಸರಾಗಿರುವ ಈ ಪದ ಶಿವತತ್ತ ಎ” 
ಚಿಂತಾಮಣಿಯಲ್ಲಿ ವ್ಯಕ್ತಿ ಹೆಸರಾಗಿ ಬಳಕೆಗೊಂಡಿದೆ. 


ಚಿಕ್ಕ ಯ್ಯನೆಂಬ ಒಬ್ಬ ಶರಣನ ಮುದ್ರಿಕೆ “ಉಳಿಯುಮೇಶ್ವರ” ಎಂಬುದು 
ಸರ್ವಶ್ರುತ. “ಎನ್ನದೇವಯುಳಿಯುಮೇಶ್ವರನ ಏಂಗದ ಚಿಕ್ಕ” ಎಂಬ ವಚನ 
ವಾಕ್ಯ ಇದನ್ನು ಸ್ಪಷ್ಟಪಡಿಸುತ್ತದೆ. ಈ ವಚನಕಾರ ಉಳಿಯುಮೇಶ್ವರ 
ಚಿಕ್ಕಯ್ಯನು ಈ ಶಾಸನದಲ್ಲಿ ಕಂಡುಬರುವ ಹ.ಳಿಯಮೇಶ್ವರ ದೇವರ 
ಮಠದಾಚಾರ್ಯ ಚಿಕ್ಕಯ್ಯನೇ ಎಂದು ಬೇರೆ ಹೇಳಬೇಕಿಲ್ಲ. ಇಬ್ಬರ ಕಾಲ ಒಂದೇ 
ಎಂಬುದನ್ನು ಇಲ್ಲ ನೆನೆಯಬಹುದು. 

ವಚನಗಳ (೧) ಉಳಿಯುಮೇಶ್ವರನ ಏಂಗದಚಿಕ್ಕ (೨) ಉಳುಮೇಶ್ವರ 
ಲಿಂಗವೆ ಬಾರಯ್ಯ (೩) ಉಳ್ಳಿ ಮೇಶ್ವರ ಲಿಂಗವೆ ಬಾರಯ್ಯ (೪) ಉಳಿಮೇಶ್ವರನ 
ಏಂಗದ ಚಿಕ್ಕ ಎಂಬ ಮಾತುಗಳನ್ನು ನೋಡಿದರೆ ಇಲ್ಲಿ ಮುದ್ರಿಕೆಯ ಅಲ್ಪ 
ವ್ಯತ್ಯಾಸದ ನಾಲ್ಕು ರೂಪಗಳಿದ್ದುದು ಸ್ಪಷ್ಟವಾಗುತ್ತದೆ. ಇವು "ಹುಳಿಯ 
ಮೇಶ್ವರ' ಎಂಬ ಪದದ ವ್ಯತ್ಯಸ್ತ ರೂಪಗಳು. ಅದಕ್ಕಾಗಿ ಇನ್ನು ಮುಂದೆ 
ಚಿಕ್ಕ ಯ್ಯನ ವಚನಗಳನ್ನು ಸಂಪಾದಿಸುವವರು “ಹುಳಿಯಮೇಶ್ವರ' ಎಂಬ 
ಯೋಗ್ಯ ಪಾಠವನ್ನೇ ಮುದ್ರಿಕೆಯಾಗಿ ಸ್ವೀಕರಿಸಬೇಕಾಗುತ್ತದೆ. 


ಚಿಕ್ಕಯ್ಯ : ಶರಣಸಮುದಾಯದಲ್ಲಿ ಕಂಡುಬರುವ ನಿಜಲಿಂಗ ಚಿಕ್ಕಯ್ಯ, 


ಬೊಕ್ಕಸ ಚಿಕ್ಕಯ್ಯ, ಮಲಹರಕಾಯದ ಚಿಕ್ಕ ಯ್ಯಗಳಿಂದ ಈ ಹುಳಿಯ- 


೨. ಭೈರವದೇವನು “ಮಲ್ಲಿಸಟ್ಟಿಣಮಂ ಪೊಕ್ಕು ಉಳಿಯುಮೇಶ್ವರಲಿಂಗಮಂ ಕಂಡು. 
ನುತಿಸಿ ಎಂದು “ಭೈರವೇಶ್ವರಕಾವ್ಯ'ದ ಕಥಾಮಣಿಸೂತ್ರರತ್ನಾಕರ(ಪು. ೫)ದಲ್ಲಿ 
ಹೇಳಲಾಗಿದೆ. ಇಲ್ಲಿಯ "ಉಳಿಯುಮೇಶ್ವರಲಿಂಗ' ಮತ್ತು ಶಾಸನೋಕ್ತ ಹುಳಿಯ- 
ಮೇಶ್ವರ ಒಂದೇ ಆಗಿದ್ದ ಪತ್ತದಲ್ಲಿ ಈ ದೇವರಗುಡಿ ಗ್ರಾಮದ ಪ್ರಾಚೀನ ಹೆಸರು ಮಲ್ಲಿ- 
ಪಟ್ಟಿಣವೆಂದೂ, ಭೈರವದೇವನು ಅಲ್ಲಿ ದರ್ಶನವಿತ್ತಿದ್ದನೆಂದೂ ಭಾವಿಸಬೇಕಾಗುತ್ತದೆ. 
ದ್ರ ಹುಳಿಯಮೇಶ್ವರ ದೇವಾಲಯದಿಂದ ಒಂದು ಮೈಲು ಅಂತರದಲ್ಲಿ ಮಲ್ಲಾಪುರ 
ಎಂಬ ಹೆಸರಿನ ಗ್ರಾಮವಿದೆ. ಇದೇ ಮಲ್ಲಿಸಟ್ಟಿಣವಾಗಿರಬಹುದು. 


ಇ ಕ್ರ, ಭಾ, ೧೯ 


೧೪೬ ಕರ್ನಾಟಕ ಭಾರತಿ 


ಮೇಶೃರ ಚಿಕ್ಕಯ್ಯ ಭಿನ್ನವ್ಯಕ್ತಿ. ಈತನ ವರ್ಣನೆ ಶಾಸನದಲ್ಲಿ ಮನೋಜ್ಞವಾಗಿ 
ಬಿತ್ತ ಕೆಗೊಂಡಿದೆ. ಓವನೊಬ್ಬ. ಅನುಭಾವಿ, ಭಕ್ಕನೆಂದು ಬಣ್ಣಿ ಸಲಾಗಿದೆ. ಈಗ ' 
ಉಪಲಬ ವಿರುವ ಹಾಡು ಮತ್ತು ವಚನಗಳು ಅವನ ಪ್ರ ಶಿಜೆಗೆ ಸಾಕ್ಷಿಯಾಗಿವೆ. 
ಕವಿಚರಿತೆಕಾ ಇರರು ಈತನ ಒಂದು ವಚನ ಹಾಗೂ ಹಾಡಿಗೆ ಸಂಬಂಧಿಸಿದ 
ಒಂದು ಷಟ್ಪ ದಿಯನ್ನು ಉದ್ದ ರಿಸಿದ್ದಾ ರೆ. ಈ ಹಾಡನ್ನು ಡಾ| ಎಲ್‌. ಬಸವರಾಜು 
ಶವ ಲಪ, ೫) ಯಲ್ಲಿ “ಇಡಿಯಾಗಿ ಕೊಟ್ಟಿ ದ್ದಾರೆ. ಶ್ರೀ ಡಿ. ಎಲ್‌. 
ಎನ್‌. ಅವರು “ಇವನ ವಚನಗಳಲ್ಲಿ ೩ ವಾತ್ರ ದೊರೆತಿವೆ”. ಎಂದು ಹೇಳಿದ್ದಾರೆ. 
ಆದರೆ ನನಗೆ ದೊರೆತುವು ೧೦ ವಚನ, ೧ ಹಾಡು (ಅನುಬಂಧ ನೋಡಿರಿ). 


ಒಂದು ವಿಚಾರ : ಕ 
ಶಾಸನೋಕ್ತ ಚಿಕ್ಕ ಯ್ಯನು ಹುಳಿಯಮೇಶ್ವರವೆಂಬ ಸ್ಥಾ ವರಲಿಂಗದ. 4 
ಭಕ್ತ. ದೇವಾಲಯ ಜೀರ್ಣೋದ್ಧ್ದಾ ರಕ್ಕಾಗಿ ದತ್ತಿ ಸ್ವೀಕರಿಸಿದ ಆಜಾರ್ಯಪುರುಷ. ' 
ಈ ಸ್ಥಾ ವರಲಿಂಗಪೂಜೆ, ದೇವಾಲಯನಿರ್ಮಾಣ ದಾನಸ್ವೀಕಾರಗಳು ವೀರ- 
ಶೈವಕ್ಕೆ ವಿರುದ್ಧ ವಾಗಿರುವದರಿಂದ ಚಿಕ್ಕ ಯ್ಯನನ್ನು ವೀರಶೈ ವನೆನ್ನಲು ಧೈರ್ಯ 
ಸಾಲದು. ಈತನು 
“ಶ್ರ ವನೇಮಸ್ತರ ಕೈಯ್ಯ ಲುಪದೇಶವಾದರೇನಯ್ಯ ಅಲ್ಲಿ ಏನೂ ವೂಣ- 
ಯವಿಲ್ಲ "ಪಾರಂಪರ್ಯದಲ್ಲಿ ನಡೆದಿತ್ತಾ ಗಿ. ನದಿಯ ಕ್‌ ಗುರುವಿನ: | 
ಮೂಲವನು ಅಅಸುವರೆ? ಗುರುಲಿಂಗಜಂಗಮಸಾಕ್ತಿಯಾಗಿ ಪಟಾ ್ರಾಭಿಷೇಕ 
ಪ್ರಣವಮಂತ್ರದಿಂ ಲಿಂಗದರ್ಶನವಾಯಿತ್ತಾಗಿ. ಕಳೆಯಬಾರದು ತನ್ನೊ ಳಗೆ 
ತಾನಚ್ಚೊತ್ತಿ ಕಟ್‌ಗೊಂಡಿತ್ತಾಗಿ. ಅಂದು ಬಳ್ಳೇಶ್ವರದ ಮಲ್ಲಯ್ಯಗಳು ಬಳ್ಳವ 
ಲಿಂಗವ ಮಾಡಿದರೆಂದು ಕಳೆದರೆ ನಮ್ಮ ಪ್ರಮಥರು. ಅಂದು ತಿರುಕಾಳ- 
ಹಸ್ತಿಯಲ್ಲ ಕಣ್ಣಪ್ಪದೇವರು ಸುಜ್ಞಾನಭಕ್ತಿ ಯಿಂದ ಸ್ಥಾ ವರವನೆ ಗುರುರೂಪ- 
ಮಾಡಿ ಪೂಜಿಸಿದರೆಂದು ಕಳೆದರೆ ನಮ್ಮ ಪುರಾತನರು. ಅಂದು ಕಲ್ಯಾಣದಲ್ಲಿ 
ಹುಸಿಯನೇ ದಿಟವ ಮಾಡಿ ಬದನೆಯಕಾಯ ಲಿಂಗವಮಾಡಿ ಸಲಿಸನೆ ನಮ್ಮ 
ಬಸವಣ್ಣ ನು. ಇವರೆಲ್ಲರೂ ದತ ಭಜಿಸಿ ನಿಮ್ಮತ್ತಲಾದರು. ನಾ ನಿನಗೇನ 
ಮಾಡಿದೆನಯ್ಯ ಉಳಿಯುಮೇಶ್ವ ರಾ” ಎಂಬ ವಚನದ ಶೈ ವನೇಮಸ್ತ ರ ಉಪ- 
ದೇಶವನ್ನು ಮನ್ನಿ ಸಿದರೂ, ಸ್ಟಾ ವರವನ್ನು ಮೆಚ್ಚಿ ದುದೂ "ಈತನ ಶೈ ವಮನೋ- 
ಧರ್ಮವನ್ನು ವ್ಯಕ್ತ ಪಡಿಸ ತ್ತದೆ. ಎ೮ ಸಮಯಕ್ಕೆ “ವನ್ನ ತರಂಗದ 
ಜ್ಯೋತಿಯೆ ಬಸವಣ್ಣ ನಯ್ಯ ಎನ್ನ ಬಹಿರಂಗದ ಜ್ಯೊ ೀತಿಯೆ ಜನ್ನಬಸವಣ್ಣ- 
ನಯ್ಯ ; ಎನ್ನ ಸರ್ವಾಂಗದ ಜ್ಯೋತಿಯೇ ಪ್ರಭುದೇವರಯ್ಯ, ಇಂತಿವರ 
ಶೀಪಾದದಲ್ಲಿ ಉರಿಕರ್ಪುರ ಸಂಯೋಗದಂತೆ ಬೆರಸಿದೆನಯ್ಯ ಉಳಿಯು- 
ಮೇಶ್ವರಾ”' ಎಂದು ಹೇಳಿದುದು ಈತನ ವೀರಶೈವ ಮನೋಧರ್ಮವನ್ನು 
ವ್ಯಕ್ತ ಪಡಿಸುತ್ತದೆ. ಅದಕ್ಕಾಗಿ ಚಿಕ್ಕಯ್ಯನು ಕೊಂಡಗುಳಿ ಕೇಶಿರಾಜ, 


ಉಳಿಯಂ( ಎ ಯ) ಮೇಶ್ವ ರ ಜಿಕ್ಕ ಯ್ಯ ನೆ ಶಾಸನ ೧೪೭ 


ಕೆಂಭಾವಿ ಭೋಗಣ್ಣ ಮೊದಲಾದವರಂತೆ ವೀರಶೈ ವವನ್ನು ಮನ್ನಿ ಸಿದ ಶೈ ವನೆಂದು 
ಹೇಳಬಹುದಾಗಿದೆ. ಇದೆಲ್ಲವನ್ನು ಗಮನಿಸಿದೆ ಸ್ಥಾ ವರ ಇಷ್ಟಗಳನ್ನು ಸಮ- 
ಸಮವಾಗಿ : ಪೂಜಿಸುತ್ತಿ ದ್ರ ಶಿವೋಪಾಸಕರಲಿ ವಚನರಚನೆ ಸೆಲೆಯೊಡೆದು 
೧೨ನೆಯ ಶತಮಾನದಲ್ಲಿ ಮಹಾಪೂರಗೊಂಡಿತೆಂದು ಈಗಿನ ಮಟ್ಟಿಗೆ ಊಹಿಸ- 
'ಬಹುದಾಗಿದೆ.4 


ಅನುಬಂಧ 


(ಶ್ರೀ ನಂದಿನಾಥ ಭೈ ಂಗಿನಾಥ ವೀರಭದ್ರ ಗಣಂಗಳೆಲ್ಲ ನೀವು ಕೇಳಿರೆ. ನಿಮ್ಮ 
ತೊತ್ತು ಬಂದಿದ್ದಾ ನೆಂದು ನೀವು 9ಹೇಳಿರೇ.9 ನಿಮ್ಮ ಲೆಂಕ ಬಂದಿದ್ದಾ ನೆಂದು 
ನೀವು *ಬನ್ನಿರೇ. ೫ ನಿಮ್ಮ ದಾಸ ಬಂದಿದ್ದಾನೆಂದು ನೀವು ೬ಹೇಳಿರೇ. ಸ್ಯ ಎನ್ನ 
ದೇವ [ಹುಳಿಯ]ಮೇಶ, ರ ೬ಬಂಗದ ಚಿಕ್ಕ ಬಂದಿದ್ದಾನೆಂದು ನೀವು 
ಹೇಳಿರೇ ॥ ೧॥ 


ವಾರಣಾಸಿ ಅವಿಮುಕ್ತಿಯಿಳ್ಳಿಯಿದಾನೆ. ಹಿಮದ ಕೇತಾರ ವಿರೂಪಾಕ್ಷ- 
'ಯಿಲ್ಲಿಯಿದಾನೆ. ಗೋಕರ್ಣ ಸೇತುರಾಮೇಶ್ಶರಯಿಳ್ಳಿಯೆಯಿದಾನೆ. ಶ್ರೀಶೈಲ 
ಮಲ್ಲಿನಾಥಯಿಲ್ಲಿಯೆಯಿದಾನೆ. ಸಕಲ ಲೋಕ ಪುಣ್ಯಕ್ಷೇತ್ರಯಿಲ್ಲಿಯೆಯಿದ್ದುತೆ 
ಸಕಳಲಿಂಗ [ಹುಳಿಯ]ಮೇಶೃರನಿದಾನೆ || ೨॥| 

ಶೈವನೇಮಸ್ಮರ ಕೈಯ್ಯಲ್ಲುಪದೇಶವಾದರೇನಯ್ಯ ಅಲ್ಲ ಏನೂ 
“ವೂಣಯ? ವಿಲ್ಲ ಪಾರಂಪರ್ಯದಲ್ಲ ನಡದಿತ್ತಾಗಿ. ನದಿಯ ಮೂಲವನು 
ಗುರುವಿನ ಮೂಲವನು ಅಅಸುವರೆ ? ಗುರುಲಿಂಗಜಂಗಮ ಸಾಕ್ಲೆಯಾಗಿ 
ಪಟ್ಟಾಭಿಷೇಕ ಪ್ರಣವಮಂತ್ರದಿಂ ಲಿಂಗದರ್ಶನವಾಯಿತ್ತಾಗಿ. ಕಳೆಯ 


೩. ಈ ಶಾಸನದಲ್ಲಿ ಬರುವ ಕೇದಾರಪಂಡಿತ, ಮತ್ತು ಚಿಕ್ಕಯ್ಯ ನಂಡಿತ ಎಂಬ ಹೆಸರುಗಳೂ, 
ಸ್ಮಾವರಲಿಂಗಪೂಜೆಯ ವಿಷಯವೂ ಚಿಕ್ಕಯ್ಯ ನು is ಇಲ್ಲವೆ 
ಕಾಳಾಮುಖನಾಗಿರಬಹುದೆಂಬ ಸೂಚನೆ ET ಹಾಗಿದ್ದರೆ ವಚನರಚನೆ 
ಈ ಕಾಳಾಮುಖ ಇಲ್ಲವೆ ನಕುಲೀಶಪಾಶುಪತದಿಂದ ಸೆಲೆಯೊಡೆದು ಶರಣರಲ್ಲಿ ಸಾಗರ- 
ವಾಗಿರಬಹುದೇ? ಅಥವಾ ವೀರಶೈವ ಶರಣರಲ್ಲಿ ತಲೆದೋರಿದ ಈ ಸಾಹಿತ್ಯಪ್ರಕಾರ 
ವನ್ನು ೧೨ನೆಯ ಶತಮಾನದಲ್ಲಿ ಚಿಕ್ಕಯ್ಯ ಪಂಡಿತನಂಥ ಮಿಕ್ಕ ಶೈವರು ಅನುಸರಿ: 
ಸಿದರೇ? ವಿಚಾರಿಸಬೇಕು. 

೪-೪ ಕೇಳಿರೇ (ಪ್ರತಿ ೪೩೪). 

೫-೫. *ೇಳಿರೇ ಬನ್ನಿರೆಳ (ಪ್ರತಿ ೪೭೮). 

೬-೬, ಕೇಳಿರೇ (ಪ್ರತಿ ೪೩೮) 

೭-೭. ಪಿಂಗುವ (ಪ್ರತಿ ೩೭, ೪೦). 

೮-೮. ವುಣಯ (ಪ್ರತಿ ೪೦). 


೧೪೮ ಕರ್ನಾಟಕ ಭಾರತಿ 


ಬಾರದು ತನ್ನೊ ಳಗೆ ತಾನಚ್ಚೊ ತ್ರಿ ಕಣ್‌ಗೊಂಡಿತ್ತಾಗಿ ಅಂದು ಬಳ್ಳೆ ಶ್ರ ರದ 
ಮಲ್ಲಯ್ಯ ಕ ಬಳ್ಳ od ಮಾಡಿದರೆಂದು ಕಳೆದರೆ ಐಮ್ಮ ಪ್ರಥಮರು. 
ಅಂದು ಖುಕಾಳಹಸ್ಸಿ ಯಲ್ಲಿ ಕಣ್ಣಪ್ಪ ಪ್ಪ ದೇವರು ಸುಜ್ಞಾ ನಭಕ್ತಿ ಯಿಂದ ಸ್ಥಾ ವರ 
ವನೆ ಗುರುರೂಪಮಾಡಿ ಪೂಜಿಸಿ ಕಳೆದರೆ ನಮ್ಮ ಪುರಾತನರು. ಅಂದು 
ಕಲ್ಯಾ ಣದಲ್ಲಿ ಹುಸಿಯನೆ ದಿಟಿವ ಮಾಡಿ ಬದನೆಯಕಾಯ ಲಿಂಗವ ಮಾಡಿ 
ಸಲಿಸನೆ ನಮ್ಮ ಬಸವಣ್ಣನು. ಇವರೆಲ್ಲರೂ ನಿಮ್ಮ ಭಜಿಸಿ ನಿಮ್ಮತ್ತ ಲಾದರುಂ. 
ನಾ ನಿನಗೇನ ಮಾಡಿದೆನಯ್ಯ [ಹುಳಿಯ]ಮೇಶ ರಾ |೩॥ 


ಒಂದು ಯೋನಿಯಲಿ ಬಂದ ದುಃಖವ ನಾನೆಂದಿಗೂ ಕಳೆಯಲಾರೆನಯ್ಯ. 
ಎಂಬತ್ತು ನಾಲ್ಕು ಲಕ್ಷ ಯೋನಿಯೆಂದಡೆ ಇನ್ನೇವೆನಯ್ಯ. ನೊಂದೆನಯ್ಯ, ನೊಂದೆ 
ನಯ್ಯ, “ಮತ್ತೊ ಂದನಟ್‌ಯದ ಶಿಶು ತು. ಬಿಂದೆನಯ್ಯ. ಶಿವಶಿವಾ ಎನ್ನ ಕಂದ 
ನೀ ಬಾರಯೆಂದು ಕಂಬನಿಯ ತೊಡೆದು, ಎತ್ತಿ ಆನಂದದಿಂ ಕಂದೆಜ' [ಹುಳಿಯ] 
ಮೇಶ್ವರಾ ॥೪॥ 


ಅಸ್ತಿ ಚರ್ಮ ಮಾಂಸ ರಕ್ತ ಖಂಡದ ಚೀಲ ಬಾತಿಗೆಟ್ಟೊಡಲ ನಾನೆಂತು 
ಸಲಹುವೆನಯ್ಯ. ಹುರುಳಿಲ್ಲ ದೇಹ, ಸಂಸಾರ. ಎಂದಿಂಗೆ ನಾನಿದ ಹೊತ್ತು 
ತೊಳಲುವದ ಬಿಡುವೆನಯ್ಯ. ಎಂದಿಂಗೆ ನಾನಿದರ ಸಂಶಯವನಳಿವೆನಯ್ಯ. 
ಎಡಹಿ ಕೊಡ ನೀರೊಳಗೆ ವೊಡೆದಂತೆ ಎನ್ನೊಡಲದು ನಿಮ್ಮೊಳೆಂದು ನೆರೆವೆನೊ 
[ಹುಳಿಯ]ಮೇಶ್ವರಾ | ೫ | 


ಎಲುದೋರ ಸರಸವಾಡಲೇನು ಭೃಂಗೀಶನೆ ? ಸೀಳಿ ಹೊದೆಯಲೇನು 
ಗಜಾಸುರನೆ? ಹೆಣಲೀಲೆಯಾಡಲೇನು ಅಂಧಕಾಸುರನೇ? ಮನವನಲ್ಲಾ ಡಲೇನು 
ಸಿರಿಯಾಳನೆ ? ನೊಣ ವೃಣದೋಪಾದಿ ನಾನು. ಎನ್ನೆ ನಿವಿತು ಬಳಲಿಸುವರೆ ? 
ಕರುಣಿಸು ಕರುಣಾಕರ [ಹುಳಿಯ]ಮೇಶ್ವರಾ || ೬॥ 


ಎಲುವೊಡೆದು ತನುಕರಗಿ ಮನವು ಜಜ್ಜ ರವೋಗಿ ಲಿಂಗದಲ್ಲಿ ನೀರು 
ನೀರಾಗಿ ಬೆರಸಲಿಬೇಕು. ಜಂಗಮದಲ್ಲಿ ವಾರಿಕಲ್ಲಾಗಿ ಕರಗಲಿಬೇಕು. ಸರ್ವಾಂಗ 
ಪುಳಕಂಗಳೊಡೆದು ಕಡಲುಗಳಾಗಿ ಸದ್ಗು ರುವಿನೊಳು ಬೇಜ್‌ಲ್ಲದಂತೆ ಬೆರಯಿ- 
ಸಿರಬೇಕು. ಇಂತೀ ತ್ರಿವಿಧ ಲಿಂಗವ ಕೂಡಿದಲ್ಲದೆ ಸುಖವಿಲ್ಲ ನೋಡಾ. 
ಇಂತಪ್ಪ ನಿರ್ವಾಣ ನಿಜಪದವೆಂದಪ್ಪುದೋ [ಹುಳಿಯ]ಮೇಶ್ವರಾ ॥ ೭॥ 


ಎನ್ನಂತರಂಗದ ಜ್ಯೋತಿಯೇ ಬಸವಣ್ಣ ನಯ್ಯ. ಎನ್ನ ಬಹಿರಂಗದ: 
ಜ್ಯೊ €ತಿಯೆ ಚೆನ್ನಬಸವಣ ಸ ನೆಯ್ಯ. ಎನ್ನ ಸವಾ ಜೊ ಜಿಯ ಪ್ರಭು- 
ದೇವರಯ್ಯ. ಇಂತಿವರ ಶ್ರೀಪಾದದಲ್ಲಿ ಉರಿಕರ್ಪುರ ಸಂಯೋಗದಂತೆ ಬೆರಸಿದೆ- 
ನಯ [ಹುಳಿಯ ]ಮೇಶೃರಾ | ೮॥ 


ಉಳಿಯು( = ಹುಳಿಯ) ಮೇಶ್ವರ ಜಿಕ್ಕಯ್ಯನ ಶಾಸನ ೧೪೯ 


ಬಸವಣ್ಣನೆ ಎನಗೆ ಗುರುಸ್ವರೂಪನಯ್ಯ. ಚೆನ್ನ ಬಸವಣ್ಣನೆ ಎನಗೆ 
'ಲಿಂಗ ಸೃರೂಪನಯ್ಯ. ಸಿದ್ದ ರಾಮಯ್ಯನೆ ಎನಗೆ ಜಂಗಮಸ್ವರೂಪನಯ್ಯ. 
ಮರುಳ ಶಂಕರದೇವರೆ ಎನಗೆ ಪ್ರ ಸಾದಸ್ವರೂಪನಯ್ಯ. ಪ್ರಭುದೇವರೆ 
ಎನಗೆ ಜ್ಞಾನಸ್ವರೂಪನಯ್ಯ. ಇಂತಿವರ ಶ್ರೀಪಾದದಲ್ಲಿ ಉರಿವುಂಡ ಕರ್ಪುರ- 
ದಂತಡಗಿದೆನಯ್ಯ [ಹುಳಿಯ]ಮೇಶ್ವರಾ ॥ ೯॥ 

ಎನ್ನ ಮನವ ಮಂಚವವಣಡಿ ತನುವ ಹಚ್ಚ ವಡಿಸುವೆ ಬಾರಯ್ಯ. 
ಎನ್ನುಂತರಂಗದಲ್ಲಿಪ) ಬಾರಯ್ಯ. ಎನ್ನ ಬಹಿರಂಗದಲ್ಲಿಪ್ಪೆ ಬಾರಯ್ಯ. ಎನ್ನ 
ಶಿವಲಿಂಗ ದೇವನೆ ಬಾರಯ್ಯ. ಎನ್ನ ಭಕ್ತದೇಹಿಕ ದೇವನೆ ಬಾರಯ್ಯ. ಎನ್ನ 
ಭಕ್ತಿ ವತ್ಸಲನೆ ಬಾರಯ್ಯ. ಓಂ ನಮಃ ಶಿವಾಯ ಎಂದು ಕರೆವೆನು, [ಹುಳಿಯ] 
* ಮೇಶ್ವರ ಲಿಂಗವೆ ಬಾರಯ್ಯ. || ೧೦ || 


[೧ ಪಲ್ಲವ, ೫ ವಾರ್ಧಕ ಷಟ್ಟದಿಗಳಿಂದ ಕೂಡಿದ ಒಂದು ಹಾಡು ಈತನ ಹೆಸರಿನಲ್ಲಿ: 
ಲಭಿಸುತ್ತದೆ. “ತಿವದಾಸಗೀತಾಂಜಲಿ', ಪು. ೫ ನೋಡಿರಿ. ] 


ಧಾರವಾಡದ ಹರಿಜನರು" 


ಎನ್‌. ಕೆ. ಕಡೆತೋಟದ 
೧. ಸಾಮಾಜಿಕ ಚಿತ್ರ 


ಧಾರವಾಡ ನಗರವು ೧೬:೧ ಜೌ. ಮೈಲುಗಳಷ್ಟು ವಿಸ್ತಾರವಾಗಿದ್ದು | 4 
೨೪೦೦ ಫೂಟು ಸಮಂದ್ರಪಾತಳಿಯಲ್ಲಿದೆ. ೧೯೬೧ನೆಯ ಇಸ್ವಿಯ ಜನ- 
ಗಣತಿಯ ಪ್ರಕಾರ ಧಾರವಾಡ ನಗರದ ಜನಸಂಖ್ಯಯು ೭೭,೨೩೫ ಇದೆ. 
ನಾವು ಇದೇ ಇಸ್ವಿಯಲ್ಲಿ ಅಭ್ಯಾಸದ ಸಲುವಾಗಿ ಮಾಡಿದ ಈ ಹರಿಜನರ 
ಜನಗಣಶಿಯು ೩,೨೩೭ ಇದೆ. ಈ ಸಂಖ್ಯೆಯನ್ನು ಇಡೀ ನಗರದ ಜನಸಂಖ್ಯೆಗೆ 
ಹೋಲಿಸಿದಾಗ ಪ್ರತಿಶತ ೪.೧೯ರಷ್ಟಿದೆ. ಮತ್ತು ಹರಿಜನರ ೨೩.೮೬ರ 
ಪಟ್ಟು ಇಡೀ ನಗರದ ಜನಸಂಖ್ಯೆ ಇದೆ. ಈ ಹರಿಜನರ ಸಂಖ್ಯೆಯು ಮತ್ತು 
ಕುಟುಂಬಗಳು ವಿವಿಧ ಓಣಿಗಳಲ್ಲಿ ಮತ್ತು ವಿಭಿನ್ನ ಜಾತಿಗಳಲ್ಲಿ ಪುಟ ೧೫೧ರಲ್ಲಿ 
ಕೋಷ್ಟಕಿನ ಪ್ರಕಾರ ಹಂಚಿಹೋಗಿದೆ. 

ಪುಟ ೧೫೧ರಳ್ಳಿಯ ಕೋಷ್ಟಕ ೧ ರನ್ವಯ ಹರಿಜನರು ಧಾರವಾಡದಲ್ಲಿ 
ಹೆಚ್ಚಾಗಿ ೧೧ ಓಣಿಗಳಲ್ಲಿ ವಾಸಿಸಿದ್ದಾರೆ. ಒಂದೊಂದು ಓಣಿಯಲ್ಲಿ ಒಂದು ಜಾತಿಯ 
ಹರಿಜನರು ಬಹುಸಂಖ್ಯೆಯಲ್ಲಿ ಕಂಡುಬರುತ್ತಾರೆ. ಉಳಿದ ಜಾತಿಯ ಜನರು 
ಅತ್ಯಲ್ಪ ಸಂಖ್ಯೆಯವರಾಗಿದ್ದಾರೆ. ಅವರ ಓಣಿಗಳಲ್ಲಿ ಹರಿಜನರನ್ನು ಬಿಟ್ಟರೆ ಕೇವಲ 
ಹಿಂದುಳಿದ ಜಾತಿಯವರು, ಮುಸ್ಲಿಮರು ಮತ್ತು ಗೊಲ್ಲರಂತಹ ಗುಡ್ಡು ಗಾಡಿನ: 
ಜನರು ವಾಸಿಸುತ್ತಾರೆಂದು ಕಂಡುಬರುತ್ತದೆ. ಇದಕ್ಕೆ ಹರಿಜನರ ಹಿಂದು- 
ಳಿಯುವಿಕೆಯೂ ಮತ್ತು ಅಸ್ಪ್ರೃಶ್ಯತಾಕಲ್ಪನೆಯೂ ಕಾರಣಗಳಾಗಿವೆ. ಉಚ್ಛ- 
ಜಾತಿಯ ಹಿಂದುಗಳು ಹರಿಜನರ ಓಣಿಗಳಲ್ಲಿ ವಾಸಿಸುವದಿಲ್ಲ ಮತ್ತು ಅವರನ್ನು 
ತಮ್ಮ ಓಣಿಗಳಲ್ಲಿ ವಾಸಿಸಲಿಕ್ಕೆ ಒಬ್ಬಗೆ ಕೊಡುವದಿಲ್ಲ. ನಗರಜೀವನದಲ್ಲಿ 
ಮಾತ್ರ ಕೆಲವು ಅಪವಾದಗಳು ನಮಗೆ ಕಂಡುಬರುತ್ತವೆ. ಪುಟ ೧೫೧ರಲ್ಲಿಯ 
ಕೋಷ್ಟಕ ೧ರಿಂದ ಸಮಗಾರರು, ಕನ್ನಡ ಮಾದಿಗರು ಮತ್ತು ಚಲವಾದಿ 
ಜಾತಿಯ ಜನರು ಅಧಿಕವಾಗಿದ್ದಾ ರೆಂದು ತಿಳಿಯುತ್ತದೆ. 


ಜಾತಿಗಳಲ್ಲಿ ಶ್ರೇಷ್ಠತೆಯ ಶ್ರೇಣಿ (Caste Hierarchy) 


ಧಾರವಾಡ ಶಹರದಲ್ಲಿ ೧೦ ಜಾತಿಯ ಹರಿಜನರಿದ್ದಾರೆಂದು ಇಲ್ಲಿಯ 


ಕೋಷ್ಟಕ ೧ ರಿಂದ ತಿಳಿಯುವದು. ಈ ಎಲ್ಲ ಜಾತಿಯ ಹರಿಜನರು ತಮ್ಮ 
ಪ್ರಸ್ತುತ ನಿಬಂಧವು ಧಾರವಾಡದಲ್ಲಿ ಹರಿಜನರ ಬಗ್ಗೆ ಮಾಡಿದ ಶ್ರೇತ್ರಕಾರ್ಯದ 
ಸಂಶೋಧನೆಯ ಮೇಲೆ ಆಧರಿತವಾಗಿದೆ. 

೧೫೦ 


ಜ್ಯ 


ಧಾರವಾಡದ ಹರಿಜನರು ೧೫೧ 


ಕೋಷ್ಟಕ-೧ 
ಓಣಿಗಳು, ಜಾತಿಗಳು, ಕುಟುಂಬಗಳು ಮತ್ತು ಜನಸಂಖ್ಯೆ 
ಒಟ್ಟು 
‘ - ಜನ- ಟಿ 
ಓಣೆಿಗಳು ಜಾತಿಗಳು ಕುಟೂಂ rd ಕುಟುಂ- 
ಬಗಳು ಸಂಖೆ 
ಠಿ ಬಗಳು 
೧. ಮಾಳಾಪುರ ಮತ್ತು | ೧. ಕನ್ನಡ ಮಾದಿಗ ೧೩ ೧೧೦ ೨ತ್ಲಿ 
ಕಮಲಾಪುರ ೧೦ 
೨. ಸಯ್ಯದಾಪುರ ೧ ಮಲಖಾನ ೧೬ ೮೦ ೧೬ 
೩. ಗೊಲ್ಲರ ಓಣಿ ೧. ಚಲವಾದಿ ೩a | ೨೧೭ ಡಹ 
೨. ಸಮಗಾರ ೨೯ 
ತಿ. ಢೋರ ೨ 
೪ ಕನ್ನಡ ಮಾದರ ೨ 
೪. ಮರಾಠಾಗಲ್ಲಿ ೧... ರಾಮೋಶಿ ೩೯ ೨೮೭ ೪೯ 
೨. ಹುಲಸವಾರ ೯ 
ಚಲವಾದಿ ೧ 
೫. ಮನಿಕಿಲಾ ೧. ಸಮಗಾರ ೯೮ ೧೧೨೧ ೧೭೧ 
೨. ಚಲವಾದಿ ೫ 
ತ, ಮಾದರ ೨೫ 
೪. ಥಧೋರ ೪೨ 
೩೬, ಲೈನ ಬಜಾರ ೧. ಮಾದರ | ೧೩ | ೩೫೯ ೬೯ 
೨. ಚಲವಾದಿ BS, 
೩. ಹುಲಸವಾರ ೨ 


೯. ಮಾಳಮಡಿ ೧. ಚಲವಾದಿ ೧೧ ೧೩೭ ೨೬ 
ಇ 
೨. ಕನ್ನಡ ಮಾದರ ೧೧ 
೩. ಹುಲಸವಾರ ೨ 
೪, ಸಮಗಾರ ೨ 
೧೦. *ಕುರುಪತಿ ೧. ಕನ್ನಡ ಮಾದಿಗ ೧೩ ೫೪ ೧೩ 
ಕಂಪೌಂಡ 
೧೧. ಹೆಬ್ಬಳ್ಳಿ ಅಗಸಿ ೧. ಸಮಗಾರೆ ೨೨ ೨೩೫ ಪ್ಲಿಲೆ 


» | ೨. ಮೆಚಿಗಾರ ೧೬ 


೧೨. ವಿಭಿನ್ನ ಓಣಿಗಳು ಎಲ್ಲ ಜಾತಿಯ ಜನರು ೧೫ ೧೦೦ 


J ಮಾದರಮಡ್ಡಿ ೧. ಕನ್ನಡ ಮಾದರ ಫಿ ೪೮೯ ೯೪ 
೨. ತೆಳುಗು ಮಾದರ ೩೬ 
೩. ಹುಲಸವಾರ ೨೨ 

ಆ. ಚಪರಬಂದ ಓಣಿ ೧. ಮಾದರೆ ೧೧ ೪೮ ೧೧ 


pe) pe ಈ 
೧೫೨ ಕರ್ನಾಟಕ ಭಾರತಿ 


ತಮ್ಮಲ್ಲಿಯೇ ಮೇಲು ಮತ್ತು ಕೀಳು ಜಾತಿಯವರೆಂಬ ಭಾವನೆಗಳನ್ನು 
ಹೊಂದಿದ್ದಾರೆ. ಕೆಳಗೆ ತೋರಿಸಿದ ಕೋಷ್ಟಕ ೨ರಲ್ಲಿ ಹರಿಜನರಲ್ಲಿ ಮೇಲು. 


ಮತ್ತು ಕೀಳು ಜಾತಿಯವರು ಯಾರೆಂಬುದನ್ನು ಅವರ ಅಭಿಪ್ರಾಯಗಳನ್ನು 
ಸಂಗ್ರಹಿಸಿ ಕೊಡಲಾಗಿದೆ. ಈ ಅಭಿಪ್ರಾಯಗಳು ಸ್ವತಃ ವಿ ವಿಭಿನ್ನಜಾತಿಯ ೨೮೦ 
ಹರಿಸಳೆರ ಕುಟುಂಬಗಳ ಮುಖ್ಯಸ್ಥ (ರಿಂದ ಪಡೆಯಲಾಗಿದೆ. 


ಎ. ಕಗ ಈ ಭಟ ಕರೀತ “ಅವನತ: 


HMA 


ಕೋಷ್ಟಕ ೨ರಿಂದ ಅ, ನ ಎಲ್ಲಕ್ಕೂ ಶ್ರಿ ಷ್ಠ ರೆಂದು ಮಲಖಾನಿಗಳಂ- ' 
ಎಲ್ಲಕ್ಕೂ ಕನಿಷ್ಠ ರೆಂದೂ ತಿಳಿಯುತ್ತ ದೆ. ಹಾವ ರೀತಿನಿ ೀತಿಗಳು (Customs) ' 


ಉದ್ಯೋ > (೧೦೫ ೫೦. ಬಳಕೆ (Mixing), ಅಂತರ್‌ಜಾತೀಯ. 


ಜಿ (17167-617178) ಮುತ್ತು ಅಂತರ್‌ಜಾತೀಯ ವಿವಾಹ, (Inter-Caste 


Marriage) ಇತ್ಯಾದಿಗಳನ್ನು ಅವಲಂಬಿಸಿ ಈ ಮೇಲು ಕೀಳೆಂಬ ಭಾವನೆ ಬೆಳೆ ' 


ದಿದೆಯೆಂದು ಗೊತ್ತಾ ಗುತ್ತದೆ. ಹರಿಜನರ ಕೆಲವೇ ಜಾತಿಗಳಲ್ಲಿ ಅಂತರ್‌ ವಿವಾಹ 
( Inter-caste marriage ) ಶಕ್ಯ ಎದೆ. ಹುಲಸವಾರರು ಚಲವಾದಿಗಳ ಸಂಗಡ, 


ಜ್‌ ರೊ 


ತೆಲುಗುಮಾದಿಗರು ಕನ್ನ ಪ್‌ ಸಂಗಡ ಅಂತರ್‌ವಿವಾಹಮಾಡಿಕೊಂಡ. ' 


ಅನೇಕ ಉದಾಹರಣೆಗಳು ಸಿಗುತ್ತವೆ. ಧಾರವಾಡದಲ್ಲಿಲ್ಲದ ಅಂದರೆ ಬೇರೆ ಸ 


ಗಳಲ್ಲಿರುವ ಉಪಜಾತಿಗಳೊಂದಿಗೆ ಸಹ ಇವರು ಮೇಲು ಕೀಳೆಂಬ ಹ | 


ಗಳನ್ನಿ ಟ್ಟು ಹೊಂಡು ವ್ಯ ವಹರಿಸ ಸುತ್ತಾ ರೆ. 


ಕೋಷ್ಟಕ ೨ರಲ್ಲಿಯ ಹತ್ತು ಜಾತಿಗಳ ಹರಿಜನರ ಮತಗಳನ್ನು (860೬) 
ಕೆಳಗಿನಂತೆ ವಿಂಗಡಿಸಹುದು. 


೧. ವೀರಶೈವರು ೨. ವೈಷ್ಣವರು 
೧. ಸಮಗಾರ ೧. ತೆಲುಗು ಮಾದರ 
೨. ಮಚಗಾರ ೨. ಹುಲಸವಾರ 
೩. ಚಲವಾದಿ ೩. ರಾಮೋಶಿ 
೪. ಕನ್ನಡ ಮಾದರ ೪, ಲಾಲಬೇಗಿ 
೫. ಥಧೋರ ೫... ಮಲಖಾನ 


ಮೇಲೆ ವಿಂಗಡಿಸಿದಂತೆ ೫ ಜಾತಿಯ ಹರಿಜನರು ವೀರಶೈ ವ ಧರ್ಮವನ್ನೂ 
ಮತ್ತು ಇನ್ನು ೪ದ ೫ ಜಾತಿಯ ಹರಿಜನರು ವೈಷ್ಠ ಷ್ಣ ವ ಮತೆವನ್ನೂ ಅನುಸರಿ- 
ಸುತ ರೆ. ಭಿ ಇನ್ನಿ ತರ ಭಾಗಗಳಲ್ಲಿ ಹರಿಜನರು ಮುಖ್ಯ ವಗ ಶೈ ವರು 
ಮತ್ತು ವೈಷ್ಯ ಷ್ಣ ವರಾಗಿದ್ದ ಕೆ ಇಲ್ಲಿಯ ಹರಿಜನರು ಮುಖ್ಯವಾಗಿ ವೀರಶೈವ 
ಧರ್ಮವನ್ನು ಅನುಸರಿಸುತ್ತಿ ರುವದು ಈ ರಾಜ್ಯ ದ ಮುಖ್ಯ ಧರ್ಮವಾದ ವೀರಶೈವ ವ 
ಪ್ರಭಾವದ ಡ್ಯ €ತಕವಾಗಿದೆ. 


' ಜ್‌ ಚ್‌ 
ಇ(0€ ಇಹಿ 0೯ 30 0 
ಇಣಲ ೯ಡಿ ಲಷಿ ಇಂ ೯% ೯ $e -— ಪದರ ದಾರರ — 
tke ೯ಡಿ ಇ ಇಂ | ಇತ ೫೯ ಇ೦ $e ಎಂದ —— — 
೦370 86 ಲ [Cy ೪ £2 3% ಇ೦ ಣ್‌ ಇ ವರರ 
ಇಸ [3 ೦ ೯€ ¥ 3 ೦3 ಇ «0 1 ದರ 
ಇಃ€€೯ — — — —— ಹಿ ೦೯ [JE [OR ಇಡಿ ೨೯ 
೦೫೯ --- — — — ಸ ೩೦ ಲೂ 6% ಷಹ ೯೩ 
೯8೩೯ —— — — ೯ ಹಿ Ko ೨೯ ಇ; ೯0೦ ೦32 
೮೯ — ಸ — | ಜು... | ಇ te ಹಿಂ TT ಇಸಿ ೧೯೦ 
ರಾಗ ಘೋ 
ಚ EE EE ARG EP ೬ 3 TE ಧ್ರ 
ಗಣ ನಾನಾನಾ 
fe) yp 
WR 0008 NG 
ಘನ 222222222222222222222222222222222ಾ722722222222222222222222255355ಛ0್ಠ್ಶ5್ಥ5ರ ಹಾಾಭಾರಾಾಾಾರಾ ರಾರಾ 
[ಮ ನ್ಮ (ು 
ಬ1'ಳ೪ೀ೧೯೫'£ 
೯-೩೮8 


[ಚಚಾಲ ಎ 055. . 1 0552 TIT 


೩೧೧ 


TTT 
AT) 
ಬೀಜೀ ೧೯ 
೧ಬೀಲ "೪೩ 
೧೮೧೮೬೧೦೩ 
೦೧ 
ನೀಲ 
೧೮೨೦೧೧೬ 


~ 
೧೮೫೦೧ 


೧ ೦೦ಜಜ 
೪೯೮ 


ಣೆ 


ಜೆ 


"ಅ 


ಕ ಭಾ, ೨೦ 


೧೫೪ ಕರ್ನಾಟಕ ಭಾರತಿ 


ಹರಿಜನರ ಉದ್ಯೋಗಗಳು 


ಹರಿಜನರ ಉದ್ಯ್ಕೊ ೀಗಗಳನ್ನು ಆನುವಂಶಿಕವಾದವುಗಳು ಮತ್ತು ಆಧುನಿಕ 
ಉದ್ಯೋಗಗಳೆಂದು ನಜಜಿಸಬಹುದಾಗಿದೆ: ಆನುವಂಶಿಕವಾಗಿ ಹರಿಜನರ 
ಪ್ರತಿಯೊಂದು ಜಾತಿಯು ಕೆಲವೊಂದು ಉದ್ಯೋಗಗಳನ್ನು ಮಾಡುತ್ತ 


ಬಂದಿದೆ. ಅವು: 


ಜಾತಿ ಆನುವಂಶಿಕ ಉದ್ಯೋಗ 
೧.  ಮಚಗಾರ ೧. ಮಚ್ಚಿಗಳನ್ನು ಮಾಡುವದು 
೨. ಸಮಗಾರ ೨. ಪಾಪೋಸು ಮಾಡುವದು 
೩. ಢೋರ ೩. ಚರ್ಮ ಹದಗೊಳಿಸುವದು 
೪. ಚಲವಾದಿ ೪.  ಕಸಗೂಡಿಸುವದು 
೫. ಹುಲಸವಾರ ೫. ಸೈನಿಕ 
೬. ಕನ್ನಡ ಮಾದಿಗ ೬. ಪಾಪೋಸು, ಚರ್ಮದ ಸಾಮಾನು 
೭. ತೆಲುಗು ಮಾದಿಗ 3% ಹ ಮಾಡುವದು 
೮... ರಾಮೋಶಿ ೮. ಸ್ಕೈ ಫ್‌ 
೯. ಲಾಲಬೇಗಿ ೯, ಭಂಗಿ 


ದಿ 
ನ 


5೨9 


೧೦. ಮಂಲಖಾನ 


ಈ ಆನುವಂಶಿಕ ಉದ್ಯೋಗಗಳು ಆಧುನಿಕ ಕಾಲದಲ್ಲ ಸಹಿತ 
ಇವರಿಂದಲೇ ಮಾಡಲ್ಪಡುತ್ತಿದ್ದ ದರೂ ಇವರಲ್ಲಿ ಕೆಲವರು ಈ ಆನುವಂಶಿಕ 
ಉದ್ಯೋಗಗಳನ್ನು ಬಿಟ್ಟು ಬೇರೆ ಉದ್ಯೊ ಗಗಳನ್ನು ಕೈ ಕೊಂಡಿದ್ದಾ ರೆ. ಇದು 
ಕೆಳಗಣ ಕೋಷ್ಟಕ ೩ರಿಂದ ತಿಳಿದುಬರುತ್ತದೆ. ೨೮೦ ವ ಮುಖಸ ಸ್ಟ್‌ 
ರಲಿ ಯಾವ ಯಾವ ಜಾತಿಯವರು ಯಾವ ಯಾವ ಉದ್ಯೋಗಗಳನ್ನು 
ಮಾಡುತ್ತಿದ್ದಾ ರೆಂಬುದು ತಿಳಿಯುತ್ತದೆ. 

ಕೆಳಗಣ ಕೋಷ್ಟಕ ೩ರ ಮೇಲಿಂದ ಆನುವಂಶಿಕ ಉದ್ಯೋಗಗಳಲ್ಲಿ 
ಕೆಲವೊಂದು ಜಾತಿಗಳಲ್ಲಿ ಬಹಳ ಬದಲಾವಣೆಯಾದುದು ಕಂಡುಬರುತ್ತದೆ, 
ಮಜಗಾರರು ಒಕ್ಕ ಲುತನವನ್ನು ಮಂಖ್ಯ ಉದ್ಯೋಗವನ್ನಾಗಿ ಮಾಡಿಕೊಂಡಿ- 
ದ್ಹಾರೆ. ಅವರು ಮಾಡುತ್ತಿದ್ದ ಮಚ್ಚಿಗಳ ಉಪಯೋಗ ಆಧುನಿಕ ಯುಗದಲ್ಲಿ 
ಕಡಿಮೆಯಾದುದೇ ಇದಕ್ಕೆ ಕಾರಣವೆನ್ನ ಬಹುದು. ಸಮಗಾರರು ಮಾತ್ರ 
ಮೊದಲಿನ ತಮ್ಮ ಪಾಪೋಸು ಮಾಡುವ ಉದ್ಯೋಗಕ್ಕೆ ಅಂಟಿಕೊಂಡಿದ್ದಾರೆ. 
ಢೋರರು ಚರ್ಮ ಹದಮಾಡುವ ಉದ್ಯೋಗವನ್ನು ಬಿಟ್ಟಿಲ್ಲ. ಚಲವಾದಿಗಳು 


; 
x 


೦೧ [is 
ಟಂ "ನೋಂ ೮೫ 


ಇ- ೩೮9 


೬೦೦ 
¥ 


ಜಣಘಿ 
20೬8 


(ಯ 
ಲ್ರಉಟ ಜನಿ 


Neeace ' 
UREN ' 


೪೮೧೮ 
ಲೀ ೧8 
೧೧೮೫ ೫೩ 

೧೮೮೬೧೧೫ 

೮೧೧ 

ಲಿ 

೧೮೭೧೧೫೬ 

೧೮೫೦೮೧ 


cas 


ಜೆ4 


೧೫೬ ಕರ್ನಾಟಕ ಭಾರತಿ 


ಮುಖ್ಯವಾಗಿ ನೌಕರಿ ಸೇರಿದ್ದಾರೆ. ಧಾರವಾಡದಲ್ಲಿ ಅವರಿಗೆ ಅನೇಕ ಆಫೀಸು- 
ಗಳಲ್ಲಿ ಸೇವಕರೆಂದು ನೌಕರಿ ಮಾಡಲಿಕ್ಕೆ ಬಹಳ ಅನುವು ದೊರೆತಿದೆ. ಹುಲಸ- 
ವಾರರಾದರೂ ಇಂಥವೇ ಉದ್ಯೋಗಗಳಲ್ಲಿ ತೊಡಗಿದ್ದಾ ರೆ. ಕನ್ನಡ ಮಾದಿಗರು 
ತಮ್ಮ ಮೊದಲಿನ ಉದ್ಯೋ €ಗವಾದ ಪಾಪೋಸು “ಮತು ಒಕ್ಕ ಲುತನದ 
ಚರ್ಮದ ಸಾಮಾನು ರನ ಉದ್ಯೊ €ಗಗಳನ್ನು ಬಿಟ್ಟು ನಗರ ಕಾರ್ಪೂಜ 
ಶನ್ನಿನ ಕಸಗೂಡಿಸುವ ಮತ್ತು ಗಟಾರ ಸ್ವಚ್ಛ ಚೃ ಮಾಡುವ ಕೆಲಸ ಸಗಳಲ್ಲಿ ತೊಡಗಿ- 
ದ್ದಾರೆ. ತೆಲುಗು ಮಾದಿಗರು ತಮ್ಮ ಮೂಲ ಸ್ಥಳಗಳಲ್ಲಿ ಕನ್ನಡ ಮಾದಿಗ- 
ರಂತೆಯೇ ಚರ್ಮದ ಕೆಲಸಗಳನ್ನು ಮಾಡುತ್ತಿದ್ದವರು ಇಲ್ಲಿ ವಲಸೆ ಬಂದು 
ಭಂಗಿಗಳಾಗಿ ಕೆಲಸವಮಾಡುತ್ತಿದ್ದಾರೆ. ರಾಮೋಶಿ ಜನರು ಹುಲಸವಾರರಂತೆ 
ನೌಕರಿಗಳಲ್ಲಿ ಸೇರ್ಪಡೆಯಾಗಿದ್ದಾರೆ. ಲಾಲಬೇಗಿ - ಮತ್ತು ಮಲಖಾನ 
ಜಾತಿಯವರು ತಮ್ಮ ಆನುವಂಶಿಕ ಉದ್ಯೋಗವಾದ ಭಂಗಿ ಕೆಲಸವನ್ನೇ 
ಮಾಡುತ್ತಿದ್ದಾರೆ. ಹೀಗೆ ಕೆಲವೊಂದು ಜಾತಿಯವರು ಆನುವಂಶಿಕ ಉದ್ಯೋಗ 
ಗಳನ್ನು ಪೂರ್ಣವಾಗಿ ತೊರೆಯುತ್ತಿದ್ದರೆ ಇನ್ನು ಕೆಲವು ಜಾತಿಗಳ ಹರಿಜನರು 

ಮ್ಮ ಆನುವಂಶಿಕ ಉದ್ಯೋಗಗಳಿಗೆ ಅಂ ಗ ಕೊಂಡಿದ್ದಾರೆ. ಹರಿಜನರು 
ತಮ್ಮ ಆನುವಂಶಿಕ ಉದ್ಯೋಗಗಳನ್ನು ಬಿಟ್ಟು ಬೇರೆ "ಉದ್ಯೋಗಗಳನ್ನು 
ಸೈ ಕೊಂಡರೇ ಅವರು ಸುಧಾರಿಸುತ್ತಾರೆಂದು ನಾವು ಹೇಳಲಾರೆವು. ಸಮಾಜಕ್ಕೆ 
ಎಲ್ಲ ತರದ ಸೇವೆಯು ಅವಶ್ಯವಾಗಿದ್ದು ತಮ್ಮ ಉದ್ಯೋಗಗಳಲ್ಲಿ ಇದ್ದು- 
ಕೊಂಡೇ ತಮ್ಮ ಏಳೆ ಯನ್ನು ಮತ್ತು ಸುಧಾರಣೆಯನ್ನು ಮಾಡಿಕೊಳ್ಳಲಿಕ್ಕೆ 
ಶಕ್ಯವಿದೆ ಎಂದು ಹೇಳಬಹುದು. 


ಹರಿಜನರಲ್ಲಿ ಕುಟುಂಬವ್ಯವಸ್ಥೆ 


ಮಾನವಶಾಸ್ತ್ರದಲ್ಲಿ ಕುಟುಂಬಗಳನ್ನು ಮುಖ್ಯವಾಗಿ ವಿಭಕ್ತ ಕುಟುಂಬ 
ಮತ್ತು ಅವಿಭಕ್ತ RAE ಎಂದು ಬಡು ವಿಧಗಳಲ್ಲಿ ವಿಭಾಗಿಸ ಸುತ್ತಾರೆ. 
ವಿಭಕ್ತ ಕುಟುಂಬದಲ ಮುಖ್ಯವಾಗಿ ತಂದೆ ತಾಯಿ ಮಕ್ಕ ಳು ಇರುತ್ತಾ ರೆ. 
ಅವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಸೂಟಯಂದಿರು ಮತ್ತು 
ಮೊಮ್ಮಕ್ಕ ಳು ಇರುತ್ತಾರೆ. ಹರಿಜನರಲ್ಲಿ ವಿಭಕ್ತ ಕುಟುಂಬಗಳಿಷ್ಟು , 
ಅವಿಧಕ. 'ಓುಟುಂಬಗಳಿಷ್ಟು ?ಣ ಅವರ ಒಲವು ಯಾವ ಕುಟುಂಬ ವ್ಯ ವಸ್ಥೆ ಯ 
ಕಡೆಗಿದೆ? ಏಕೆ? ಅವರ 'ಉುಟುಂಬವ್ಯವಸ್ಥೆ ಯಲ್ಲ ಏನಾದರೂ £2 ಬದಲಾವಣೆ- 
ಯಾಗಿದೆಯೇ?) ಎಂಬುದನ್ನು ಈಗ ನೋಡಬಹುದು. 

ಧಾರವಾಡದಲ್ಲಿಯ ಹರಿ ೫೬೧ ಕುಟುಂಬಗಳಲ್ಲಿ ೩೬೯ ವಿಭಕ್ತ 
ಶುಟುಂಬಗಳಾಗಿವೆ. ೧೯೨ ಅವಿಭಕ್ತ ಕುಟುಂಬಗಳಾಗಿವೆ. ಅಂದರೆ ಪ ರ್ರ ತಿಶತ 
೬೫.೪೦ ವಿಭಕ್ತ ಕುಟುಂಬಗಳಾಗಿವೆ. ಲಾಲಬೇಗಿಗಳನ್ನು ಬಿಟ್ಟು ಎಲ್ಲ ಜಾತ 


ಧಾರವಾಡದ ಹರಿಜನರು ೧೫೭ 


ಹರಜನರಲ್ಲಿ ಅವಿಭಕ್ತ ಈಕುಟುಂಬಗಳಿಗಿಂತ ವಿಭಕ್ತ ಕುಟುಂಬಗಳ ಸಂಖ್ಯೆ 
ಹೆಚ್ಚಾಗಿದೆ. ನಗರವಾಸ, ಶಿಕ್ಷಣಸಂಪರ್ಕ, ನೌಕರಿಹವ್ಯಾ ಸಗಳು ವಿಧಕ 
Re: ಹೆಚ್ಚುತ್ತಿ ಿರುವುದಕ್ಕೆ ಕಾರಣಗಳೆಂದು SN ದು. ಮೊದಲು 
ಹರಿಜನರಲ್ಲಿ ಅವಿಭಕ" ಕುಟುಂಬಗಳ ಸಂಖ್ಯೆ ಹೆಚ್ಚಿತ್ತೇ ಎಂಬುದು ಗೊತ್ತಿಲ್ಲ. 
ಆದರೆ ನಾವು ಹರಿಜನರನ್ನು ಪ್ರಶ್ನಿಸಿದಾಗ ಕಟಿ `ಈಗ ವಿಭಕ್ಕ ಕುಟುಂಬಗಳ 
ಸಂಖ್ಯೆ ಹೆಚ್ಚಾ ಗುತ್ತಿದೆ ಭಜ ಯುವಕರು ಅವಿಭಕ್ತ ಕುಟುಂಬಗಳನ್ನು 
ನಿರಾತರಿಸ ಸುತ್ತಾ ರೆಂದೂ ಹೇಳುತ್ತಾರೆ. 

ಧಾರವಾಡದ ಹರಿಜನರಲ್ಲಿ ೪ ಮಾತೃ ಭಾಷೆಗಳನ್ನು ಕಾಣುತ್ತೇವೆ, ಅವು: 
(೧) ಕನ್ನಡ (೨) ತೆಲುಗು (೩) ಮರಾಠಿ (೪) ಹಿಂದೀ. ಕನ್ನಡ ಮಾತೃ ಭಾಷೆ 
ಇದ್ದವರು ಮೂಲತಃ ಕರ್ನಾಲಿಕದವರಾಗಿದ್ದಾ ರೆ. ತೆಲುಗು ಮಾತೃ ಭಾಷೆ ಇದ್ದ 
ವರು ಆಂಧ್ರ, ಪ್ರದೇಶದಿಂದ ವಲಸೆ ಬಂದವರಾಗಿದ್ದಾರೆ (Immigrants). 
ಮರಾಠಿ ಮಾತನಾಡುವ ಹರಿಜನರು ಮಹಾರಾಷ್ಟ್ರದ ಜಿಲ್ಲೆ ಗಳಿಂದ ಬಂದವರಾಗಿ 
ದ್ದಾರೆ. ಹಿಂದೀ ಮಾತನಾಡುವವರು ಉತ್ತರ ಭಾರತದಿಂದ ಬಂದವರಾಗಿದ್ದಾರೆ. 
ಹರಿಜನರಿಗೆ ಈ ನಾಲ್ಕು ಮಾತೃ ಭಾಷೆಗಳಾಗಿದ್ದರೂ ವ್ಯವಹಾರದಲ್ಲಿ ಎಲ್ಲರೂ 
ಕನ್ನಡವನ್ನೇ ಬಳಸುತ್ತಾರೆ. ಈ ನಾಲ್ಕು ಭಾಷೆಗಳು ಮಾತೃ ಭಾಷೆಯಾದವ 
ರನ್ನು ನಾವು ಬೇರೆ ಬೇರೆ ಜಾತಿಗಳಲ್ಲಿ ವಿಂಗಡಿಸಬಹುದಾಗಿದೆ. 


ಕೊ ಆಷ್ಟ ಕ್ತ ಛ 


ಜಾತಿಗಳು ಹಾಗೂ ಮಾತೃಭಾಷೆ 


ಜಾತಿಗಳು | ಮಾತೃಭಾಷೆ | ಕುಟುಂಬಗಳ | ಪ್ರತಿಶತ 
ಕ | ಸಂಖ್ಯ 
೧. ಕನ್ನಡ ಮಾದಿಗ 
೨. ಮಚಿಗಾರ ಕನ್ನಡ ೪೦೬ ೬ನ 
೩. ಚಲವಾದಿ 
೪, ಸಮಗಾರ | 
೧. ಢೋರ | 
೨. ರಾಮೋಶಿ ಮರಾಠಿ ೮೯ | ೧೭.೩೭ 


೩. ಹುಲಸವಾರ 


ಹಿಂದೀ ೨೧ 


೧. ಅಲಾಲಬೇಗಿ | 
೨. ಮಲಖಾನ * | 
| 


೧. ತೆಲಗು ಮಾದರ 


ಒಟ್ಟು ೧೦ ಜಾತಿಗಳು ೫೬೧ ೧೦೦ 
ಹಾಲ ' ಶಂಸ ಕ0ದನ 


೦೫೮ ಕರ್ನಾಟಕ ಭಾರತಿ 


ಹರಿಜನರ ಪ್ರತಿಯೊಂದು ಜಾತಿಯಲ್ಲಿ ತಮ್ಮ ಕುಟುಂಬವು ಯಾವ * 


ಬೆಡಗಿಗೆ ಸೇರಿದೆ ಎಂಬುದನ್ನು ಹೇಳುತ್ತಾರೆ. ಇದು ಬ್ರಾಹ್ಮಣರ ಗೋತ್ರ 
ವಿದ ತೆ. ಒಂದೇ ಬೆಡಗಿಗೆ ಸೇರಿದ ಕುಟುಂಬಗಳು ಮದುವೆಯ ಸಂಬಂಧ 
ಎಐ 


(Matrimonial relationship ವನ್ನು ಬೆಳಸಲಿಕ್ಕೆ ಶಕ್ಯವಿಲ್ಲ. ಕೆಲವೊಂದು ಸಲ * 


ಅವರ ಅಡ ಹೆಸರುಗಳು ಬೆಡಗಿನ ಹೆಸರುಗಳಾಗಿವೆ. ಮದುವೆಯು ಸಂಬಂಧ 
@ 

ವನ್ನು ಬೆಳೆಸುವಾಗ ಜಾತಿ, ಬೆಡಗು, ಸಾಮಾಜಿಕ ಅಂತಸ್ತುಗಳನ್ನು ಗಣನೆಗೆ 

ತೆಗೆದುಕೊಳ್ಳ ಲಾಗುವದೇ ಹೊರತು ಮಾತೃ ಭಾಷೆಯು ಅಡ್ಡ ಬರುವದಿಲ್ಲ. 


ಹರಿಜನರಲ್ಲಿಯ ಸಾಮಾಜಿಕ ಸಂಸ್ಥೆ ಗಳು (Social Institutions) 

ಹರಿಜನರ ಕೆಲವು ಸಾಮಾಜಿಕ ಸಂಸ್ಥೆ ಗಳ ಪರಿಚಯವನ್ನು .ಮಾಡಿ 
ಕೊಳ್ಳದಿದ್ದರೆ ನಮಗೆ ಅವರ ಜೀವನದ ಪೂರ್ಣ ಸ್ವರೂಪ ಅರ್ಥ- 
ವಾಗದು. 

೧. ಜಾತಿ ಸಂಸ್ಥೆಗಳು (Caste Councels) : ಹರಿಜನರ ಪ್ರತಿಯೊಂದು 


ಜಾತಿಯಲ್ಲಿ ಜಾತಿಸಂಸ್ಥೆಗಳು ಇವೆ. ಈಗ ಸರಕಾರವು ಜಾತಿಸಂಸ್ಥೆಗಳ ಕೆಲ 


ವೊಂದು ಅಧಿಕಾರಗಳನ್ನು ತೆಗೆದುಕೊಂಡಿದ್ದರೂ ಜಾತಿಸಂಸ್ಥೆ ಗಳು ಇನ್ನೂ 


ಹರಿಜನರ ಜೀವನದ ಅನೇಕ ಕಾರ್ಯಗಳಲ್ಲಿ ಪ್ರಬಲ ಸಂಸ್ಥೆ ಗಳಾಗಿವೆ. ಮನೆತನ ' 


ಗಳ ಜಗಳವನ್ನು, ಮನೆಯಲ್ಲಿಯ ಜಗಳವನ್ನು,' ಜಾತಿಗಳಲ್ಲಿಯ ಜಗಳಗಳನ್ನು 
ಪರಿಹರಿಸುವಲ್ಲಿ ಈ ಜಾತಿಸಂಸ್ಥೆ ಗಳು ಸಜೀವ ಸಂಸ್ಥೆ ಗಳಾಗಿವೆ. 

ಜಾಠಿಸಂಸ್ಥೆ ಯ ಸದಸ್ಯರು ತಮ್ಮ ಜಾತಿಯ ಜನರಿಂದ ಆರಿಸಲ್ಪಟ್ಟಿವ- 
ರಾಗಿದ್ದು ಅವರಿಗೆ ಅನೇಕ ಅಧಿಕಾರಗಳನ್ನು ಕೊಡಲಾಗಿದೆ. ಅವರು ಯಾವುದೇ 
ಕುಟುಂಬವನ್ನು ಜಾತಿಯಿಂದ ಬಹಿಷ್ಕರಿಸಬಲ್ಲರು, ಜಾತಿಯ ಸದಸ್ಯನಿಗೆ ದಂಡ, 
ಶಿಕ್ಷೆ ವಿಧಿಸಬಲ್ಪರು. ವಿವಾಹ ಮತ್ತು ವಿವಾಹವಿಚ್ಛೀದನಗಳನ್ನು ಮಾಡುವಲ್ಲಿ 
ಅವರು ಮಹತ್ವದ ಪಾತ್ರವನ್ನು ಆಡುತ್ತಾರೆ. 

ಜಾತಿಸಂಸ್ಥೆ ಯು ಮದುವೆ, ಜಾತ್ರೆ ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ 
ಬೇಕಾಗುವ ಹಣವನ್ನು ಕೂಡಿಸಬಲ್ಲದು. ಗುಡಿಗುಂಡಾರಗಳನ್ನು ಕಟ್ಟಿಸುವಾಗ 
ಮತ್ತು ಜೀರ್ಣೋದ್ದಾರ ಮಾಡುವಾಗ ಮಹತ್ವದ ಪಾತ್ರ ವಹಿಸಬಲ್ಲರು. 
ಒಟ್ಟಾರೆ ಜಾತಿಸಂಸ್ಥೆ ಯ ಸದಸ್ಯ ರು ಉದಾರರೂ ಹಣಕ್ಕಾಗಿ ದುಡಿಯದವರೂ 
(Philanthropists) ಆಗಿದ್ದಾರೆ. 


೨. ಹಲಗೆಯ ಮೇಳೆ: ಹರಿಜನರಲ್ಲಿ ಮತ್ತೊಂದು ಮಹತ್ವದ 
ಸಂಸ್ಥೆ ಯೆಂದರೆ ಹಲಗೆಯ ಮೇಳ. ಬಹುತರವಾಗಿ ಹೊಲೆಯರು " ಮತು 
ಮಾದಿಗರು ಹಲಗೆಯ ಮೇಳಗಳನ್ನು ಸಂಘಟಸುತ್ತಾರೆ. ಅವರ ಕೆಲವು 


ಧಾರವಾಡದ ಹರಿಜನರು ೧೫೯ 


ಹಲಗೆಯ ಮೇಳಗಳು (ಮಾಳಾಪೂರ ಮತ್ತು ಕಮಲಾಪೂರ ಹಲಗೆಯ 
ಮೇಳ) ಬಹು ನಿಪುಣತೆಯನ್ನು ಪಡೆದಿವೆ, 

ಈ ಹಲಗೆಯ ಮೇಳಗಳು ಸ್ಪೃಶ್ಯರಿಗೆ ಮತ್ತು ಅಸ್ಪೃಶ್ಯರಿಗೆ ತಮ್ಮ 
ಸೇವೆಯನ್ನು ಸಲ್ಲಿಸುತ್ತವೆ. ಕಾಮನ ಹಬ್ಬದಲ್ಲಿ ಸ್ಪೃಶ್ಯರು ಇವರಿಗೆ ಹಣವನ್ನು 
ಕೊಟ್ಟು ಕರೆದುಕೊಂಡು ಹೋಗುತ್ತಾರೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯರ 
ಅಂತ್ಯಯಾತ್ರೆಗಳಲ್ಲಿ ಹಲಗೆಯ ಮೇಳದವರು ವಾದ್ಯವನ್ನು ನುಡಿಸುತ್ತಾರೆ. 

೩. ಭಜನೆಯ ಮೇಳಗಳು : ಇತ್ತಿತ್ತಲಾಗಿ ಹರಿಜನರ ಪ್ರತಿಯೊಂದು 
ಜಾತಿಯಲ್ಲಿ ಭಜನೆಯ ಮೇಳಗಳು ಸಂಘಟಸಲ್ಪಟ್ಟಿವೆ. ಪ್ರತಿಯೊಂದು 
ಓಣಿಗಳಲ್ಲಿ ಆ ಆ ಜಾತಿಯ ಜನರು ರಾತ್ರಿವೇಳೆಯಲ್ಲಿ ತಮ್ಮ ಓಣಿಗಳಲ್ಲಯ 
ಒಂದು ಭವ್ಯವಾದ ಗುಡಿಯಲ್ಲಿ ಕೂಡಿ ಭಜನೆಯ ಪದಗಳನ್ನು ಕಲಿಯುತ್ತಾರೆ. 
ಈ ಮೇಳದಲ್ಲಿ ಮುಖ್ಯವಾಗಿ ಹಾರ್ಮೊನಿಯಮ್‌, ತಾಳ, ತಂಬೂರಿ, ತಪ್ಪಡಿ, 
ಮದ್ದ ಲಿ ಮುಂತಾದ ವಾದ್ಯಗಳನ್ನು ಕಲಿಯುತ್ತಾರೆ. ಇಂಥ ಮೇಳಗಳು ಸಾಮಾ- 
ಜಿಕ ಮತ್ತು ಧಾರ್ಮಿಕ ಸಮಾರಂಭಗಳಲ್ಲಿ ಬಹಳ ಉಪಯೋಗಿಸಲ್ಪಡುತ್ತಿವೆ. 
ಇವರು ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿ ಹಣವನ್ನೂ ಗಳಿಸುತ್ತಾರೆ. ಈ 
ಹಣವು ಅವರ ಮೇಳಗಳ ಪ್ರಗತಿಗಾಗಿ ಉಪಯೋಗಿಸಲ್ಪಡುತ್ತದೆ. ಇಂಥ ಮೇಳ- 
ಗಳ ಸೇವೆಯು ಸ್ಪೃಶ್ಯರಿಗೂ ಮತ್ತು ಅಸ್ಪೃಶ್ಯರಿಗೂ ಸಲ್ಲುತ್ತಿದೆ. ಭಜನಾ 
ಮೇಳದಲ್ಲಿ ಆ ಆ ಓಣಿಯ ಯಾವುದೇ ಇಷ್ಟವಿದ್ದ ವ್ಯಕ್ತಿಯು ಸೇರಬಲ್ಲನು. 
ಇದು ಕೇವಲ ಸಾಮಾಜಿಕ, ಧಾರ್ಮಿಕ ಸಂಸ್ಥೆ ಯಾಗಿದ್ದು ರಾಜಕೀಯದಿಂದ 
ಇಂಥ ಮೇಳಗಳು ಯಾವಾಗಲೂ ದೂರ ಇರುತ್ತವೆ. 

ಜಾತಿಸಂಸ್ಥೆ, ಹಲಗೆಯ ಮೇಳ ಮುತ್ತು ಭಜನಾಮೇಳಗಳಲ್ಲದೆ ಇನ್ನೂ 
ಅನೇಕ ಅಸ್ಥಿ ರವಾದ ಗುಂಪುಗಳನ್ನು ಮತ್ತು ಸಂಸ್ಥೆ ಗಳನ್ನು ಹರಿಜನರಲ್ಲಿ 
ಕಾಣುತ್ತೇವೆ. ವೇಳೆ ಕಳೆಯಲು ಇಸ್ಪೀಟು ಆಡುವ, ಹಣವನ್ನು ಆಬಿದಲ್ಲ 
ತೊಡಗಿಸುವ, ಜೂಜು, ಜಿದ್ದು ಆಡುವ ಗುಂಪುಗಳಿಗೇನೂ ಹರಿಜನರಲ್ಲ 
ಕೊರತೆ ಇಲ್ಲ. 

ಸಾಮಾಜಿಕ ವ್ಯಕ್ತಿಗಳು 

ಈಗ ಹರಿಜನರ ಕಲವು ಸಂಸ್ಥೆ ಗಳನ್ನು ನೋಡಿದೆವು. ಆದರೆ ಹರಿಜನರ 
ಸಾಮಾಜಿಕ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳದೆ ನಮಗೆ ಅವರ ಸಮಾಜದ 
ಪೂರ್ಣ ಪರಿಚಯವಾಗಲಾರದು. ಆದುದರಿಂದ ಈ ಕೆಳಗೆ ಹರಿಜನರಲ್ಲಯ 
ಕೆಲವು ಮಹತ್ವದ ವ್ಯಕ್ತಿಗಳ ಪರಿಚಯ ಮಾಡಿಕೊಡಲಾಗುವದು. 


೧. ಬಟ್ಟಿ ಲ ಹೊರುವ ಚಲವಾದಿ : ಬಟ್ಟಲು ಹೊರುವ ಚಲವಾದಿಯು 
ಚಲವಾದಿ ಜಾತಿಯವನಾಗಿದ್ದಾ ನೆ. ಇವನು ಯಾವಾಗಲೂ ತನ್ನ ಹೆಗಲ ಮೇಲೆ 


೧೬೦ ಕರ್ನಾಟಕ ಭಾರತಿ 


ಒಂದು ಕಡೆ ಬಟ್ಟಲು ಇನ್ನೊಂದು ಕಡೆ. ಗಂಟಿ ಇರುವ ಹಿತ್ತಾಳಿಯ 
ಸಳಿಯನ್ನು ಹೊತ್ತು ಕೊಂಡು ಸ್ಪೃಶ್ಯರ ಮತ್ತು ಅಸ್ಪೃಶ್ಯರ ಸಾಮಾಜಿಕ 
ಮತ್ತು ಧಾರ್ಮಿಕ ಕ್ರಿಯೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾನೆ. ವಾರ್ತೆ- 
ಯನ್ನು ತಲುಏಸುವದು, ಜನರನ್ನು ಕೂಡಿಸುವದು, ಇವನ ಕೆಲಸವಾಗಿದೆ. 
ಚಲವಾದಿಯ ಸೇವೆಗಾಗಿ ಬಾಬು ಕೊಡಲಾಗುವದು. ಈತನು ವಂಶ- 
ಪರಂಪರೆಯಿಂದ ತನ್ನ ಅಧಿಕಾರವನ್ನು ಪಡೆಯುತ್ತಾನೆ. ಇವನಿಲ್ಲದೆ ಯಾವದೇ 
ಸಾಮಾಜಿಕ, ಧಾರ್ಮಿಕ ಕಾರ್ಯಗಳು ನಡೆಯುವದಿಲ್ಲ. ಈತನಿಗೆ ಚಲವಾದಿ ' 
ಜಾತಿಯಲ್ಲಿ ಪೂಜಾರಿಯ ಸ್ಥಾನವಿದೆ. ಸಾಮಾಜಿಕ, ಧಾರ್ಮಿಕ ಕಾರ್ಯಗಳಲ್ಲಿ 3 
ಕೆಲವೊಮ್ಮೆ ಲಿಂಗಾಯತ ಜಂಗಮರು ಸಿಗದಿದ್ದರೆ ಇವನೇ ಆ ವಿಧಿಗಳನ್ನು 
ನೆರವೇರಿಸುತ್ತಾನೆ. 


೨. ಕಹಳೆಯವ ಃ ಕಹಳೆಯವನು ಚಲವಾದಿ ಜಾತಿಯವನಾಗಿದ್ದಾನೆ. 
ಕಹಳೆಯನ್ನೂದುವುದರಿಂದ ಇವನಿಗೆ ಕಹಳೆಯವನೆಂಬ ಹೆಸರು ಬಂದಿದೆ. 
ಕಹಳೆಯು ಯಾವಾಗಲೂ ಅವನ ಬಗಲಲ್ಲಿ ಜೋತಾಡುತ್ತಿ ರುವದು ಕಂಡು- 
ಬರುತ್ತದೆ. } 

ಈ ಕಹಳೆಯನ್ನು ಅವನು ಸ್ಪೃಶ್ಯ ಮತ್ತು ಅಸ್ಪೃಶ್ಯರ ಸಾಮಾಜಿಕ, 

3ರ್ಮಿಕ ಸಮಾರಂಭಗಳಲ್ಲಿ ಊದಿ ಸೇವೆ ಸಲ್ಲಿಸುತ್ತಾನೆ. ಈ ಕಹಳೆಯ ಧ್ವನಿ 
೧-೨ ಮೈಲುಗಳಷ್ಟು ದೂರದವರೆಗೆ ಕೇಳಿಬರುತ್ತದೆ. ಕಹಳೆಯವನಿಗೆ ಅವನ 
ಸೇವೆಗಾಗಿ ಸ್ಪೃಶ್ಯರಿಂದ ಮತ್ತು ಅಸ್ಪೃಶ್ಯರಿಂದ “ಬಾಬು' ಮತ್ತು "ಆಯ'ಗಳು 
ಕೊಡಲ್ಪಡುತ್ತವೆ. 

೩. ಪೋತರಾಜ : ಪೋತರಾಜನು ಮಾದಿಗ ಜಾತಿಯವನಾಗಿದ್ದಾನೆ. 
ಇವನು ವಿಶಿಷ್ಟ ರೀತಿಯ ಬಣ್ಣ ಬಣ್ಣದ ಉಡುಪನ್ನು ಧರಿಸುತ್ತಾನೆ. ಇವನ 
ಸೇವೆಯು ಮುಖ್ಯವಾಗಿ ಹರಿಜನ ದೇವತೆಗಳ ಜಾತ್ರೆಗಳಲ್ಲಿ ಇದೆ. ಅಂಥ 
ಜಾತ್ರೆಗಳ ಸಮಾರಂಭಗಳಲ್ಲಿ ಇವನು ಕೋಣ, ಕುರಿ, ಆಡು ಮತ್ತು ಕೋಳಿಗಳ 
ಬಲಿಯನ್ನು ಕೊಡುತ್ತಾನೆ. ಆಗ ಇವನು ದೇವತೆಯ ಪೂಜಾರಿಯಂತೆ 
ವರ್ತಿಸುತ್ತಾನೆ. ತನ್ನ ಈ ಸೇವೆಗಾಗಿ ಹರಿಜನರಿಂದ ಮತ್ತು ಉಚ್ಛ ಜಾತಿಯ 
ಹಿಂದುಗಳಿಂದ ಭಿಕ್ಷೆ ಬೇಡಿ ತನ್ನ ಜೀವನವನ್ನು ಸಾಗಿಸುತ್ತಾನೆ. ಇವನು ತನ್ನ 
ಉದ್ಯೋಗವನ್ನು ವಂಶಪರಂಪರವಾಗಿ ಪಡೆಯುತ್ತಾನೆ. 


೪. ಪೂಜಾರಿಗಳು : ಎಲ್ಲ ಜಾತಿಯ ಹೆರಿಜನರಲ್ಲಿ ಎರಡು ವಿಧದ 
ಪೂಜಾರಿಗಳಿದ್ದಾ ರೆ. ಕೆಲವರು ಕೇವಲ ಗುಡಿಗಳಲ್ಲಿ ಪೂಜೆಪುರಸ್ಕಾರ ನಡೆಯಿ- 
ಸುವವರು ಮತ್ತೆ ಕೆಲವರು ಸಾಮಾಜಿಕ, ಧಾರ್ಮಿಕ ವಿಧಿಗಳನ್ನು ತಮ್ಮ ಜಾತಿ 


ಧಾರವಾಡದ ಹರಿಜನರಂ ೧೬೧ 


ಗಳಲ್ಲ ನೆರವೇರಿಸಲಿಕ್ಕೆ ಅರ್ಹತೆಪಡೆದವರು. ಹರಿಜನರ ಗುಡಿ-ಗುಂಡಾರಗಳ 
ಪೂಜಾರಿಗಳು ಅವರ ಜಾತಿಯವರೇ ಆಗಿದ್ದಾ ರೆ. ಸಾಮಾಜಿಕ ಮತ್ತು ಧಾರ್ಮಿಕ 
ವಿಧಿಗಳನ್ನು ಮಾತ್ರ ಬ್ರಾಹ್ಮಣರ ಭಟ್ಟ ರಾಗಲೀ ಇಲ್ಲವೇ ಲಿಂಗಾಯತ ಜಂಗ- 
ಮರಾಗಲೀ ನೆರವೇರಿಸುತ್ತಾರೆ. ಕೆಲವೊಂದು ಸಲ ಈ ಪೂಜಾರಿಗಳು ಇಂಥ 
ಸಮಾರಂಭಗಳನ್ನು ನೆರವೇರಿಸಬಲ್ಲರು. 


೫. ಬಸವಿಯರು : ಬಸವಿಪದ್ದ ತಿಯು ಹರಿಜನರಲ್ಲಿ ಚಲವಾದಿ, ಹುಲ- 
ಸವಾರ ಮತ್ತು ಮಾದಿಗರಲ್ಲಿ ವಿಶೇಷವಾಗಿ ಕಂಡುಬರುತ್ತದೆ. ಬಸವಿ ಬಿಟ್ಟ 
ಹೆಣ್ಣು ಮಕ್ಕ ಳು ಮದುವೆಯಾಗದೇ ತಮ್ಮ ತಂದೆತಾಯಿಯ ಹತ್ತಿರ ಇದ್ದು- 
ಹೊಂಡು ಸ್ಪೃಶ್ಯರ ಮತ್ತು ಅಸ್ಪೃಶ್ಯರ ಸಂಗಡ ಸಂಭೋಗ ಸಂಬಂಧವನ್ನಿಟ್ಟು- 
ಕೊಂಡಿರುತ್ತಾರೆ. ಕೆಲವರು ಈ ವೃತ್ತಿಗಿಳಿಯುವ ಮೊದಲು ಧಾರ್ಮಿಕವಾಗಿ 
ದೇವರ ಹೆಸರಿನಲ್ಲಿಯಾಗಲೀ ಇಲ್ಲವೆ ಸೋದರಮಾವನ ಸಂಗಡವಾಗಲೀ 
ಮದುವೆಯಾಗುತ್ತಾರೆ. ಹೀಗೆ ಮದುವೆಯಾದನಂತರ ತಾವು ಬಸವಿಯರೆಂದು 
ಹೇಳಿಕೊಳ್ಳುತ್ತಾರೆ. ಈಗ ಬಸವಿಪದ್ಧ ತಿಯು ಕಾಯ್ದೆ ಬಾಹಿರವಾಗಿದ್ದು 
ಹರಿಜನರಲ್ಲಿ ಇದು ಕಡಿಮೆಯಾಗುತ್ತ ನಡೆದಿದೆ. 

ಬಸವಿಯರಿಗೆ ಮೊದಲು ಹಿಂದೂ ಸಮಾಜದಲ್ಲಿ ವಿಶಿಷ್ಟ ಸ್ಥಾನಮಾನ- 
ಗಳನ್ನು ಕೊಡಲಾಗಿತ್ತು. ಇವರು ದೇವತೆಗಳ ಧಾರ್ಮಿಕ ಸಮಾರಂಭಗಳಲ್ಲಿ 
ಕಳಸ ಹೊರುವ, ಆರತಿ ಹಿಡಿಯುವ, ಗುಡಿಗಳನ್ನು ಸ್ವಚ್ಛ ವಾಗಿಡುವ 
ಮುಂತಾದ ಕೆಲಸಗಳಿಗೆ ಮೊಸಲಾಗಿದ್ದರು. ಬಸವಿಯರಿಗೆ ಕೆಲಕಾಲದನಂತರ 
ವೇಶ್ಯೆಯರೆಂಬ ಅರ್ಥಬಂದಂತೆ ಕಾಣುತ್ತದೆ. ಕೆಲವು ದನಗಳನ್ನು ಸಹಿತ ದೇವರ 
ಹೆಸರಿನಲ್ಲಿ ಬಸವಿ ಬಿಡುವ ಪದ್ದತಿ ಇದೆ... ಇಂಥವುಗಳಿಗೆ ಬಸವಿದನಗಳೆಂದೇ 
ಕರೆಯುತ್ತಾರೆ. 


( ಮುಂದುವರಿಯುವುದು) 


ಕ. ಭಾ. ೨೧ 


ಹರಿಹರದೇವ ಕೃತ 


ನಂಬಿಯಣ್ಣನ ರಗಳೆ 


ಅನಂತ ಬುರ್ಪಿ 


"ನಂಬಿಯಣ್ಣನ ರಗಳೆ' "ಬಸವರಾಜದೇವರಗಳೆ' ಯಷ್ಟೇ ಪ್ರಭಾವಿ- 
ಯಾದ ಕೃತಿಯಾದರೂ ಒಟ್ಟು ಪರಿಣಾಮದಳ್ಲಿ ಮಹಾಕೃತಿಯಲ್ಲವೆಂದು 
ನಮ್ಮ ಮತ. ಅದರಲ್ಲಿ ಶೃಂಗಾರಭಕ್ತಿಗಳ ಸಂಮಿಶ್ರ ಚಿತ್ರವೆ ಉಜ್ವಲ- 
ವಾಗಿದೆ, ಕಲ್ಪನೆ ಎತ್ತರಕ್ಕೆ ಹಾರಿದೆ. ಆದರೆ ಮೂಲ ಕಥೆಗೆ ಕಟ್ಟು 
ಬಿದ್ದು ಹರಿಹರನು ಬಿಡಿಸಿದ ನಂಬಿಯಣ್ಣನ ವ್ಯಕ್ತಿತ್ವದ ಚಿತ್ರ ಬಸವಣ್ಣನ 
ಚಿತ್ರದಷ್ಟು ಸಮಗ್ರತೆಯಿಂದ ಕೂಡಿಲ್ಲ, ಸಂಪೂರ್ಣ ಹೃದ್ಯವಾಗಿಲ್ಲ. 
ಅವನು ಪರವೆ ಸಂಕಿಲೆಯರಿಬ್ಬ ರಲ್ಲಿಯೂ ತೋರಿದ ಪ್ರಣಯವು ಈಶ್ವರನ 
ಆಜ್ಞೆಗೆ ಅನುಗುಣ, ಉತ್ಕಟವಾಗಿದ್ದರೂ ಮನುಷ್ಯಜೀನನದ ಉಚ್ಚ- 
ಮೂಲ್ಯಗಳಿಗೆ ವಿರುದ್ಧವಾಗುತ್ತದೆ. ಹೀಗಾಗಿ ಆ ಪಾತ್ರದ ಉದಾ- 
ತ್ರತೆಗೆ ಕುಂದು ಬಂದಿದೆ. ಅವನ ಚಂಚಲಶೃಂಗಾರ, ಸ್ಥಿ ರಭಕ್ತಿಗಳ 
ಸಮನ್ಹಯವಿಲ್ಲದೆಹೋಗುತ್ತದೆ...ನಂಬಿಯಣ್ಣನ ಕಥೆ ಪೂರ್ಣವಾಗಿ- 
ದ್ದರೂ ವ್ಯಕ್ತಿಚಿತ್ರ ಅಪೂರ್ಣ, ಅಸಮಗ್ರ. 


--ಕನ್ನಡ ಸಾಹಿತ್ಯ ಚರಿತ್ರೆ (ಪುಟ ೧೮೬) 


ಇದು ಡಾ. ರಂ. ಶ್ರೀ ಮುಗಳಿಯವರು ಹರಿಹರದೇವನ "ನಂಬಿಯಣ್ಣನ: 


ರಗಳ'ಯ ಬಗೆಗೆ ವ್ಯಕ್ತಪಡಿಸಿದ ಅಭಿಪ್ರಾಯವು. ಸುಪ್ರಸಿದ್ಧ ವಿಮರ್ಶಕ- 
ರೆಂದು ಹೆಸರಾದ ಡಾ. ಮುಗಳಿಯವರು ಹೇಳಿದ ಮಾತುಗಳನ್ನು ಅಲ್ಲಗಳೆ- 
ಯುವದು ಸಾಹಸದ ಮಾತಾದರೂ, ಅವರ ವಾತುಗಳನ್ನು ಒರೆಗೆ ಹಚ್ಚಿ 
ನೋಡುವದು ತಪ್ಪಾ ಗಲಾರದೆಂದು ಭಾವಿಸಿದ್ದೇನೆ. ಹಿರಿಯರು ಹೇಳಿದುದನ್ನೆ ಲ್ಲ 
ಕಣ್ಣು ಮುಚ್ಚಿ ಒಪ್ಪುವದು ನಮ್ಮಲ್ಲಿ ಸಂಪ್ರದಾಯವಾಗಿ ಬಂದಿದೆ. ಇದು 
ನಿಲ್ಲಬೇಕು. ವಿವೇಕಕ್ಕೆ ಒಬ್ಬದುದನ್ನು, ತರ್ಕಕ್ಕೆ ನಿಲ್ಲುವಂತಹದನ್ನು ಮಾತ್ರ 
ಒಪ್ಪ ಬೇಕು. ವಿಚಾರವಿವ:ರ್ಶೆ ಮತ್ತೆ ಮತ್ತೆ ನಡೆದಷ್ಟೂ ಉತ್ತಮ. ಯಾವದೇ 
ಕಾವ್ಯವನ್ನು ಅಭ್ಯಾ ಸಮಾಡುವಾಗ, ವಿಮರ್ಶಿಸುವಾಗ ಕವಿಯ ಕಾವ್ಯದ 
ಉದ್ದೇಶವನ್ನು, ಕವಿಹೃದಯವನ್ನು ಅವಶ, ವಾಗಿ ತಿಳಿದಿರಬೇಕು. ಅದಕ್ಕ ನು- 
ಗುಣವಾಗಿ ಕಾವ್ಯವನ್ನು ವಿಮರ್ಶಿಸಿ ಬೆಲೆಕಟ್ಟಿಬೇಕು. ಈ ದೃಷ್ಟ ಯಲ್ಲಿ 
“ನಂಬಿಯಣ್ಣನ ರಗಳೆ'ಯನ್ನು ಅಭ್ಯಾಸಮಾಡುತ್ತಿ ರುವಾಗ ನನಗೆ ತೋಚಿದ ಕೆಲ 


೧೬೨ 


| 
fi alec CS 


ಹರಿಹರದೇವ ಕೃತ ನಂಬಿಯಣ್ಣನ ರಗಳೆ ೧೬೩ 


ವಿಚಾರಗಳನ್ನು ವಿದ್ವಾಂಸರೆದುರು ಮಂಡಿಸುವ ಯತ್ನ ಮಾಡಿದ್ದೇನೆ ಇಲ್ಲಿ. 


ವಿದ್ವಾಂಸ ವಿಮರ್ಶಕರು ಇನ್ನೂ ಮೈ ಆಲೋಚಿಸಿ ನನ್ನು ಮಾತುಗಳ ಮಥನ 


ಮಾಡಿದರೆ ನನ್ನ ಶ್ರಮಸಾ ವೊ ಭಾವಿಸುತ್ತೇನೆ. 
ನಂಬಿಯಣ್ಣ ನು ಅರವತ್ತು ಮೂವರು ಪುರಾತನರಲ್ಲಿ ಒಬ್ಬನು. ಬಸವಣ್ಣ - 
ನವರು, 'ಶಿಶುವೆನ್ನಬಹುದೇ ನಂಬಿಯಣ್ಣನ...” ಎಂದು ನಂಬಿಯಣ್ಣ ನನ್ನು 
ನೆನೆದಿರುವರು. ಚೆನ್ನಬಸವಣ್ಣ ವರು, ನಂಬಿಯು "ಉಂಡು ಉಪವಾಸಿ 
ಬಳಸಿ ಬ್ರಹ್ಮಚಾರಿ” ಎಂದು ಹೇಳಿದ್ದಾರೆ. ನಂಬಿಯಣ್ಣನ ಉಲ್ಲೇಖ ಶಿಲಾಶಾಸನ 
ಗಳಲ್ಲಿಯೂ ಬಂದಿದೆ. ಅರುವತ್ತುಮೂವರು ಪುರಾತನರು ಐತಿಹಾಸಿಕ 
ವ್ಯಕ್ತಿ ಗಳೆಂಬಲ್ಲಿ ಯಾವ ಸಂದೇಹವಿಲ್ಲ. ಅನೇಕ ಸಂಶೋಧಕರು ಅವರ ಕಾಲ 
ಮಿತಿಯನ್ನು ನುರುತಿಸಿರುವದುಂಟು. ಬಸವಣ್ಣ ನವರ ಕಾಲಕ್ಕಾಗಲೆ ನಂಬಿ- 
ಯಣ್ಣನ ಮಹಿಮೆ ಕನ್ನಡನಾಡಿನಲ್ಲಿ ಸಾಕಷ್ಟು ಹರಡಿರಬೇಕು. ತರುವಾಯ 
ಬಂದ ಹರಿಹರದೇವನು ಈ ಐತಿಹಾಸಿಕ ಪುರುಷ ಮಹಾಶರಣ ನಂಬಿಯಣ್ಣನ 
ಜೀವನವನ್ನು ತನ್ನ "ನಂಬಿಯಣ್ಣನ ರಗಳೆ'ಯಲ್ಲ ಚಿತ್ರಿಸಿದ್ದಾನೆ. ನಂಬಿಯ 
ವ್ಯಕ್ತಿ ತೃದಲ್ಲಿ "ಉಂಡು ಉಪವಾಸಿ ಬಳಸಿ ಬ್ರಹ್ಮಜಾರಿ'ಯೆಂದನಿಸಿಕೊಳ್ಳುವ 
ಮಹಾಪ್ರಸಾದಿಯನ್ನು ಗುರುತಿಸಿದ್ದಾನೆ. ಬಸವಾದಿ ಶರಣರು ಉಸುರಿದ 
ಮಹಾಪ್ರಸಾದಿಯ ಸರ್ವಲಕ್ಷಣಗಳನ್ನೂ ನಂಬಿಯ ವ್ಯಕ್ತಿತೃದಳಿ ನಿಚ್ಚಳವಾಗಿ 
ಕಾಣಬಹುದಾಗಿದೆ. ಹರಿಹರನ "ನಂಬಿಯಣ್ಣನ ರಗಳೆ'ಯನ್ನು ಸೂಕ್ಷ್ಮ ವಾಗಿ 
ಅವಲೋಕಿಸಿದರೆ ಈ ಮಾತು ಸ್ಪಷ್ಟವಾಗುತ್ತದೆ. ಕುಮಾರವ್ಯಾಸ, ಚಾಮರಸ 
ರಂತೆ ಹರಿಹರದೇವನು ಕೂಡ ದಾರ್ಶನಿಕ ಕವಿಯೆಂಬುದನ್ನು ಲಕ್ಷ್ಯದಲ್ಲಿಡಬೇಕು. 
ಹರಿಹರನ ಪ್ರತಿಭೆ, ಸತೃಸಾಮರ್ಥ್ಯಗಳು ಉನ್ನ ತಮಾ ಎಂಬಲ್ಲಿ ಎರಡು 
ಮಾತಿಲ್ಲ. ಕಾವ್ಯದಲ್ಲಿ ಚಿತಿ ಸುವ ಮಹಾಪುರುಷನ ಒಳಹೊರಗನ್ನು ಅರಿತವನೇ 
ಅವನ ಅಕಿರ Hedin ಚಿತ್ರ ವನ್ನು ಸಮರ್ಥವಾಗಿ ಕಲಾತ್ಯ ಕವಾಗಿ 
ಚಿತ್ರಿಸಬಲ್ಲನು. ಪ್ರಸಾದಿಯ ಭವ್ಯ ಜೀವನವನ್ನು ನಂಬಿಯಳ್ಳಿ ಅಂಡ: ಕೊಂಡ 
ಹರಿಹರ ಕವಿ ಅವನ ಭವ್ಯ ದಿವ್ಯ ಜೀವನವನ್ನು ಲಲಿತವಾಗಿ ಕಾವ್ಯರೂಪದಲ್ಲ 
ವರ್ಣಿಸಿದ್ದಾನೆ. ಹರಿಹರನು ನಂಬಿಯನ್ನು "ಚಿತಿ ಸಿದ ಬಗೆಯನ್ನು ಕಾಣುವ 
ಮೊದಲು ಪ್ರ ಸಾದಿಯ ಲಕ್ಷಣಗಳೇನು ಎಂಬುದನ್ನು ಸ್ವಲ್ಪ ಸಮಾಲೋಜಿಸು 
ವದು ಬತ 
ಲೋಕದಲ್ಲಿ ಸಾಮಾನ್ಯ ಮಾನವರಾದ ನಾವು ಪಂಚೇಂದ್ರಿಯಗಳ 
- ಸರ್ವ ಸುಖೋಪಭೋಗಗಳನ್ನು ಪಡೆಯುತ್ತೆ ವೆ. ಅನುಭವಿಸುವಾಗ 
ನಾನು ಅನುಭವಿಸುತ್ತಿ ದ್ವೇನೆ' ಎಂಬ ಪ್ರಜ್ಞೆ ಸದಾ ಜಾಗ್ಗ ತವಾಗಿರಂತ್ತ ದೆ. 
“ನಾನು' ಈ ಎಚ್ಚ ರಪ ಪ್ರತಿಯೊಂದರ ಭೋಗದಲ್ಲೆಯೂ ಇರುವದರಿಂದ, ಆಯಾ 
ಮೋರಿ 565 ಸುಖದುಚುಗಳಿಗೂ ನಾವು ಭಾಗಿಗಳಾಗುತ್ತೇವೆ. 


೧೬೪ ಕರ್ನಾಟಕ ಭಾರತಿ 


ಇಂದ್ರಿಯಗಳ ಮೂಲಕ ಬರುವ ಅನುಭವಗಳು ಸುಖದುಃಖಾತ್ಮಕವಾದವು. 
ಕಾರಣ ಈ "ನಾನು' ಎಂಬ ಅಹಂಕಾರವೇ ಈ ಸಂಸಾರದಲ್ಲಿ ನಮ್ಮನ್ನು ಬಂಧಿಸಿ- 
ಡುವ ಮೂಲ ಕಾರಣವೆಂದು ವೇದಾಂತಿಗಳು ಹೇಳುತ್ತಾರೆ. ಈ ಅಹಂಕಾರವೇ 
ಮಾಯೆಯೆಂದು ಹೇಳಲಾಗುತ್ತದೆ. ಈ ಹಮ್ಮನ್ನು ಉಳಿದು ಮಾನವನು 
ನಿಜಜ್ಞಾ ನವನ್ನು ಪಡೆದು ಸಾಧನದ ಮೂಲಕ ಷಟ್‌ಸ್ಕಲಗಳ ಮೆಟ್ಟಿಲುಗಳನ್ನು 
ಏರಿ ಲಿಂಗದಲ್ಲಿ ಐಕ್ಯನಾಗುತ್ತಾನೆಂಬುದೇ ವೀರಶೈ ವಸಿದ್ಧಾ ೦ತವೆಂದು ಹೇಳ- 
ಬಹುದು. ಮಾನವನಲ್ಲಿರುವ ಅಹಂಕಾರವು ಷಟ್‌ಸ್ಥ ಲಗಳ ಸಾಧನಮಾರ್ಗದಲ್ಲಿ 
ಕ್ರಮೇಣ ಕರಗಿ ಶುದ್ಧ ಚಿತ್‌ ಮಾತ್ರ ಉಳಿದು, ಅರಿವು ಮರೆವುಗಳಿಂದತೀತ 
ವಾದ ನಿಜದರಿವು ಮೂಡಿ ಅಂಗವು ಲಿಂಗದಲ್ಲಿ ಸಾಮರಸ್ಯ ಪಡೆಯುತ್ತದೆ. ಕಾರಣ 
ಆತ್ಮನ ವಿಕಾಸದ ದಾರಿಯಲ್ಲ ಪ್ರಸಾದಿಸ್ಮಲವೂ ಒಂದು. ಪ್ರಸಾದಿಸ್ಟ ಲವು 


ಮಾನವನ ಅಹಂಕಾರವನ್ನು ಅಳಿದು ಸರ್ವಾರ್ಪಣಭಾವವನ್ನು ನೀಡಿ ಮುಕ್ತಿಗೆ | 


ಅಣಿಗೊಳಿಸುತ್ತವೆ. 
ಪ್ರಸಾದಿಯು ನಾಲಗೆ, ಕಣ್ಣು, ಕವಿ, ಮೂಗು ಹಾಗು ತ್ವಚೆ ಮ 


ಪಂಚೇಂದ್ರಿಯಗಳ ಮೂಲಕ ನೇರವಾಗಿ ರಸ, ರೂಪ, ಶಬ್ದ, ಗಂಧ ಹಾಗು ' 


ps 


ಸ್ಪರ್ಶಗಳನ್ನು ಪಡೆಯದೆ, ಆಸ್ವಾದಿಸದೆ, ಆಯಾ ಇಂದ್ರಿಯಗಳಲ್ಲಿ ಮುಖವಾಗಿ ' 
ನೆಲೆಸಿರುವ ಗುರುಲಿಂಗ, ಶಿವಲಿಂಗ, ಪ್ರಸಾದಲಿಂಗ, ಆಚಾರಲಿಂಗ, ಹಾಗು ' 
ಜಂಗಮಲಿಂಗಗಳಿಗೆ ಅರ್ಬಸಿ ತರುವಾಯ ಅದನ್ನು ಪ್ರಸಾದವಾಗಿ ಸ್ವೀಕರಿಸು | 


ತ್ತಾನೆ. ಇದನ್ನೇ "ಲಿಂಗ ಮುಂತಾಗಿ ತನು ಹಿಂಶಾಗಿ' ಭೋಗಿಸುವದೆಂದು 


ಹೇಳುತ್ತಾರೆ. ಇದು ಪ್ರಸಾದಿಸ್ಥ ಲದಲ್ಲಿ ಮೊದಲ ಮೆಟ್ಟಿಲು. ಒಂದೊಂದು 


ಸ್ಹಲದಲ್ಲಿಯೂ ಮತ್ತೆ ಆರು ಸ್ಥಲಗಳನ್ನಾಗಿ ಶರಣರು ವಿಭಾಗಿಸಿದ್ದಾರೆ. 
ಒಬ್ಬೊಬ್ಬ ಭಕ್ತನೂ ಒಂದೊಂದು ಸ್ಥಲದಲ್ಲಿ ನಿಂತು ಕೊನೆಯ ಮೆಟ್ಟಿಲು 
ಮುಲ್ಬುತ್ತಾನೆ ನಂಬಿಯಣ್ಣನು ಕೂಡ ಪ್ರಸಾದಿಸ್ಮಲದಲ್ಲಿ ನಿಂತು ಅದರ 
ಕೊನೆಯ ಮೆಟ್ಟಿಲು ಐಕ್ಯಸ್ಥ ಲವನ್ನು ತಲುಏದವನು. ಮಹಾಪ್ರಸಾದಿಯ 
ಬಾಹ್ಯೇಂದ್ರಿಯಗಳು ಸ್ವತಂತ್ರವಾಗಿ ಯಾವ ಕಾರ್ಯವನ್ನೂ ಮಾಡಲಾರವು. 
ಯಾವ ಭೋಗವೂ ಆಯಾ ಇಂದ್ರಿ ಯಗಳಲ್ಲಿ ನೆಲೆಸಿರುವ ಲಿಂಗಮುಖವಾಗಿಯೇ 
ಬರಬೇಕು. ಮೊದಮೊದಲು ಲಿಂಗಮುಖವಾಗಿ ಭೋಗಿಸುವ ಪ್ರಸಾದಿ ಕ್ರಮೇಣ 
ಬಾಹ್ಯೇಂದ್ರಿಯಗಳಲ್ಲ ಒಳಮುಖ ಮಾಡುತ್ತಾನೆ. ಈಗ ಇಂದ್ರಿಯಗಳು 
ಬಾಹ್ಯ ವಿಷಯಗಳನ್ನು ಭೋಗಿಸುವ ಪ್ರಶ್ನೆಯೇ ಉಳಿಯುವದಿಲ್ಲ. ಅವನ 
ಸರ್ವಾಂಗವೂ ಲಿಂಗರೂಪವಾಗುತ್ತದೆ. ತನುವೇ ಪ್ರಾಣಲಿಂಗವಾಗಿ ತಾನು 
ಲಿಂಗಮುಖವಾಗಿ ಭೋಗಿಸುವೆನೆಂಬ ಭೇದಜ್ಞಾನ ಇಲ್ಲವಾಗುತ್ತದೆ. ಈ ನೆಲೆ 
ಯಲ್ಲಿ ತನಗೆ ಅರ್ವಿಸಲೂ ಏನಿಲ್ಲ, ತಾನು ಅರ್ಬಿಸುವವನೂ ಅಲ್ಲವೆಂಬ ಅರಿವು 
ಮೂಡುತ್ತದೆ, ಎಲ್ಲವೂ ಲಿಂಗರೂಪವಾಗಿರುವಾಗ ಅರ್ಬಿ ಸುವದಾರಿಗೆ 9 ಏನನ್ನು? 


ಹರಿಹರದೇವ ಕೃತ ನಂಬಿಯಣ ನ ರಣಳೆ ೧೬೫ 


ಣ 


ಎಂಬ ಪ್ರಶ್ನೆ ಪ್ರಸಾದಿಗೆ ಎದುರಾಗುತ್ತದೆ. ಈ ನೆಲೆಯಲ್ಲಿ ನಿಂತವನೇ ಮಹಾ- 
ಪ್ರಸಾದಿ. ನಂಬಿಯಣ್ಣನೂ ಈ ನೆಲೆಗೆ ತಲುಏ ಮುಕ್ತಿಪಡೆದ ಮಹಾ- 
ಪುರುಷನು. 

ದೇವರಿಗೆ ಅರ್ಬಸಿ ಸೇವಿಸುವ ಕೆಲವರಿಗೆ ಇದರಲ್ಲೇನು ಮಹಾವಿಶೇಷ 
ಎಂದು ಅನಿಸಬಹುದು. ಆದರೆ ಅಂತಹರು ದೇವರ ಹೆಸರಿನಲ್ಲಿ ಎಲ್ಲ ಸವಿಯು- 
ತ್ತಾರೆ ಎಂಬುದನ್ನು ಲಕ್ಷಿಸಬೇಕು. ವೈಯಕ್ತಿಕವಾಗಿ ದೇವರಿಗೆ ಅರ್ಬಸಿದುದು 
ನಮಗೆ ಸೇವಿಸಲು ನಿಗಲಾರದೆಂದಾದರೆ ಅರ್ಬಸಲೂ ಹಿಂದುಮುಂದೆ ನೋಡು- 
ವಷ್ಟು ಲಾಕಿಕಕ್ಕೆ ಅಂಟಿಕೊಂಡವರು ನಾವು. ತೆಂಗಿನಕಾಯಿಯಲ್ಲಿ ಒಂದು 
ಹೊಳಿಕೆ ಪೂಜಾರಿ ಇಟ್ಟುಕೊಂಡರೆ ಮನದಲ್ಲಿ ಮರಗುತ್ತೇವೆ. ಒಂದಾಣೆ ಕೊಟ್ಟು 
ಪೂಜಾರಿಯಿಂದ ಅದನ್ನೂ ಪಡೆದುಕೊಳ್ಳುವ ಭಕ್ಕರಿಗೇನೂ ಕಡಿಮೆಯಿಲ್ಲ. 
ಇಂದು ದೇವರಿಗೆ ಅರ್ಬಸುವದು ಒಂದು ಆಡಂಬರವಾಗಿ ಮಾತ್ರ ಉಳಿದಿದೆ. 
ಇನ್ನು ಸರ್ವೇಂದ್ರಿ ಯಗಳಿಂದ ಪಡೆವ ಸುಖಗಳನ್ನೂ ನಾವು ದೇವರಿಗೆ ಅರ್ಬಸ- 
ಬಲ್ಲೆ ವೇ? ಎಂಬುದನ್ನು ವಿಚಾರಿಸಬೇಕು. ಸರ್ವಾರ್ರ ಬುದ್ಧಿ ಬಹು ಕಠಿಣಕಮ- 
ವಾದುದು." ಅನುದಿನ ಬಾಹ ಸುಖದುಃಖ ನಿನ್ನದಯ್ಯ' ಎಂದು ದಾಸರಂತೆ ನಿಶ್ಚಿಂತ 
ರಾಗಿ ಬದುಕುವ ಜನರೆಷ್ಟು? ಪ್ರತಿಯೊಂದಕ್ಕೂನನ್ನ ತನದ ಚೀಟಿ ಅಂಟಿಸಿ ರಾಗ- 
ದ್ವೇಷಗಳ ಕೊಳಚೆಯಳಿ ಬೀಳುತ್ತೇವೆ. ನಮ್ಮುಂತಹರಿಗೆ ನಂಬಿಯಣ್ಣ ನಂತಹ 
ಪ್ರಸಾದಿಯ ಬದುಕಿನ ಅರ್ಕ ವಾಗುವದು ಬಹಳ ಕಠಿಣ. ವರಾನವನಿಗೆ ಅತೀ 
ಆತ್ಮೀಯವಾದುದು, ಅಭಿಮಾನಕ್ಕೆ ಕಾರಣವಾದುದು "ನಾನು' ಎಂಬುದು. 
ಅದನ್ನುಳಿದರೆ ಎರಡನೆಯದು ಹೆಣ್ಣು, ಸತಿ. ಲೋಕದಳ್ಳಿ ಈ ಸ್ತ್ರೀಗಾಗಿ ನಡೆವ 
ಕೋಲಾಹಲ, ರಕ್ತಪಾತಕ್ಕೆ ಎಣೆಯಿಲ್ಲ. ಪುರಾಣ ಇತಿಹಾಸಗಳಲ್ಲೂ ಇದಕ್ಕೆ 
ಬೇಕಾದಷ್ಟು ನಿದರ್ಶನಗಳು ದೊರೆಯುತ್ತವೆ. ಸ್ತ್ರೀಸುಖ ಮಾನವಸರೃಸುಖ 
ಗಳಲ್ಲಿ ಬಹು ವೈಯಕ್ತಿ ಕವಾದುದು. ಅದು ಸದಾ ತನ್ನದೇ. ಇನ್ನೊಬ್ಬ ರದಾಗಿದೆ 
ಯೆಂಬ ಕಲ್ಪನೆಯೇ ಅಸಹನೀಯವೆನಿಸುವದು, ಇನ್ನು ಇಂತಹ ರತಿಸುಖವನ್ನು 
ಅದು ತನ್ನದಲ್ಲ, ಪರಮಾತ್ಮನದು ಎಂದು ಅರ್ಬಿ ಸುವ ಮಹಾಭಕ್ಕನ ನಿಲವನ್ನು 
ನಾವೆಂತು ಅರಿಯಬಲ್ಲೆವು? ನಂಬಿಯಣ್ಣ ಸಂಭೋಗವೂ ಪರಮಾತ್ಮಪೂಜೆ 
ಯೆಂದು ಭಾವಿಸಿದ ಮಹಾಭಕ್ತ, ಜ್ಞಾನಿ. ಸಂಭೋಗ ನಮ್ಮನಿಮ್ಮಂತೆ ಎರಡು 
ದೇಹಗಳ ಸಂಗಮವಲ್ಲ ಆತನಿಗೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುವಂತೆ 
ಅದೊಂದು ವಾಮದೇವಯಜ್ಞ. ದೈ ತಮತಸ್ಥಾಪಕ ಶ್ರೀ ಮಧ್ವಾಚಾರ್ಯರು 
ತಮ್ಮ "ಸದಾಚಾರಸ್ಯ್ಯೃತಿ'ಯಲಿ ಹೇಳಿದಂತೆ ಅದು ಹರಿಪೂಜನ. ಪುಷ್ಪಂ ಪತ್ರಂ 
ಫಲಂ ತೋಯಂ ಗಳಿಗೇ ನಮ್ಮ ಅರ್ಪಣೆ ನಿಲ್ಲುತ್ತದೆ. ಅಂದಾಗ ನಂಬಿಯ 
ಅರ್ಪಣೆಯ ಅರ್ಥ ನಮಗಾಗುವದೆಂತು? ಹರಿಹರ ಕವಿ ತನ್ನ ಕಾವ್ಯದಲ್ಲೆಲ್ಲ 
ನಂಬಿ ಎಲ್ಲಾ ಸುಖಗಳನ್ನು ಶಿವನಿಗೆ ಅರ್ರಸುವ ಏಕಚಿತ್ತನೆಂದು ವರ್ಣಿಸಿದ್ದಾನೆ. 


೧೬೬ ಕರ್ನಾಟಕ ಭಾರತಿ 


ಯಾವ ಸುಖವನ್ನೂ ತಟ್ಟನೆ ಶಿವನಿಗೆ ಅರ್ಬಿಸುವ ಪ್ರಜೆ ಸ ಯನ್ನು ನಂಬಿಯಲ್ಲಿ: | 
ಕಾಣುತ್ತೇವೆ. ಹೀಗೆ ನಂಬಿಯಣ್ಣ ಮಹಾಪ್ರಸಾದಿ, ಅವನಿಗೆ ತಭವೂ ಶಿವಪೂಜೆ, ; 
ಶಿವಾರ್ಟಿತ. ಇಂತಹ ಪ್ರಸಾದಿಯ ಶೃ ೦ಗಾರಸಂಭೋಗ ಲೌಕಿಕ ಜನಕ್ಕೆ ಅರ್ಥ ೫ 
ವಾಗದು. ಅರಿತುಕೊಳ್ಳ ಬೇಕಾದರೆ ಪ್ರಸಾದಿಯ ನೆಲೆಯನ್ನು ತಿಳಿದದರಾಗಿರ ¥ 
ಬೇಕು. ಆಗ ನಂಬಿಯ ಮಹೋನ್ನತ ವ್ಯಕ್ತಿತ್ವವನ್ನು ಆಂಶವಹಾತ್ರ ವಾದರೂ * 
ಅರಿಯಬಲ್ಲೆ ವು. ನಂಬಿಯ ಈ ಅಸಾಧಾರಣ ವ್ಯಕ್ತಿತ್ವವನ್ನು ಹರಿಹರಕವಿ ಬಹು. 
ಮನಂಬುಗುವಂತೆ ಹೃದ್ಯವಾಗಿ ಕಾವ್ಯರೂಪದಲ್ಲಿ ಚಿತ್ರಿಸಿದ್ದಾನೆ. ಲೋಕದಲ್ಲಿ 
ವಿರಲವಾಗಿ ಕಾಣುವ ಇಂತಹ ಮಹಾವಿಭೂಶಿಪುರುಷನ ಬದುಕನ್ನು ಚಿತ್ರಿಸ. * 
ಬೇಕಾದರೆ ಕವಿಯೂ ಅಂತಹ ಬಾಳನ್ನು ಬಾಳಿರಬೇಕು, ಅನ್ಯಾ ದೃ ಶ ಅನುಭವ * 
ಪಡೆದವನಾಗಿರಬೇಕು. ಇಲ್ಲವಾದರೆ ಇಂತು ಮನದುಂಬಿ ತನ್ಮ ಯಾಗಿ ನಂಬಿಯ: * 
ವ್ಯಕ್ತಿತ್ವವನ್ನು ಚಿತ್ರಿಸಲು ಸಾಧ್ಯವಿರಲಿಲ್ಲ. 
ಕವಿ ಹರಿಹರನು ಚಿತ್ರಿಸಿದ ನಂಬಿಯ ಮಹತಿಯನ್ನು ರತ್ನಾ ಕರವರ್ಣಿಯ. | 
ಭೆರತೇಶನಿಗೆ ಹೋಲಿಸಿ ನೋಡಬೇಕು. ಭರತೇಶನಿಗೆ ಯೋಗಭೋಗಗಳೆರಡೂ 
ಲೀಲಾರಂಗಗಳು. ಬೇಕುಬೇಕೆಂದಾಗ ಭೋಗದಿಂದ ಯೋಗಕ್ಕೆ, ಯೋಗದಿಂದ. 
ಭೋಗಕ್ಕೆ ತಿರುಗಬಲ್ಲ ಮಹಾಪುರುಷನಾತ. ಸರ್ವಸುಖಗಳನ್ನೂ ಸವಿಯುತ್ತಿ 
ರುವಾಗಲೆ ತಟ್ಟನೆ "ನಿರಂಜನ ಸಿದ್ದ ನನ್ನು ನೆನೆದು ಮೈ ಮರೆವ ಯೋಗಿಯಾತ. 
ಗೊ ಸಮನ್ವ ಯಕ್ಕೆ ಭರಿತೇಳನ ಬಾಳು ಆದರ್ಶ. ಅವನ ಬದುಕಿ 
ನಲ್ಲಿ ಭೋಗ- ಯೋಗಗಳೆರಡಕ್ಕೂ ಎಡೆಯಿದೆ. ಆದರೆ ನಂಬಿಯ ಜೀವನ ಇನ್ನೂ 
ಒಂದು ಹೆಜ್ಜೆ ಮುಂದಿದೆ. ನಂಬಿಗೆ ಭೋಗವೇ ಯೋಗ, ಯೋಗವೇ ಭೋಜ 
ಯೋಗ-ಭೋಗಗಳಿವು ನಂಬಿಗೆ ಎರಡಾಗಿಲ್ಲ; ಒಂದಾಗಿವೆ. ನಮ್ಮ ಕಣ್ಣಿಗೆ. 
ಯಾವುದು ಭೋಗವೆಂದು ತೋರುವದೋ ಅದು ಅವನಿಗೆ ಪರಮಾತ್ಮಯೋಗ. 
ನಾವು ಯಾವುದನ್ನು ಕಾಮಕೇಳಿಯೆಂದು ಹೇಳುತ್ತೇವೋ ಅದು ಅವನಿಗೆ 
ಪರಮಾತ್ಮಪೂಜಿ. ಕೃಷ್ಣ ಭರತೇಶರಂತೆ ಸಾವಿರ ಸಾವಿರ ಹೆಂಡಿರಲ್ಲಿ ಏಕಕಾಲಕ್ಕೆ 
ಅನಂತರೂಪಗಳಿಂದ ಭೋಗಿಸುವದಿಲ್ಲ ನಂಬಿ ನಿಜ ಆದರೆ ಸಂಕಿಲೆ ಪರವೆಯ- 
ರಿಬ್ಬರಲ್ಲಯೇ ಇವನ ಭೋಗವನ್ನು ಸಾಂಕೇತಿಕವಾಗಿ ಕವಿ ಚಿತ್ರಿಸಿ ಕೃತಾರ್ಥ 
ನಾಗಿದ್ದಾನೆ. ನಂಬಿಯು ನಿಜವಾಗಿ ವಿಬಪುರುಷನಂತೆ ಚಂಚಲನಾಗಿದ್ದರೆ ಇಬ್ಬ ರೇ 
ಏಕೆ ಹತ್ತಾ ರು ಸ್ತ್ರೀಯರಲ್ಲಿ ಆಸಕ್ತನಾಗಿ ಮೆರೆಯಬಹುದಿತ್ತು. ಆ 'ಸಾಕಲ್ಯವೂ 
ಅವನಿಗಿತ್ತು. ಆದರೆ ಅವನ ಅವತಾರ ಅದಕ್ಕಾಗಿ ಇಲ್ಲ. ಭಕ್ತನ ಕಾಮಕ್ರೀಡೆ 
ಯನ್ನೂ ಪೂಜಿಯಾಗಿ ಕೈ ಕೊಳ್ಳು ವನು ಶಿವನು ಎಂಬುದನ್ನು ಲೋಕಕ್ಕೆ ತೋರ 
ಬಂದ ದಿವ್ಯ ವಿಭೂತಿಪುರುಷ ನಂಬಿ ಕವಿ ಹರಿಹರನಿಗೆ. ಸಕಲ ಸುಖಂಗಳ ಸವಿದು 
ಬರಲು ಶಿವನೇ ನಂಬಿಯನ್ನು ಭೂಲೋಕಕ್ಕೆ ಕಳುಹಿದ್ದಾನೆ. ನಂಬಿಗೆ ಈ ಲೋಕ 
ದಲ್ಲಿ ಸಕಲ ಭೋಗಂಗಳು ಶಿವನ ಆಜ್ಞಾ ರೂಪವಾಗಿವೆ. "ಮಾಡಿತೆಲ್ಲಂ, ಪೂಜೆ 


(ಗ) ಪೌರ FANGS Sale 


ಹ 


ಹರಿಹರದೇವಕೃತ ನಂಬಿಯಜ್ಞನ ರಗಳೆ ೧೬೭ 


ಯಾಗಿ ಕೈ ಕೊಂಡಪೆಂ' ಎಂಬ ಶಿವನ ಆಶಾ ಸನೆಯಿದೆ. "ನಿನ್ನ ಸುಖವೇ ಸುಖಂ, 
ನಿನ್ನ ನಲಿದೇ ನಲಿವು, ನಿನ್ನ ಅರ್ತಿ ಯೆ ನ್ನ ' ಎಂದು ಸಂತೈಸಿ ಸಿ ನಂಬಿಯನ್ನು 
ಸ ಕಳುಹಿದ್ದಾ ನೆ ಪರಶಿವನು. ಶಿವನ ಭಕ್ತ ವಾತ ಕಲ್ಯ ಕರುಣೆಗಳ ಫೋ 
ಯನ್ನೂ, ಭಕ್ತನ 'ಬದುಕೇ ಶಿವಪೂಜಿಯೆಂಬುದನ್ನೂ ಸಾರಲು 'ನೆಂಬಿಯಣ್ಣ ನ 
ರಗಳೆ' ಓತ )) ಟ್ರಿದೆಯೆಂಬುದನ್ನು ಕಾಣುತ್ತೇವೆ. ಭನ ಹಿನ್ನೆಲೆಯಲ್ಲಿ ನಂಬಿಯ 
ಜೀವನವನ್ನು ನೋಡಬೇಕಲ್ಲದೆ, ಸಾಮಾನ್ಯ ಮಾನವನನ್ನು ಅಳೆಯುವ ಅಳತೆ 
ಗೋಲಿಂದ ನಂಬಿಯನ್ನು ಅಳೆದು, ಇದು ಭಕ್ತಿ ಇದು ಪೆ ಕ್ರೀಮು ಅದು ಶ್ಲಂಗಾರ 
ಎಂದು ಹೇಳಿ pals ದೋಷಗಳನ್ನೆ ಲ್ಲ ಹ ಆರೋಪಸುವದು 
ತರವಲ್ಲ. ಅವನೆತ್ತ ರಕ್ಕೆ ನಮಗೆ ಏರಲಾಗದಿದ್ದರ ತಪ್ಪು ನಮ್ಮದು. ಅಲ್ಲಿ ಅಪಾರ್ವ 
ಕಲ್ಪಿ ಸುವ ಸಾಹಸ ಮಾಡೋ ಜನಸಾಮಾನ್ಯ ರು ಇ. ಕಾಷ್ಯ ಗಳನ್ನು 
CA ಮಾಡಿಕೊಳ್ಳ ಬಾರದೆಂದೇ ಚಾಪಾರತ (1! ಕವಿ, ಸತ್ಯಶರಣರು 
ಶಿಳಿವುದೀ ಪ್ರಭುಲಿಂಗಲೀಲೆಯನು' ಎಂದು ಸಾರಿಹೇಳಬೇಕಾಯಿತು. ಕವಿ ಹರಿ- 
ಹರನು ಕೂಡ ಒಂದು ಸಂದರೃದಲ್ಲಿ, *ಸರ್ನಮುಖದೊ ಳು ಶಿನಭಕ್ತಿಸುಖಮಂ 
ಸವಿವುತಿಪ ಸದ್ಭಕ್ತರು ಅನಧರಿಪುದು? ಎಂದು ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿ 
ದ್ದಾನೆ. 

ಅವತಾರಿಪುರುಷ ನಂಬಿಯ ಜೀವನವು ಅತಿಮಾನವತೆಯಿಂದ ಕೂಡಿದರೆ 
ಕಾವ್ಯವು ಸಾಮಾನ್ಯ ಜನರಿಗೆ ರುಚಿಸುವದೆಂತು? ಎಂಬ ಪ್ರಶ್ನೆ ಬರುವದು 
ಸ್ವಾಭಾವಿಕ. ಪ್ರತಿಭಾವಂತ ಕವಿ ಆದರ್ಶವನ್ನೂ ಲೌಕಿಕ ವರ್ಣಗಳಲ್ಲಿ ಚಿತ್ರಿಸಿ 
ಸೊಬಗುವಡೆವಂತೆ, ರಸಾಸ್ವಾದನೆಗೆ ಇಂಬಾಗುವಂತೆ ಮಾಡುತ್ತಾನೆ. ಅದರಿಂದಾಗಿ 
ನಂಬಿಯಂತಹ ಪ್ರಸಾದಿಯ ಬದುಕೂ ಮಾನವೀಯತೆಯ ಸಂಸ್ಪರ್ಶಹೊಂದಿ 
ವಿರಾಜಿಸುತ್ತದೆ. ಇಂತಹ ಎಡೆಯಲ್ಲ ಲೌಕಿಕ ಹಾಗು ಅಲೌಕಿಕಗಳಲ್ಲಿ ವಿರೋಧ 
ವಿದ್ದಂತೆ ಕಂಡುಬಂದರೆ, ಅದನ್ನು ಹೀಗಳೆಯದೆ ಸಮನ್ವಯಗೊಳಿಸಲು 
ಯತ್ನಿ ಸಬೇಕು. ಅದರ ಹಿಂದೆ ಪ್ರತಿಪಾದಿತವಾದ ತತ್ತ್ವವನ್ನು ಗುರುತಿಸ 
ಬೇಕು, ಇದು ಸರಿಯಾದ ವಿಮರ್ಶೆ. ಮಹಾಕವಿ ಇಂತಹ ವಿರೋಧಾಭಾಸವುಳ್ಳ 
ಪಾತ್ರಗಳನ್ನು ಸಾಂಕೇತಿಕವಾಗಿ ಬಳಸಿಕೊಂಡು ಮಹಾಕೃತಿಗಳನ್ನು ರಚಿಸು- 
ತ್ತಾನೆ. ಅದು ಸಾಮಾನ್ಯ ಸಹೃದಯರಿಗೆ ಒಂದು ಬೆ ಯಕಾರಕ ಕಥೆ, 
ರಸಿಕರಿಗೆ ರಸಾಸ್ವಾದನೆಯ ತಾಣ, ತತ್ತ ಎಜ್ಯೌನಿಗಳಿಗೆ ದರ್ಶನ. "ಹೀಗೆ ಮಹಾಕ 
ಒಂದು ಕಾವ್ಯದಿಂದ ಸಕಲರನ್ನೂ ರಂಜಿಸ: ತ್ತಾನೆ. ಕುವಹರವ್ಯಾಸನು ಹೇಳಿದ 
"ಅರಸುಗಳಿಗಿದು ವೀತ ದ್ವಿಜರಿಗೆ ಪರಮವೇದದ ಸಾರ....' ಎಂಬ ಮಾತನ್ನು 
ಇಳಿ ನೆನೆದುಕೊಳ್ಳ ಬೇಕು. 

ಬೇವ ನು ಚಿತ್ರಿಸಿದ ನಂಬಿಯಣ್ಣ ನ ಪಾತ್ರವನ್ನು ಮೇಲಿನ ಮಾತು 


ಗಳ ಹಿನ್ನೆಲೆಯಲ್ಲಿ ನೋಡಬೇಕು. "ಪೋಗು. ಮರ್ತ್ಯದೊಳು ಪುಟ್ಟು, ಅಂಜ- 


೧೬೮ ಕರ್ನಾಟಕ ಭಾರತಿ 


ಲೇಕೆಲೆ ಮಗನೆ, ರಾಗದಿಂ ನಿನ್ನೊ ಡನೆ ಬರ್ಪೆ ನಾನೆಲೆ ಮಗನೆ' ಎಂದು ಇ. 
ದಂತೆ, ಶಿವನು ಸಂಕಲ್ಪಕ್ಕೆ ವಿರುದ್ಧ ವಾದ ಕನ್ಯೇಯಲ್ಲ ಸಂಬಂಧವುಂಟಾಗ 
ರುವ ಪ್ರಸಂಗದಲ್ಲಿ ವೃದ್ಧ 'ಮಾಹೇಶ ರನ ವೇಷದಿಂದ ಬಂದು ತಬ್ಬಿ ಸುತ್ತಾ ತ 


ಆ ಮದುವೆಯನ್ನು. 


| 
ದ 
ತ 
ಹ್ಯೆ 


ಆ ರೀತಿ ವೇಷಧರಿಸಿ ಬರುವ ಮುನ್ನ ಶಿವನು ರತಿಗೆ 


ಹೇಳಿದ ಮಾತುಗಳನ್ನು ಲಕ್ಷಿಸಬೇಕು. “ಜೋಳ ದೇಶದ ಶಿರುವಾರೂರೊಳಂ ' 


ತಿರುವತ್ತಿ ಯಕ? ಪರವೆ ಸಂಕಿಲೆಗಳೆಂಬ ನಾಮದಿಂ ಜನಿಯಿಸಿದರ್ಪರ್‌. 


ಅವಂದಿರಂ ಆತನೊಳ್‌ ನೆರಪಿ ಸಕಲಸುಖಮಂ ಪೂಜೆಯಾಗಿ ಕೈಕೊಂಡು ' 


ಬರ್ಪೆಂ ಎಂದು ನುಡಿಯುತ್ತಾನೆ. ಭಕ್ತನಿಂದ ಸಕಲಸುಖಗಳನ್ನು ಪೂಜೆ ' 


ಯಾಗಿ ಕೈಕೊಳ್ಳುವ ಅತ್ಯಾತುರ ಶಿವನಿಗೆ ಉಂಟು ಎಂಬುದನ್ನು ಈಕವಿ ಕಾಣಿಸಿದ 
ಬಗೆಯನ್ನು ಮರೆಯಬಾರದು. 


ಭೂಮಿಗಿಳಿದು, ಜಡೆಯ ನಾಯನಾರ್‌ ಹಾಗು ಯಸ್ಯಜ್ಞಾನದೇವಿಯರ 
ಉದರದಲ್ಲಿ ಜನಿಸಿ ನರಸಿಂಗ ಮೊನೆಯರ ಲಾಲನೆ ಪಾಲನೆಯಲ್ಲಿ ಬೆಳೆದು 
ದೊಡ್ಡ ವನಾದ ನಂಬಿ ಹರೆಯಕ್ಕೆ ತಕ್ಕ ಆಶೆಹೊಂದಿರಲು, ತುಂಬುರನು ಕನ್ಯೆ 
ಯನ್ನು ನೋಡಿಬಂದು ಮದುವೆ ಗೊತ್ತು ಮಾಡುತ್ತಾನೆ. ಇನ್ನೇನು ಮದು- 
ವೆಯ ಮುಹೂರ್ತ ಸಮಿಪಿಸಿದೆಯೆಂದಾಗ ಶಿವನು ವೃದ್ಧ ಮಾಹೇಶ್ವರನ 
ರೂಪದಲ್ಲಿ ಬಂದು ಮದುವೆ ಮುರಿಯುತ್ತಾನೆ. ನಂಬಿಯನ್ನು ಎಚ್ಛರಿಸಿ ಅವ- 
ತಾರಕಾರ್ಯದ ನೆನಹು ಕೊಡುತ್ತಾನೆ. ಕೂಡಲೆ ನಂಬಿಗೆ ವಿಸ್ಮರಣೆಯಾಗಿದ್ದ 
ಹಿಂದಿನ ನೆನಪು ಮರುಕಳಿಸುತ್ತದೆ. ಮನವು ತಲ್ಲಣಗೊಳ್ಳುತ್ತದೆ. ದೇವನಲ್ಲಿ 
ಕ್ಷಮೆ ಯಾಚಿಸುತ್ತಾನೆ. . ಅಲ್ಲಿಂದ ತಿರುನಾವಲೂರಿಗೆ ಬಡು ತಂದೆತಾಯಿಗಳಿಗೆ, 
ನರಸಿಂಗ ಮೊನೆಯರಿಗೆ "ಇಲ್ಲಂದ ಎನಗೆ ಪಾರ್ವತಿಯೆ ತಾಯಿ, ವಿರೂಪಾಕ್ಷನೆ. 
ತಂದೆ. ಈ ಲೋಕಕ್ಕೆ ಪರವಶನಲ್ಲಂ, ಹರವಶಂ, ಶಿವನೆಲ್ಲಿರಿಸಿದಂ ಅಲ್ಲಿರ- 
ವೇಳ್ತುಂ' ಎಂದೆನ್ನುತ್ತಾನೆ. ಇನ್ನುಮುಂದಿನ ಅವನ ಬದುಕೆಲ್ಲ ಶಿವಾಧೀನ. 
ಶಿವ ಕುಣಿಸಿದಂತೆ ಕುಣಿವ ಸೂತ್ರದ ಗೊಂಬೆ ಮಾತ್ರ ತಾನು ಎಂಬ ಭಾವ 
ಅವನಲ್ಲ ಮೂಡಿನಿಂತಿದೆ. ಇಂತು ಸರ್ವಸ್ವವನ್ನು ಶಿವನಿಗೆ ಅರ್ಪಿಸಿದವಗೆ 
ಪಾಪಲೇಪವೆಳ್ಲಿಯದು? ಹೇರನೊಬ್ಬಸಿದವಂಗೆ ಎಲ್ಲಿಯದು ಸುಂಕ? ಕಾರಣ, 
ನಂಬಿಯ ಮುಂದಿನ ಬದುಕೆಲ್ಲ 'ಪದ್ಮಪತ ಶೆ) ಮಿವಾಂಭನಿ'. 


ತಿರುವಾರೂರಿಗೆ ಬಂದ ನಂಬಿ ಪರವೆನಾಚಿಯರನ್ನು ಕಂಡು ಪ್ರೇಮ- 
ಪರವಶನಾಗಿದ್ದಾನೆ. ಪರವೆಯ ಸಖಿ ಬಂದು ಒಡತಿಯ ಆಶೆ ತಿಳುಹುತ್ತಾಳೆ. 
ನಂತರ ನಂಬಿಯು ಆರೂರ ಅರಸನು ಕಳುಹಿದ "ಶಿವಪ್ರಸಾದಾಮೃ ತಮಂ 
ರಸಮೊಸರ್ವ ಮುಪ್ಪಳಮಂ ಚಿಲುಪಾಲ...... ಸವಿಗಳಂ ಒಂದುಗೂಡಿ ಮನಕ್ಕೆ 


ಇನಿದಾಗೆ, ಕಯ್ಗೆ ನಯವಾಗೆ, ನಾಸಿಕಕ್ಕೆ ಸೊಗಸಾಗೆ, ನಾಲಗೆಗೆ ರುಚಿಕರವಾಗೆ. 


ಹ a, ac 


k 


ಹರಿಹರದೇವಕೃತ ನಂಜಿಯಣ್ಯನೆ ರಗಳೆ ೧೬೯ 


ಶಿವಾರ್ಪಿತದೊಡನೆ' ಕೈಕೊಳ್ಳು ತ್ತಾನೆ. ತರುವಾಯ ಪರವೆಯಲ್ಲಿಗೆ ತೆರಳಿ, 
ಅವಳೊಡನೆ ಹಂಸತೂಲಿಕಾತಲ ಯದಲ್ಲಿ ಸುಖಿಸುತ್ತಿ ರುವಾಗ, ಗಗನದೊಳು ನಿಂದು 
ಶಿವನು "ನೋಡು ನೋಡು ಹಾ ನಿನ್ನ ಪರವೆಯ ರೂಪಂ ಎನ್ನ ನಂಬಿ- 
ಯಣ್ಣನ ವಿಳಾಸಮಂ. ಇವರೀರ್ವರ ಇ. ಕೋಟಿಯಂ ಈ ಜಗತ್ತ ಯಂ 
ಮೆಚ್ಚಿ ಪೂಜೆಯಾಗಿ ಫೈಕೊಂಡಸೆಂ' ಎಂದು ಹೇಳುತ್ತಾನೆ. ಇಂತಹ ಭಕ 5 
ರೀರ್ವರ ಸಂಗ ಸುಖವನ್ನು ಮಾನವೀಯ ವರೌಲ್ಯ ಗಳಿಂದ ಅಳೆಯುವದು ಉಚಿ- 
ತವೇ ಎಂಬುದನ್ನು RRS; `ಸುರತಸುಖದ ಸರೋನಿಧಿ- 
ಯೊಳು ತೇಂಕಾಡುವ ದಂಪತಿ ತೆರೆಗಳಂತೆ `ಎ ಪಗಲಂ ಅರಿಯದೆ ಪಲ 
ಕೆಲವು ದಿನಂಗಳು ನಿಮಿಷಂಗಳಾಗಿ' ಅವರಿಗೆ ತೋರಿದವಂತೆ. ಆ *ಕಾಮರತಿ 
ಕ್ರೀಡಾಕಾರ್ಯಂ ಶಿವಾರ್ಪಿತ ಕಾರಣ? ಮಾಗುತ್ತಿತ್ತೆಂದು ಕವಿ ಎತ್ತಿ ಹೇಳು- 
ತ್ತಾನೆ. ಪಡಿಹೊನ್ನಿ ಗಾಗಿ ಊರೂರು ತಿರುಗಿ ಮರಳಿ ಬರುತ್ತಿ ರಲು, ವಿರಹ- 
ದುರಿಯಲ್ಲಿ ಬೆಂದು ಪರಿತಪಿಸುವ ಪರವೆ ನಂಬಿಯಣ್ಣ ನನ್ನು ಕಂಡು "ನಲಿನಲಿದು 
ಮಲೆತು ಬಿಗಿಯಬ್ಬ.. ..ಹಸಿದ ಹಸೆಗೆ ಪಾಲ ಡಲು ದೊರಕಿದಂದದಿಂ... 
ಇರ್ವರುಂ ಸಮಸುಖಸರೋನಿಧಿಯೊಳೊಬ್ಬರಲು ಶರ್ವನಂ ಸುಖದ ಸನಿ 
ಹತ್ತೆ ಸಾರಿ? ತಂತೆ. "ಗಿಳಿಗಳಂ ನುಡಿಸುತುಂ, ಹಂಸೆಯಂ ನಡಸುತುಂ, ಜಳಜ- 
ದೊಳು ಸಿಕ್ಕಿ ಮೊರೆವಳಿಗಳಂ ಬಿಡಿಸುತುಂ, ಏಕದ ದಗ ನವಿಲ್ಲ ಳಂ 
ಕುಣಿಯಿಸುತೆ ಸಕಳೆ ಸುಖನುಂ ಶಿನಂಗೊಡನೆ ಅರ್ಪಿಸು ಒಬ್ಬದನಂತೆ 
ನಂಬಿಯಣ್ಣ. 

ಪಡಿಹೊನ್ನಿಗಾಗಿ ಊರೂರು ಅಲೆಯುತ್ತಿರಲು "ಪರವೆಯರಗಲೈ 
ಅಭ್ಯಾಸ'ವಾಯಿತಂತೆ ನಂಬಿಗೆ. ಕವಿ ಹರಿಹರನ ವಿಮರ್ಶಾತ್ಮಕ ಪ್ರಜ್ಞೆಯನ್ನು 
ಇಲ್ಲಿ ಕಾಣಬೇಕು. ಮುಂದೆ ಸಂಕಿಲೆಯರಲ್ಲಿ ನೆಲೆಯೂರಲಿರುವ ನಂಬಿಯ 
ಮನವು ಇದೀಗಲೆ ಪರವೆಯರ ಅಗಲ್ಕೆ ಯ ಅಭ್ಯಾಸ ಪಡೆಯಿತೆಂದು ಹೇಳುವಲ್ಲಿ 
ಕವಿಯ ಪ್ರತಿಭೆಯನ್ನು ಗುರುತಿಸಬೇಕು ಆದರೂ ಪರವೆಯರ ನೆನಪು ಆಗೀಗ 
ಬಂದು ಮನವ ಅಳ್ಳಿರಿಯೆ ವಿರಹವಿಹೃಲನಾಗುತ್ತಿದ್ದನಂತೆ. ಇಲ್ಲಿ ನಂಬಿಯಲ್ಲಿ 
ವಾನವೀಯ ಸ್ವ ಭಾವದ ಸೃರ್ಣಸಂಸ್ಟರ್ಶವನ್ನು ಎಂತು ಸುಂದರವಾಗಿ 
ಮಾಡಿದ್ದಾ ನೆಂಬುದನ್ನು ಕಾಣಬೇಕು. ತಿರುವತ್ತಿ ಯೂರಿಗೆ ಬಂದ ನಂಬ ಶಿವಾ- 
ಲಯದಲ್ಲಿ ಪೂಜೆಗೆಯ್ಯುತ್ತಿ ರುವ ಸಂಕಿಲೆಯನ್ನು ಕಾಣುತ್ತ ಲೇ "ಮನಂಬಿರ್ದು 
ನೆನಹುಡುಗಿ ನಡೆಗೆಟ್ಟು ಕಂಪಿಸಿ ನಸುಬೆಮರ್ತ'ನಂತೆ. ಕವಿಯ ಇಂತಹ ಮನೋ 
ಹರವಾದ ಶಬ್ದ ಚಿತ್ರ ಗ ಸೊಗಸನ್ನು ಕಾಣಬೇಕಲ್ಲದೆ, ನಂಬಿಯಲ್ಲಿ ಸಾಮಾನ್ಯನ 
ಕಾಮೋದ್ರೆ «ವನ್ನು ಕಾಣಲೆಳಿಸದಾರದು ಅತ್ತ ಸಖಿಯರು ಸಂಕಿಲೆಯನ್ನು 
ಎತ್ತಿ ಕರೆದೊಯ್ಯಲು ಇತ್ತ ನಂಬಿ ಶಿವನನ್ನು ಕಾಡುತ್ತಾನೆ ಅವಳಿಗಾಗಿ. ನಂಬಿ- 
ಯನ್ನು ಸಂಕಿಲೆಯೊಂದಿಗೆ ನೆರಪುರದಲ್ಲಿ ಶಿವನು ಹೂಡಿದ ಆಟವನ್ನು ಬಹು 


ಕ. ಭಾ ೨೨ 


೦೭೦ ಕರ್ನಾಟಕ ಭಾರತಿ 


ವಿನೋದಪೂರ್ಣವಾಗಿ ಸ್ವಾರಸ್ಯವಾಗಿ ವರ್ಣಿಸಿ ಕಾವ್ಯಕ್ಕೆ ಕಳೆಗಟ್ಟಿದ್ದಾನೆ ಕವಿ, 
ಸಂಕಿಲೆಯ ತಾಯಿಯೆದುರು ಶಿವ ಹೇಳುವ ಮಾತುಗಳನ್ನು ಕೇಳಿ, "ಈಗಳ್‌ 
ಮತ್ಯ ೯ದೊಳ್‌ ಓರ್ವ ಪೊಸಮಗನಂ ಪಡೆದೆವು. ಆವನ ರೂಪಂ ಎಮ್ಮಿ] ೦ದಿ- 
ಮ್ಮಡಿ, ಅವನ ಸೊಬಗು ಎಮ್ಮಿಂ ನೂರ್ಮಡಿ ಆತನಂ ಸಂತಿಲೆಯೊ್‌ 
ನೆರಪುವದಕ್ಕೆ ನಿಮ್ಮಲ್ಲಿಗೆ ಬಂದೆವು' ಎಂದು ಸ್ಪಷ್ಟವಾಗಿ ಸಾರುತ್ತಾನೆ. ಒಂದು 
ವೇಳೆ ನಂಬಿ ಚಂಚಲಮನದ ವಿಟಪುರುಷನಂತೆ ಕಂಡ ಹೆಣ್ಣು ಗಳನ್ನೆಲ್ಲ ಬಯ 
ಸುವ ಭಂಡನಾಗಿದ್ದ ರೆ ಶಿವನು ಇಂತು ಕುಂಟಿಣಿಯಾಗಿ ತಿರುಗಬಹುದಿತ್ತೇ 
ಎಂಬುದನ್ನು ವಿಚಾರಿಸಬೇಕು. ಇಷ್ಟು ಲೌಕಿಕವೂ ಕವಿ ಹರಿಹರನಿಗೆ ಗೊತ್ತಿ ರ- 
ಲಿಲ್ಲವೆಂದು "ಕಲ್ಪಿ ಸಬೇಕೆ? ನಂಬಿಯ ಬಳಿಗೆ ಬಂದು 39 "ಇನ್ನು ಪೋಷೆನೆಲೆ 
ಮಗನೆ, BEN ನಿನ್ನ ಹಲ್‌” ಎನ್ನುತ್ತಾನೆ. ನಂಬಿಯು ಸಂಕಿಲೆ- 
ಯೊಂದಿಗೆ "ಅತ್ಯನುಭವಸುಖದಿಂ' ಮತ್ತೆ ಮತಿ ಮೂರ್ಛಿಸೆ ಕರುಣದಿಂ 
ಶಿವನು "ಎಚ್ಚರಿಸಿ ಅರ್ಚನೆಗೊಳ್ಳು'ತ್ರಿದ್ದನಂತೆ. ಹಗಲಿರುಳು "ಹಿಂದು- 
ಮುಂದರಿಯದೆ ಕೆಲಬಲನರಿಯದೆ ಮನವರಿಯದೆ ಮಯ್ಯರಿಯದೆ ಬುದ್ದಿ ಯ- 
ರಿಯದೆ ದ್ವ ತೌದೈ 4 ತಸುಖಿಗಳಾಗಿ ಸಂಕಿಲಿಯಲ್ಲದುಳಿದುದೆಲ್ಲಂ ಗಂಡು, 
ನಂಬಿಯಣ್ಣ ನಲ್ಲಿದುಳಿದೆದೆಲ್ಲಂ ಹೆಣ್ಣಾಗಿ ತೋಣ್‌' ಮಾಸಂಗಳ್‌ ನಿಮಿಷಂಗಳಾ- 
ದುವಂತೆ. ಮೂರು ವರುಷ ಇಂತು ಕಳೆಯಲು "ಹಟ ಕ್ಕ ರಮಗಂ ಅಂತು ಕೆಟ್ಟು 
ಪೋದಪನೆಂದು ಕೊಟ್ಟಿ ನಂಬುಗೆಯಂ ನೆನೆದು? ಕಾವಡಾರಿ ಕರುಣದಿಂ ಔಚಿರು. 
ತನನ್ನು ಕರೆದು ಸರನೆ ನರುಸುಯ್ಯ ಸವಿಗಂಪನ್ನು, ತನ್ನ ಪ್ರಸಾದದ ಪರಿ- 
ಮಳವನ್ನು ಕೊಂಡು ನಂಬಿಯೆಡೆ ಕಳುಯುತ್ತಾನೆ. ಆ ಪರಿಮಳವು. ನಾಸಿಕದ ಬಳಿ 
ಸಾರಲು SAE ಧಿಗಿಲೆಂದು. ಮನದ ಬೆಸುಗೆ ಬಿಟ್ಟಿ, ಚಿತ್ತವೆತ್ತಿಕ್ಸಿ, 
ಭೋಂಕನೆದ್ದು ಮರುಳಂತೆ ಮುನಿದಂತೆ ಕಾಮತಾಪದಿಂ ಕಣ್ಣಾ ಣದೆ ಉರವಣಿಸಿ 
ನಡೆತರುತ್ತಾನೆ. ಶಿವನಾಜ್ಕೆಯ ಸೀಮೆಯನ್ನು ಮಾರಿದಾಗ, ಸಂಕಿಲೆಯ 
ನೋಡಿದ ಕಣ್ಣ ಳು ಪರವೆಯರಂನೋಡಲಾಗದೆಂಬಂತೆ ಶಿವನಂ ಅಂತಮುರಬದಿಂ 
ನೋಡಲೊಳಪೊಕ್ಕ ವೆಂಬಂತೆ ಕಣ್‌ ಮಾಯವಾದವಂತೆ. ಕಣ್ಣಿಗಾಗಿ ಶಿವನನ್ನು 
ಕಾಡುತ್ತ ಹೇಳುವ ನಂಬಿಯ ಮಾತುಗಳು ತುಂಬ ಅರ್ಥಪೂರ್ಣವಾಗಿವೆ. 
"ಹೂಸಂ ಚಿವುಂಲುವೈ, ತೊಟ್ಟ ಲಂ ತೂಗುವೈ. ನೋಡುವಡೆ ತಪ್ಪುನಾ ನಿನ್ನ 
ಮೇಲಿಡುನೆನೈ, ಪ್ರೇರಕಂ ನೀನೆಂದೊಡೆ ಎನ್ನ ಕಾರಣವುಂಟಿ? ಎನ್ನುತ್ತಾನೆ. 

ಪರವೆಯರ ಬಳಿ ಬಂದು ಭಂಗಗೊಂಡ ನಂಬಿಯು ಮತ್ತೆ ಶಿವನನ್ನು 
ಪರಿಪರಿಯಾಗಿ ಅಂಗಲಾಚುತ್ತಾನೆ. ಆಗ ಶಿವನು "ನಂಬಿ ನೀಂ ಕಾರಣ ಗಿರಿಜೆ- 
ಯನಗಲ್ಲು, ಅಭಿಮಾನನುಂ ನೋಡದೆ, ನುಡಿಯ ಕರ್ಕಶ ಮಂ ಸೈರಿಸಿ 
ವೇಶ್ಯಾಗೃಹನೆನ್ನದೆ ನಡೆದು ಪೋಗಿ ಸರನೆಯರಂ ಬೇಡಿಕೊಂಡು ಬಂದೆವು? 
ಎಂದು ಹೇಳುವಲ್ಲಿಯ ಒಂದೊಂದು ಮಾತೂ ಧೃನಿಪೂರ್ಣವಾಗಿವೆ. ಭಕ್ತ ನಿಗಾಗಿ 


ತ್‌ 


ಹರಿಹರದೇವ ಕೃ ತ ನಂಬಿಯಣ್ಣ ನ ರಗಳೆ ೧೭೧ 


ಶಿವನು ಪಟ್ಟಿ ಪಾಡನ್ನು ಇದಕ್ಕೂ ಇನ್ನಾವ ರೀತಿ ಸಮರ್ಥವಾಗಿ ಕವಿ ಹೇಳಲು 
ಸಾಧ್ಯ! ಸಹ ಮತ್ತ, ಪರವೆಯೊಡನೆ ನಂಬಿ ಸುಖದಿಂದಿರಲು "ಕಾಮಸುಖಂ 
ಕಾಮಾರಿಗೇಲುತ್ತ] ಇತ್ತಂತೆ. ಹೀಗಿರಲು ಅರಸ ಚೇರಮನು ಭಕ್ತನಂಬಿಯನ್ನು 
ಕಾಣಲು ಬಂದಿದ್ದಾನೆ. ನಂಬಿಯನ್ನು ಕಾಣುತ್ತಲೆ ನಮ್ಮಂತೆ ಮನದಲ್ಲಿ ಕಳ- 
ವಳಿಸಿದ್ದಾನೆ, "ಈ ನಿಲವೆ ಹರನನೊಲಿಸುವ ರೂಪು? ಶಿನಶಿವನೆ, ಪೂರೆದ 
ಅರಿಸಿನದ ಕಂಪು ನಖರೇಖೆ ನಗೆನೊಗಂ. ಹರಪೂಜೆಯೇಕೆ ಇದೇಕೆ 
ಅಕ್ಕ ಟಾ” ಎಂದು ಉದಾಸೀನಭಾವದಿಂದ ಅಲ್ಲಿಯೇ ತೂಕಡಿಸುತ್ತ ಕುಳಿತಾಗ 
ಶಿವನು ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು, “ನೆಂಬಿಯೆಂತಿರ್ದನಂತದು 
ಪೂಜೆ ಕೇಳೆನಗೆ, ನಂಬಿ ನೀನಾತನ ಪದಕ್ಕರಗು. ಸುಖ ನಿನಗೆ? ಎಂದು 
ಹೇಳುತ್ತಾನೆ. ಜೇರಮ ನಡೆತಂದು ಕಾಣ್ಮೆಯಿತ್ತು ಕೈಮುಗಿದು ನಿಂತಾಗ 
ಯಾರೆಂದು ವಿಚಾರಿಸಿ ನಂಬಿ ಇರು ಇರೆಂದು ಹೇಳಿ ಗದುಗಿನಾಟದಲ್ಲಿ ಮಗ್ನ- 
ನಾದನು. ತಾನೂ ಆಡಲೆಂದು ಚೇರಮ ಗದುಗಂ ಕೊಂಡು ಇಡಲು ತಾಗದೆ 
ಹೋಯಿತು. ಆಗ ಚೇರಮ "ಏನಯ್ಯ ಶಿವಭಕ್ತರಪ್ಪೆವೊ ಅಲ್ಲವೊ ಏನು' 
ಎಂದು ಕೇಳಲು ನಂಬಿಯು,' "ನಿಂದ ಗದುಗಂ ನೋಡ ಲಿಂಗನೆಂದೇ ನೆನೆದು 
ಬಂದ ಗೆದುಗಂ ಚೆಂಗಣಿಗಿಲಾಗಿಯೇ ನೆನೆದು ಇಡುವದು' ಎಂದನಂತೆ. ಇಲ್ಲಿ 
ನಂಬಿಯ ಪರಮಾತ್ಮಾನುಸಂಧಾನದ ಬಗೆಯನ್ನು ಕಾಣಬೇಕು. ಅಂತೆ ಇಡಲು 
ತಟಲನೆ ತಾಗಿತಂತೆ. ಆಗ ನಂಬಿಯ ಮಹಿಮೆಯ ಅರಿವಾಯಿತು ಜೇರಮನಿಗೆ. 
ಗಡಗಡನೆ ನಡುಗಿ ಪದತಳಕ್ಕೆ ರಗಿ "ದೇನ ನೀಂ ಮಾಳ್ದುದಂ ಪೂಜೆಯೆಂದರಿ- 
ಯೆನೈ ದೇನ. ಹೊರನೇಷಮಂ ಕಂಡು ಮರುಳಾದೆನೈ. ಸೈರಿಪುದು ದೇವ 
ಎನ್ನ ಅಪರಾಧವೊಂದುಂ? ಎಂದು ಶರಣುಹೋದನಂತೆ. ಈ ಒಂದು ಪ್ರಸಂಗ- 
ದಿಂದಲಾದರೂ ನಾವು ನಂಬಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳ ಜೀ 
ಕವಿ ಇಚ್ಛೆ ಸಿದಂತೆ ಕಾಣುತ್ತದೆ. ಮಹಾತ್ಮರನ್ನು ಮೀಲುನಡಟದ 
ಅಳೆಯುವದು ತಪ್ಪೆಂಬುದನ್ನು ಮತ್ತೆ ಬೇರೆ ಹೇಳಬೇಕಾಗಿಲ್ಲ ಉಳಿದ 
ಕಾವ್ಯ ಗಳನ್ನು ಅಳೆದಂತೆ ನಂಬಿಯಣ್ಣನ ರಗಳೆಯನ್ನು ವಿಮರ್ಶಿಸುವದೂ 
ಜೇರಮನು "ಅರಿಸಿನದ ಕಂಪುನಖರೇಖೆಯನ್ನು ಕಂಡು ಕನಲಿದುದೂ ಒಂದೇ 
ಎಂದು ಹೇಳದೆ ವಿಧಿಯಿಲ್ಲ. ಜೇರಮನನ್ನು ಕರೆತಂದು ಪರವೆಯರಂಳ್ಲಿ 
ಆತಿಥ್ಯ ನೀಡಿ ಬೀಳ್ಕೊಂಡ ನಂಬಿಯು ತಿರುನಾಳಪುರಕೆ ಬಿಜಯಂಗೈ ದನು. 
ಅವನ. ವಿರಹವನ್ನು ತಾಳಲಾರದೆ “ತೀರಿತಿನ್ನಿಲ್ಛಿಯ ಇರವು' ಎಂಬಂತೆ "ಫರವೆ 
ಜ್ರ ಲಾಸಕ್ಕೆ ನಡೆದಳು, ಇತ್ತ ನಂಬಿ ದೇವಾಲಯವನ್ನು ಹೊಕ್ಕು ಹರನೆದುರು 
ನಂದು "ದೇವ ನಿರ್ವಿಷಯಿಯಾನಾದೆ ಅವಧರಿಸು' ಎಂದನಂತೆ. 'ಅವನ ಅಂತಃ: 
ಕರಣ ಅಂತು ಸರಿಯಾಗಿ ಆಡಿಸಿದೆ ವಣತನ್ನು. ಇಲ್ಲಿಗೆ ಅವನ ಕಾಮಸುಖದ 
ಪೂಜೆ ಮುಕ್ತಾಯಗೊಂಡಿತು. ಆರೂರಿಂದ ಬಂದ ಓರ್ವನು ಪರವೆಯರ 


೧೭೨ ಕರ್ನಾಟಕ ಭಾರತಿ 


ಮರಣದ ವಾರ್ತೆಯನ್ನು ಅರುಹಿದಾಗ ಕ್ಷಣಕಾಲ "ಶೋಕಾಗ್ನಿ ಹೊತ್ತಿ ಹೊಗೆ ' 


ದಂತಾಗಿ ಬರೆದಂತೆ' ಪದತ: ಬೇಗನೆ ತಿಳಿವುಗೊಂಡು, Hr ಮಾಡ- 
ಲಾರಂ. ಹರನ ಕಾರ್ಯವಿದು, ಕಂತುಹರನೆಂಬುದಂ ತೋರುವ ವಿರಾಗವಿದು? 
ಎಂದೆನ್ನುತ್ತಾನೆ. ಭಕ್ತರನ್ನು ಯಮನು ಮುಟ್ಟಲಾರನೆಂಬ ನಂಬಿಯ ಆತ್ಮ- 
ವಿಶ್ವಾ ಸವನ್ನು ಇಲ್ಲಿ ನೋಡಬೇಕು. ಪರವೆಯ ಮರಣವೂ ಕಂತುಹರನ 
ಕವಾಗಿ ತೋರುತ್ತದೆ. ಇಲ್ಲಿ ಕವಿಯು ಬಳಸಿದ "ಕಂತುಹರ' ಪದದ 
ಔಚಿತ್ಯವನ್ನು ಅರಿಯಬೇಕು. ಇದು, ಕೈಲಾಸಕ್ಕೆ ಹೊರಡುವ ಮುನ್ಸೂ ಚನೆ 
ಯಾಗಿ ನಂಬಿಗೆ ತೋರಿರಬೇಕು. 

ಮುಂದೆ ಮಹಾಟಿವಿಯಲ್ಲಿ ಹೋಗುವಾಗ ಕಂಡ ಅದ್ಭುತ ಕ್ಸಾ'ರವ್ಯೂ 
ಗಳನ್ನು ಕಂಡು, " ಅಲ್ಲಲ್ಲಿ ಪುಟ್ಟಿದ ವೀರಾದ್ಭು ತರಸಂಗಳಿಂದ ಪುಟ್ಟಿದ ಸುಖಂಗಳಂ 
ಶಿವಂಗರ್ಪಿಸುತೆ ನಡೆದನು. ತರುವಾಯ ಚೇರಮನ ಪುರಕ್ಕೆ ಬಂದು, ಅಲ್ಲಿ 
ಭಕ್ತರ್‌ ಗುಡಿಗಟ್ಟೆ ಮಂಗಳಮೃದಂಗ ನಾನಾವಿಳಾಸಿನೀ ನರ್ತನ ರತ್ನದರ್ಪಡ 
..ನಾಟ್ಯಿನಾಟಕಂಗಳ ನಡುವೆ ಪುಟ್ಟುವ ಸಕಲ ಸುಖಂಗಳಂ ಶಿವಂಗೆ? 
ಅರ್ಬಸಿದನಂತೆ. ಹೀಗೆ “ಎಲ್ಲಾ ಸುಖಂಗಳಂ ಶಿನಂಗರ್ಪಿಸುತೆ, ಎಲ್ಲಾ 
ನಿನೋದಮಂ ಶಿವಪೂಜೆಗೆಯ್ದಿ ಸುತೆ? ಇರಲು ಆ ದೇವಾಲಯಕ್ಕೆ ಶಿವನು 
ಕಳುಹಿದ ಐರಾವತವು ಬಂದುದು. ಅದನ್ನೇರಿ ಜೇರಮನೊಡನೆ ಕೈಲಾಸಕ್ಕೆ 
ಬಂದನು. ಶಿವನೋಲಗಕ್ಕೆ ಬಂದ ನಂಬಿಯನ್ನು ಕಂಡು ಶಿವನು, *ಬಲ್ಲಾ 
ಉಮ್ಮ ನಮ್ಮ ಶಿಶು ಪುಷ್ಪದತ್ತನಂ, ಎಲ್ಲಾ ಸುಖವನೆನಗೆ ಕೂಡುವ ಏಕ 
ಚಿತ್ತನಿ ಎಂದು ಪರಿಚಯ ಮಾಡಿಕೊಡುತ್ತಾನೆ. ಕಾವ್ಯದ ಕೂನೆಯಲ್ಲಿ 
ಶಿವನಿಂದಲೇ ನಂಬಿಗೆ ಪ್ರಶಸ್ತಿ ಪ್ರದಾನ ಮಾಡಿಸಿದ ಕವಿ ಹರಿಹರನ ಜಾಣೆ ನೆ 
ತಲೆಬಾಗಬೇಕು. ಹೀಗೆ ತ್‌್‌ ಆದಿಮಧ್ಯಂತಗಳಲ್ಲಿ ನಂಬಿಯ ಉದಾತ, 
ಬದುಕಿನ ಆದರ್ಶವನ್ನು ಎತ್ತಿ ತೋರಿ, ಆ ತ ನನ್ನು ಎಂತು ಅರ್ಥಮಾಡಿ 
ಚಿತ್ರಿಸಿಕೊಳ್ಳ ಬೇಕೆಂಬುದನ್ನು ಸ ಸ್ಪಷ್ಟವಾಗಿ ತೋರಿದ್ದಾ ನೆ. ಇಷ್ಟು pL 
ಒಂದಿನಿತು ನಡವ ಬಣದ ಮಹಾಪಾತ್ರವನ್ನು ಸಾಂಕೇತಿಕವ ಕಾವ್ಯದಲ್ಲಿ 
ಚಿತ್ರಿಸಿದುದು ತುಂಬ ವಿರಳವೆಂದೇ ಹೇಳಬೇಕು. ಚಾಮರಸನ ಹ SE 
ರತ್ನಾಕರವರ್ಣಿಯ ಭರತೇಶರನ್ನುಳಿದರೆ ಸಾಹಿತ್ಯ ದಲ್ಲಿ ಇಂತಹ ಬೇರೊಂದು 
ಪಾತ್ರ ದೊರೆವುದು ವಿರಳವೆಂದೇ ಹೇಳಬೇಕು. 

ವಿದ್ವಾಂಸವಿಮರ್ಶಕರು ಮೇಲಿನ ಮಾತುಗಳನ್ನು ಗಮನಿಸಿ ನಂಬಿಯಣ್ಣ ನ 
ರಗಳೆ ಮಹಾಕೃತಿಯು ಅಹುದೋ ಅಲ್ಲವೋ ದೇತ ಇದು ಶೈಂಗಾರ 
ಭಕ್ತಿಗಳ ಸಂಮಿಶ್ರ ಚಿತ್ರವೋ ಎಂಬುದನ್ನು RS "ಸಮಗ್ರತೆ 
ಯಿಂದ ಕೂಡಿಲ್ಲ, ಸಂಪೂರ್ಣ ಹೃದ್ಯವಾಗಿಲ್ಲ' ಎಂಬ ಡಾ. ಮುಗಳಿಯವರ 
ಮಾತನ್ನು ಇನ್ನೊಮ್ಮೆ ಪರಿಕಿಸಬೇಕು. ಮನುಷ್ಯ ಜೀವನದ ಉಜ್ಭ್ಛ ಮೂಲ 


ಹರಿಹರದೇವಕೃತ ನಂಬಿಯಜ್ಞನ ರಗಳೆ ೧೭೬ 


ಗಳಿಗೆ ವಿರುದ್ಧ ವಾಗುತ್ತದೆಂಬ ಮಹನೀಯರ ಮಾತು ಯೋಗ್ಯವೇ? ವಿಚಾ- 
ರಿಸಬೇಕು. ತಾರತಮ್ಯಜ್ಞಾನವಿಲ್ಲದೆ ಎಲ್ಲರನ್ನೂ ಒಂದೇ ಅಳತೆಗೋಲಿಂದ 
ಅಳೆವುದು ಉಚಿತವೇ? ಹಾಗಾದರೆ ಭರತೇಶ ಕೃಷ್ಣರಂತಹ ಪಾತ್ರಗಳ ಗತಿ 
ಯೇನು? ನಂಬಿಯ ಪಾತ್ರದ ಉದಾತ್ತತೆಗೆ ಬಂದ ಕುಂದಾವುದು? ` ಎಂಬು 
ದನ್ನು ಇನ್ನೊಮ್ಮೆ ಮರುಪರಿಶೀಲಿಸಬೇಕು. ನಂಬಿಯದು ಚಂಚಲಶೃಂಗಾರವೇ? 
ಶೃ ಂಗಾರಭಕ್ತಿ ಗಳನ್ನು ಬೇರೆಬೇರೆಯಾಗಿ ಭಾವಿಸುವ, ಅನ್ನಮಯ, ಪ್ರಾಣ 
ಮಯ ಸ ಶೆ ರಗಳಲ್ಲಿ "ದೀಳೀಳುತಿ ರುವ ನಾವು ತಟ್ಟನೆ ಪಾತ್ರ ದಲ್ಲಿ ಸಮನ್ವಯ 
ಇಲ್ಲವೆಂದು ನುಡಿಯಬಾರದು. "ನಂಬಿಯಣ್ಣ ನ ಕಥೆ ಪೂರ್ಣವಾಗಿದ್ದ ರೂ ವ್ಯ ಕ 
ಚಿತ್ರ ಅಪೂರ್ಣ ಅಸಮಗ್ರ” ಎಂಬ ಡಾ. "ಮುಗಳಿಯವರ ಮಾತು ಸತ್ಯಕ್ಕೆ 
ಸವಹಿಪವೇ ಎಂಬುದನ್ನು ಕನ್ನಡ ನಾಡಿನ ಇಂದಿನ ವಿಮರ್ಶಕರು ನಿರ್ಮಲ 
ಮನದಿಂದ ಫನರಾಲಿಸ ಪಾದ ವಿನಯದಿಂದ ಪ್ರಾರ್ಥಿಸುತ್ತೇನೆ. 

ನಾನು ವಿದ್ವಾಂಸರ ಸ್ಥಾನದಲ್ಲಿ ನಿಂತು ಈ ಮಾತುಗಳನ್ನು ಹೇಳುತ್ತಿಲ್ಲ. 
ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಕಾವ್ಯ ವನ್ನು ಓದಿದ್ದೆ. ಆಗ ಯಾವ 
ವಿಶೇಷ ಅರ್ಥವೂ ಹೊಳೆದಿರಲಿಲ್ಲ. ಇಡಾ ಶೃ ಹ ಭಕಿ ಗಳನ್ನು ಚಿತ್ರಿ 
ಸುವ ಕಾವ್ಯ ವೆಂದೇ ಬಗೆದಿದ್ದೆ. ಇದೀಗ ಮತ್ತೊ ಮ್ಮ ಅಭ್ಯಾಸ ಕ್‌ 
ಪ್ರಸಂಗದಲ್ಲಿ "ವೀರಶೈ ವಸಿದ್ಧಾ ೦ತದ ಹಿನ್ನೆಲೆಯಲ್ಲಿ ಅವಲೋಕಿಸಿದಾಗ ಎಂತಹ 
ಅಪೂರ್ವ ಸರ್ಶನಿತ ಕಾವ್ಯ ವಿದೆಂಬ ನೀ ಜಾರ ಹೊಳೆಯಿತು. ನಂಬಿಯಣ್ಣನ 
ಅಲೌಕ ಕವ್ಯ ಕ್ರಿತ ಮನಸೆಳೆಯಿತು. ಈ ದಿಸೆಯಲ್ಲಿ ವಿಚಾರಿಸಲು ನನಗೆ ಪ್ರೆ ರಣೆ 
'ಬಂದುದು ಗುರುಗಳಾದ (ಶ್ರೀ ಮಲ್ಲಿನಾಥ ಕಲಬುರ್ಗಿಯವರ ಅಧ್ಯಾ ಪನದಿಂದ. 
ಅವರಿಗೆ ನಾನು ಕೃ ತಜ್ಞ ನಾಗಿದ್ದೆ ನೆ. ವಿಜಾರಮಂಡನೆಯಳ್ಳಿ ಎಂ ನನ್ನ 
ದೋಷಗಳನ್ನು ಕ್ರಮಿಸಿ ವಿಚಾರಗಳನ್ನು ಮಾತ್ರ ವಿಮರ್ಶಿಸಬೇಕೆಂದು ಪ್ರಾ ರಿ 
ವಿರಮಿಸುತ್ತೇನೆ. 


ವರದರಾಜ ಹುಂತಿಲಗೋಳ 


"ಹೊಸಗನ್ನಡ ಸಾಹಿತ್ಯ' ಎಂಬುದನ್ನು ಪ್ರಾಮುಖ್ಯವಾಗಿ ಇಪ್ಪತ್ತ ನೆಯ 
ಶತಮಾನ ಪೂರ್ವಾರ್ಭ ದ ಸಾಹಿತ್ಯ ವನ್ನು ಕಡ ಉಪಯೋಗಿಸಿದೆ. ರಂ 
ವರುಷ ವಿಶೇಷ ವಿವಿಧತೆಯಲ್ಲಿ ಬೆಳೆಯದ ಕನ್ನಡ ಸಾಹಿತ್ಯ ವು ಇಪ್ಪತ್ತನೆಯ 
ಶತಮಾನದ ಪೂರ್ವಾರ್ಧದಲ್ಲಿ ಒಮ್ಮೆಲೇ ಪ ) ರೂಪಗಳನ ನ್ನು ಯಾ ತನ್ನ 
ಬಣ್ಣ ಬಣ್ಣದ ಗರಿಗಳನ್ನು ಹರಹಿ, 'ಔೂಸ ಕಾಲದ ನವಿಲಿ'ನಂತೆ ನರ್ಶಿಸಿದೆ. 

ಕನ್ನಡದಲ್ಲಿ ಹೀಗೆ ಹೊಸ ಸಾಹಿತ್ಯ ರೂಪಗಳ ನಿರ್ಮಾಣವಾಗಲು ಅನೇಕ 
ಕಾರಣಗಳುಂಟು. ಮೊದಲನೆಯದಾಗಿ ಸಂಗ್ರ ಷ್‌ ಸಾಹಿತ್ಯ ದ ಅಭ್ಯಾಸ ಹೊಸ 
ವಿಚಾರಗಳನ್ನು ಪ ಪ್ರ ಚೋದಿಸಿತು. ಸಾಹಿತ್ಯ ದ ಹೊಸ pes: ತನ್ನ ಡಿಗರಿಗೆ. 
ಕಂಡವು. Ree ೧೯ನೆಯ ಶತಮಾನದಲ್ಲಿ ರೆವರೆಂಡ್‌ ಕಿಟ್ರರ್‌ರಂಥ 
ಮಿಶನರಿಗಳು ಕನ್ನಡ ಸಾಹಿತ್ಯದ ಸಮಗ್ರ ದೃಷ್ಟಿ ಯನ್ನು, ಕನ್ನ ಡ ಭಾಷಯ 
ಸತ್ತ್ತೃವನ್ನು ಕನ್ನಡಿಗರಿಗೆ ತೋರಿಸಿಕೊಟ್ಟರು. ೧೯ನೆಯ "ಶತಮಾನದಲ್ಲಿ 
ಪ್ರಕಟವಾಗಿರುವ ಶಬ್ದ ಕೋಶಗಳು, ವ್ಯಾಕರಣಗಳು, ಭಾಷಾಶಾಸ್ತ್ರದ ಗ್ರಂಥ- 
ಗಳು, ಹಳಗನ್ನಡ ಗ್ರಂಥಗಳ ಸಂಪಾದನೆ ಇವೆಲ್ಲವೂ ವಿದೇಶೀಯರಿಂದ ಶಾಸ್ತ್ರೋ 
ಕವಾಗಿ ಅಭ್ಯಸಿಸಲ್ಪಟ್ಟು ಒಂದು ಹೊಸ ಅಭ್ಯಾಸಕ್ರಮದ ರೀತಿಯಲ್ಲಿ ನೆಲಗಟ್ಟು 
ಹಾಕಲ್ಪಟ್ಟದೆ. ಇದರಿಂದ ಹೊಸ ಸಾಹಿತ್ಯಕೆ NA ಒಂದು ದಾರಿಯನ್ನು ಮಾಡಿ 
ಕೊಟ್ಟಂತಾಗಿದೆ. ಕನ್ನಡದ ಅಚ್ಚುಖಾನೆಗಳೂ ಒಂದು ದೃಷ್ಠಿ ಯಿಂದ ಹೊಸ 
ಗ್ರಂಥಗಳು ಹೊರಬೀಳಲು Dee ಮಾಡಿಕೊಟ್ಟ ವೆ. pegs ಗ್ರಂಥಗಳು 
ಬೇಗ ಪ್ರಕಟವಾಗುವುದನ್ನರಿತ ಲೇಖಕ ಹೊಸ ಸಾಹಿತ್ಯನಿರ್ಮಾಣಕ್ಕೆ. ಸ್ಫೂರ್ತಿ 
ಯನ್ನು ಪಡೆದಿದ್ದಾನೆ. ಕೊನೆಯದಾಗಿ ಬಂಗಾಲಿ, ಮರಾಠಿ, ಇಂಗ್ಲೀಷ ಮುಂತಾದ 
ಭಾಷೆಗಳಿಂದ ೧೯ನೆಯ ಶತಮಾನದಲ್ಲಿ ಪ್ರಕಟವಾದ ಗ್ರಂಥಗಳೂ ಹೊಸ 
ಸಾಹಿತ್ಯ ಕ್ಸ ಸಾಕಷ್ಟು ಅನುವು ಮಾಡಿಕೊಟ್ಟಿವೆ. 

ಸೃತಂತ್ರವಾದ ಹೊಸ ಸಾಹಿತ್ಯ ೨೦ನೆಯ ಶತಮಾನದ ಪೂರ್ವಾರ್ಧದಲ್ಲಿ 
ಸಾಕಷ್ಟು ಪುಟ್ಟಗೊಂಡಿದೆ. ಕಾದಂಬರಿ, ಸಣ್ಣ ಕಥೆ, ಪ್ರಬಂಧ, ಭಾವಗೀತ, 
ನಾಟಕ ಈ ಮುಂತಾದ ಹೊಸಸಾಹಿತ್ಯ ದ ವಿವಿಧರೂಪಗಳು. ಸಾಹಿತ್ಯ ದ 
ಈ ಬೇರೆ ಬೇರೆ ರೂಪಗಳನ್ನು ಕನ್ನಡದಲ್ಲಿ ಮೊದಲು ಯಾರು ಯಾರು ಬಳಕೆಗೆ 
ತಂದರು ಎಂಬುದರ ಬಗ್ಗೆ ಬೇರೆಬೇರೆ ಲೇಖನಗಳಲ್ಲಿ ವಿಚಾರಗಳು ವ್ಯಕ್ತವಾಗಿವೆ. 
ಅವುಗಳನ್ನು ಒಂದೆಡೆಗೆ ತಂದು, ಅವುಗಳ ಬಗ್ಗೆ ಕೆಲವು ವಿಚಾರ ಹೇಳುವುದು 
ಈ ಭಟನದ ಉದ್ದೇಶವಾಗಿದೆ. 


೧೭೪ 


ತ 
ಶ್ರ 
8 
A 
| 


ಹೊಸಗನ ಡ ಸಾಹಿತ್ಯದ ಅದ್ಯರು ೧೭೫ 


ಹೊಸ ಸಾಹಿತ್ಯದ ವಿವಿಧ ರೂಪಗಳ ಮೊದಲ ಹರಿಕಾರರಿಗೆ ಯಾವಾ 
ಗಲೂ ಅಮೂಲ್ಯವಾ 8 ಸ್ಟಾ ನವಿದ್ದೆ « ಇರುತ್ತದೆ. ಕೆಲವೊಂದು ಸಲ ಅಂಥ ಕೃ ತ್ರಿ 
ಗಳಲ್ಲಿ ವಿಶೇಷ ಸಾಹಿತ್ಯ ಸತ್ತ ಇರದೇ ಇರಬಹುದು. ಆದರೂ ಸಾಹಿಕ್ಯತೆ f 
ಮೊಟ್ಟ ಮೊದಲು ಹೊಸ ಹ ಕೊಟ್ಟ ಶ್ರೇಯಸ್ಸು, ಸಾಹಸ ಅವರದಾಗಿರು 
ತದ ಇಂಥದೇನಾದರೂ ಹೊಸದು ಬೆಳಕು ಕಂಡಾಗ ಸಂಪ್ರದಾಯವಂತರು 
ಮೂಗುಮುರಿಯುವುದೂ ಉಂಟು. ಆ ಲೇಖಕನ ವಿರುದ್ಧ ಟೀಕೆ ಉಗ್ರ 
ಬೀಕೆ ಆಗುವುದೂ ಸಂಭವನೀಯ! ಇಂಥವುಗಳನ್ನೆಲ್ಲ ಎದುರಿಸಿದ 
ಶ್ರೇಯಸ್ಸು ಈ ಮೊದಲ ಹರಿಕಾರರಿಗೆ ಇರುತ್ತದೆ. 


ಈಾದಂಬರಿ : 
ಆಧುನಿಕ ಸಾಹಿತ್ಯದಲ್ಲಿ ಕಾದಂಬರಿ ಅತ್ಯಂತ ಜನಪ್ರಿಯವಾದ ಸಾಹಿತ್ಯದ 
ರೂಪವಾಗಿದೆ. ೧೯ನೆಯ ಶತಮಾನದಲ್ಲಿ ಈ ಕಾದಂಬರಿ ರೂಪದ ಸುಳುಹು 
ಹೊಳೆದಿದೆ. ಹಳೆಯ ರೀತಿಯನ್ನೇ ತೀಡಿದರೂ, ಅನುವಾದ ರೂಪದಲ್ಲಿ 
ಇದಂಬರಿ ಹೊಸತನಕ್ಕೆ ಪೀಠಿಕೆಯನ್ನು ಅಣಿಗೊಳಿಸಿದೆ. 


ಕನ್ನಡದಲ್ಲಿ ಮೊದಲ ಕಾದಂಬರಿ ಯಾವುದು ? ಯಾರು ಮೊಟ್ಟ ಮೊದಲು 
ಕಾದಂಬರಿಗಳನ್ನು ಬರೆದವರು ? ಇದರ ಬಗ್ಗೆ ಕೆಲವು ಪಾದವಿವಾದಗಳಿವೆ. 
ಬೋಳಾರ ಬಾಬೂರಾಯರ “ವಾಗ್ದೇವಿ' ಮೊದಲ ಕಾದಂಬರಿಯೆಂದು ಮಂಗ- 
ಳೂರಿನ ಮಿತ್ರರು ನುಡಿದರೆ, ಅ. ನ. ಕೃ. ಅವರು ಎಂ. ಎಸ್‌. ಪುಟ್ಟಣ್ಣ ನವರ 
"ಮಾಡಿದ್ದು ಣ್ಹೋ ವರಾರಾಯ' ಉಂಬ ಸ ತಂತ್ರ ಇ ಹದು ಹೇಳಿರು 
ವರು. ಆದರೆ ಇದಕ್ಕೂ ಮೊದಲಿನ ಕೃ ho ಈಗ ಹೊರಬಿದ್ದಿ ವೆ. 


ಡಾ. ರಂ. ಶ್ರೀ. ವಗ (0% ಕನ್ನಡ ಸಾಹಿತ್ಯದ ಇತಿಹಾಸವನ್ನು 
ಬರೆಯುತ್ತ “ರೆ. ವೀಗಲ್‌ ಅವರು ಮಾಡಿದ Pilgrim’s Progress (John 
Bunyan ) ಇವರ "ಯಾತ್ರಿ ಕನ ಸಂಚಾರ" ಎಂಬ ಭಾಷಾಂತರವು ೧೮೪೭ರಲ್ಲ 
ಪ್ರಥಮ ಮುದ್ರಣವಾಗಿ ಹೊರಬಿದ್ದಿ ತು. ಸುದೀರ್ಷಕಥೆ ಅಥವಾ ಕಾದಂಬರಿ 
ಯಾಗಿ ಕನ್ನಡದಲ್ಲಿ ಇದೇ ಮೊದಲನೆಯದಾಗಿ ಪರಿಣಮಿಸಿತು”” ಎಂದು ನುಡಿ- 
ದಿರುವರು. ಬಿ. ಶಂಕರಭಟ್ಟ ಮತ್ತು ಬಿ. ಎಮ್‌. ಶರ್ಮ ಅವರು ಈ ಗ್ರಂಥದ 
ಬಗ್ಗೆ ಹೇಳುತ್ತ “ಯಾತ್ರಿಕನ ಸಂಚಾರ” ವೆಂಬ ಹೆಸರಿನಿಂದ ಕನ್ನಡ ಗದ್ಯ ಕಳ 
ಕ್ಕಿಳಿದ ಪ್ರ ಕೃ ತಿಗೆ ಹೊಸಗನ್ನಡ ಗದ್ಯ ಸಾಹಿತ್ಯ ದಳಿ ಚಡಂದು ವಿಶಿಷ ಸ್ಥಾನ 
ಪಿದೆ” ಎಂದು "ಅಭಿ ಪತ್ರೆ ಸುಪಟ್ಟಿ ಕುವರಿ 


೧, ಕನ್ನಡ ಸಾಹಿತ್ಯದ ಇತಿಹಾಸ (ಸಾಹಿತ್ಯ ಅಕಾದೆಮಿ ಪ್ರಕಟಣೆ), ಪುಟ ೧೯೩. 
೨. ನಮ್ಮ ಸಾಹಿತ್ಯ, ಪುಟಿ ೧೯. 


ಗೋವಿಂದ ಪ್ರೈ ಅವರು ೧೮೪೭ಕ್ಕಿ ಂತಲೂ ಒಂದಕ್ಕೆ ಹೋಗಿ ೧೮೦೦ರಲ್ಲಿ 
ಯಾದವನೆಂಬ ಕವಿ “ಕಲಾವತಿಪರಿಣಯ?” ಎಂಬ ಕಾದಂಬರಿಯನ್ನು ಹಳಗನ್ನಡ 
ಶೈ ಲಿಯಲ್ಲಿ ಬರೆದಿರುವನೆಂದೂ ತಿಳಿಸಿರುವರು.8 ಗೋವಿಂದ ಪೆ ಪ್ರೈ ಅವರು ಇದೇ ' 
ವಿಚಾರಗಳನ್ನು ಬರೆಯುತ್ತ ೧೮೨೩ರಲ್ಲಿ ಕೆಂಪುನಾ 1೨2 ಬರೆದ “ಮುದ್ರಾ- ' 
ಮಂಜೂಷ ಮೀ ಗ್ರಂಥವು ಕನ್ನ ಡದ ಪ್ರಥಮ ಸ್ವತಂತ್ರ ಕಾದಂಬರಿಯ ¥ 
ಒಬ್ಬ ಕೊಳ್ಳ ಗದೆಯಿಂದ. ಅಭಿಪ್ರಾ ಯಪನ್ಟಿ ೪ ಮುಮ್ಮಡಿ ' * 
ಕೃಷ್ಣರಾ ಬ ಆಸ್ಥಾನದಲ್ಲಿದ್ದ ಕೆಂಪುನಾರಾಯಣ ನಾ ತ್ರರಾಕ್ಷಸ' ಎಂಬ. 
ಸಂಸ್ಕ ತ ನಾಟಿಕದ ಥೆಯನ್ನು ಆಧರಿಸಿ ಈ ಗ್ರಂಥವನ್ನು ಬರೆದಿರುವನು. | 
ಆ ಸಂಸ್ಕೃತ ನಾಟಿಕದ್ದಾದರೂ, ಸ ಸ್ವತಂತ್ರ ವಾಗಿ ಬರೆಯಲ್ಪ ಟ್ರ ದೆ ಎನ್ನು { 
ವಷ್ಟು ಅದು ಸುಂದರವಾಗಿದೆಯೆಂಬ ಅಭಿಮತ ಗೋವಿಂದ ಪೆ ಅವರದಾಗಿದೆ. | 


ಆರ್‌. ಎನ್‌.ಎಮ್‌. ಅವರು "ಕನ್ನಡ ಕಾದಂಬರಿಗಳ ಕಥೆ' ಎಂಬ ಲೇಖನ ' 
ವನ್ನು ಬರೆಯುತ್ತ--“ಕನ್ನಡಸಾಹಿತ್ಯದಲ್ಲಿ, ಕ ಇದಂಬರಿಗಳ ಬಗ್ಗೆ ೧೮೮೫ನೆಯ ? 
ಇಸವಿಗೆ ಮೊದಲು ಏನನ್ನೂ ಹೇಳುವುದು ಬಲು ಕಷ್ಟ. ೧೮೮೫ನೆಯ ಮಾರ್ಚ 
೩೧ರಂದು ಮೈಸೂರು ನ್ಯಾಯಾಂಗ ಇಲಾಖೆಯಲ್ಲಿ ಅಧಿಕಾರಿಗಳಾಗಿದ್ದ 
ದಿ. ಬಿ. ವೆಂಕಟಾಚಾರ್ಯರು "ದುರ್ಣೇಶನಂದಿನಿ' ಎಂಬ ಕಾದಂಬರಿಯನ್ನು ಪ್ರಕಏಸಿ ' 
ದರು....ಬಂಗಾಳಿ ಸಾಹಿತ್ಯದಲ್ಲಿ ತಮ್ಮ "ಆನಂದಮಠ' ಕೃತಿಯಿಂದ ಕ್ರಾಂತಿಗೆ. ' 
ಕಾರಣರಾದ ಬಂಕಿಂ ಬಾಬುರವರ ಮೂಲಕೃತಿಯಿಂದ ವೆಂಕಟಾಚಾರ್ಯರು. ' 
ಅನುವಾದಿಸಿದ ಈ “ದುರ್ಗೇಶನಂದಿನಿ”ಯನ್ನೆ ಕನ್ನಡದಲ್ಲಿ ಪ್ರಪ್ರಥಮ ಕಾದಂ- 
ಬರಿಯೆಂದು ಹೇಳಬಹುದು” ಎಂಬ ಅಭಿಪ್ರಾ ಯವನ್ನು ವ್ಯಕ ಕ್ವ ಮಾಡಿರುವರು. ' 
ಬಿ. ವೆಂಕಟಾಚ ಜಾರ್ಯರು ಬಂಕಿಮರ ಅನೇಕ ಕ ಕ ತಿಗಳನ್ನು ಕನ್ನ ಡಕ್ಕೆ ರೂಪಾಂ- 
ತರಿಸಿ ಕಾದಂಬರಿ ಓದುವ ಅಭಿರುಚಿಯನ್ನು ಕನ್ನ ಡ ಜನತೆಗೆ ಒದಗಿಸಿರುವ... 


೧೮೦೦ ರಿಂದ ೧೮೮೫ರ ವರೆಗೆ ಈ ವಿವಿಧ ಕೃತಿಗಳು ಪ್ರಪ್ರಥಮ 
ಕಾದಂಬರಿಗಳೇ ಎಂಬ ಸ ಸ್ಯಕರ ವಾದವಿದೆಯಿಡಿಹು ತಿಳಿದುಬರುವುದು. 
ಈ ಕೃತಿಗಳು ಭಾಷಾ. ರೂ, ಸ್ವತಂತ್ರ ಕಾದಂಬರಿಗಳ ಸತ ನ್‌ 
ಇವುಗಳಲ್ಲಿದೆ ಎಂಬ ಅಭಿಪ್ರಾಯ ಇ ವಮನ ವ್ಯಕ್ತ ವಾಗುತ್ತ "ದೆ. 


ಏನೇ ಆದರೂ ಇವು ಸಂಪೂರ್ಣ ಸ ತಂತ್ರ ಕಾದಂಬರಿ ಓಮ ನಾವು ಗಮ- 
ನಿಸಲು ಬರುವಂತಿಲ್ಲ. 


ನಡಿ, ಸಂಪುಟಿ ೧೯, ಸಂಚಿಕೆ ೧೧, ಪುಟ ೨೯೦. 
» ಸಂಪುಟಿ ೧೯, ಸಂಚಿಕೆ ೧೧, ಪುಟ ೨೯೦. 


ಅ ತ್ಕ 
ಓಡಿ ನುಡಿ, ಸಂಪುಟಿ೧೯, ಸಂಚಿಕೆ ೧೧, ಪುಟ ೨೯೧ 


ಹೊಸಗನ್ನಡ ಸಾಪಿತ್ಯದ ಅದ್ಯ ರು ೧೭೭ 


೧೮೯೫ರಲ್ಲಿ ರೆಂಟ್ಲಿ ವೆಂಕಟಿಸುಬ್ಬ ರಾಯರು ಬರೆದ “ಕೇಸರಿವಿಲಾಸ” 


| ಎಂಬುದು ಸ್ವತಂತ್ರ ಾದಂಬರಿ. ಈ 1. ಭಾರ ಮದ್ರಾಸಿನ ಮೈ ಲಾ- 
ಪುರದಲ್ಲಿ ಆಡೊ, ೇಕೇಟರಾಗಿ ಇದ್ದ ರಂತೆ. 


ಎಣ. ವೆಂಕಟರಾಯರು 'ಇಂದಿರಾಬಾಯಿ' ಎಂಬ ಕಾದಂಬರಿಯನ್ನು 


೧೮೯೯ರಲ್ಲಿ ಬರೆದು ಪ್ರಕಟಿಸಿದ್ದಾರೆ. ಆಗಿನ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 
ಕಲೆಕ್ಟರರಾಗಿದ್ದ ಕೌಚಮೆನ್‌ ಎಂಬವರು ಈ ಕಾದಂಬರಿಯನ್ನು ಇಂಗಿ )ೀಹಿನಲ್ಲಿ 
| ಭಾಷಾಂತರ ಮಾಡಿ ಪ್ರಕಭಿಸಿರುವರು. ಸ್ವತಂತ್ರ' ಕಾದಂಬರಿ ಬೇಗೆ ಇಂಗ್ಲಿ ೇಹಿ- 


ನಲ್ಲಿಯೂ BA ಕನ್ನ Fel ಹೆಮ್ಮೆಯ ವಿಷಯವಾ ಗಿದೆ. 


ಗುಲವಾಡಿ ವೆಂಕಟಿರಾಯರು." ಸೀಮಂತ ಮತ್ತು" ಸಾ (0. ಇನ್ನೆ ರಡು 


ಕಾದಂಬರಿಗಳನ್ನು 'ಬರೆದಿರುವ ಇವರಂ ೧೮೪೪ ರಿಂದ ೧೯೧೩ ರ ps 


ದಕ್ಷಿಣ ಕನ್ನಡ ಜಿಲ್ಲ ್ಲೈಯಲ್ಲಿ ಸ ಸ್ವತಂತ್ರ ಸಾಮಾಜಿಕ ಕಾದಂಬರಿ. 
ಗಳನ್ನು 'ಪ್ರಶಸಿಸಿರನು. | 


ri ಕಾಲದಲ್ಲಿದ್ದ ಬೋಳಾರ ಬಾಬೂರಾಯರು "ವಾಗ್ದೆ ೇವಿ' ಕಾರಂಜಿ. 


| ಯನ್ನು ೧೯೦೫ರಲ್ಲಿ ಪ್ರ ರುವದು ಗುಳ್ವಾಡಿ ಅಣ್ಣಾ Pret "ರೋಹಿಣಿ' 


ಎಂಬ ಕಾದಂಬರಿಯನ್ನು ೧೯೦೬ರಲ್ಲಿ ಪ ್ರ ತಟಿಸಿರುವೆರು. ಈ ಕಾದಂಬರಿ- 


ಕಾರರೆಲ್ಲರೂ ದಕ್ಷಿಣ ಅನ್ನ ಡ ಜಿಲ್ಲೆ ಯವರೇ! ಸ ತಂತ್ರ ಸಾಮಾಜಿಕ ಕಾದಂಬರಿ- 


ಗಳ ಜನ್ಮಸ್ಥಳ ದಕ್ಷಿಣ ಕನ್ನ ಡ ಜಿಲ್ಲೆ ಯೆಂದು A 
“ಆಧುನಿಕ ಕನ್ನಡ. ಸಾಹಿತ್ಯ ಚರಿತ್ರೆ ಯನ್ನು ಹೇಳುವವರು ಗುಲವಾಡಿ 
ವೆಂಕಟಿರಾವ ಮತ್ತು ಅಣ್ಣಾ ಜಿರಾಯರಂಥವರ ಹೆಸರನ್ನು ಮರೆತೇ ಬಿಡುತ್ತಾ ರೆ, 
ಏತಕ್ಕೆ ಎಂದು ನನಗೆ ತಿಳಿಯರ ಸಂಗತಿಯಾಗಿದೆ” pr ಶ್ರೀ ಶಿವರಾಮ 
ಕಾರಂತರು ತಮ್ಮ ವಿಷಾದವನ್ನು ವ್ಯಕ್ತಮಾಡಿದ್ದಾರೆ. ಪ್ರಥಮ ಸ್ವತಂತ್ರ 
ಸಾವಾಜಿಕ ಕಾದಂಬರಿಗಳನ್ನು ಬರೆದ ಗುಲವಾಡಿ ವೆಂಕಟಿರಾಯರ ಬಗ್ಗೆ, 


| ಅವರ ಕೃತಿಗಳ ಬಗ್ಗೆ ವಿಚಾರವಿಮರ್ಶೆ ನಡೆಯುವುದು ಅತ್ಯಗತ್ಯವಾಗಿದೆ. 
ಚರಿತ್ರೆ ಗ ದೃ ಬ್ಭ್ರ ಯಿಂದ ಪ್ರಥಮ ಸಾವಾಜಿಕ ಕಾದಂಬರಿಗೆ ವಿಶೇಷ ಸ್ಟ ನವಿದೆ. 


ಜಾ ಕಾದಂಬರಿ ಭಾರತದ ವಿವಿಧ ಭಾಷೆಗಳಿಗೂ ಧಾಷಾಂತರ- 


' ವಾಗಬೇಕು. 


ಎಂ. ಎಸ್‌. ಪುಟ್ಟಿಣ್ಣಸವರ “ಮಾಡಿದ್ದುಣ್ಣೋ ಮಾರಾಯ" ಮತ್ತು 
“ಮುಸುಕು ತೆಗೆಯೇ ಮಾಯಾಂಗನೆ” ಈ ಕಾದಂಬರಿಗಳು ಸುಮಾರು 


' ೧೯೦೫ರಲ್ಲಿ ಪ್ರಕಟವಾಗಿವೆ. ಆದ್ದರಿಂದ ಎಂ. ಎಸ್‌. ಪುಟ್ಟಣ್ಣ ನವರೇ ಪ್ರಥಮ 
ಸಾಮಾಜಿಕ ಇದಂಟ್‌ ಬರೆದರೆಂದು ಹೇಳಲು ಏರುವ ಆರಂಭದ 
ಸ್ವತಂತ್ರ ಸಾಮಾಜಿಕ ಕಾದಂಬರಿಕಾರರಲ್ಲಿ ಇವರ ಹೆಸರನ್ನು ಸ ಬರಿಸಬೇಕು. 


೬, 6"ಇಂದಿರಾಬಾಯಿ' ಕಾದಂಬರಿಯ ಮುನ್ನುಡಿಯಲ್ಲಿ, ಪುಟ Vi. 


ಭಾ 


೧೭೮ ಕರ್ನಾಟಕ ಭಾರತಿ 


೧೮೯೫ರಲ್ಲಿ ಪ್ರಕಟವಾದ "ಕೇಸರಿವಿಲಾಸ' ಕಾದಂಬರಿಯ ಹೆಸರು 
ವಿಶೇಷ ಕೇಳಿಬಂದಿಲ್ಲ. ಆದರೆ “ಇಂದಿರಾಬಾಯಿ” ಇದೇ ಪ್ರಪ್ರಥಮ ಸ್ವತಂತ್ರ 
ಸಾಮಾಜಿಕ ಕಾದಂಬರಿ ಎಂದು ಶಿವರಾಮ ಕಾರಂತ, ಗೋವಿಂದ ಪ್ರೈ ಮುಂತಾ- 
ದವರು ಒಪ್ಪಿ ಕೊಂಡು ಲೇಖನ ಬರೆದಿರುವರು. 
ಸಣ್ಣಕಥೆ: 

ಸ್ವತಂತ್ರವಾದ ಸಣ್ಣ ಕಥೆಗಳು ೨೦ನೆಯ ಶತಮಾನದ ಆದಿಭಾಗದಲ್ಲಿ ' 
ಆರಂಭವಾಗಿವೆ. ಪಂಜೆ ಮಂಗೇಶರಾಯರು, ಕೆರೂರ ವಾಸುದೇವಾಚಾರ್ಯರು, 
ಎಂ. ಎನ್‌. ಕಾಮತರು ಸ್ವತಂತ್ರ ಸಣ್ಣ ಕಥೆ ಬರೆಯುವಲ್ಲಿ ಆದ್ಯರು. 

ನಿಜವಾಗಿಯೂ ಪ್ರಥಮರಾದ ನಮ್ಮ ಲೇಖಕರನ್ನು ಸಾಹಿತ್ಯಚರಿತ್ರೆ- 
ಕಾರರು ಮರೆಯುತ್ತಾರೆಂಬ ವಿಷಾದವನ್ನು ಸಣ್ಣ ಕಥೆಗಳ ಬಗ್ಗೆ ಯೂ ಶಿವರಾಮ 
ಕಾರಂತರು ವ್ಯಕ್ತಮಾಡಿದ್ದಾರೆ. “ಕನ್ನಡ ಕರುಗತೆಗಳ ಚರಿತ್ರೆಯನ್ನು 
ಹೇಳುವಾಗ, ಅಂಥವರಲ್ಲಿ ಪ್ರಥಮರಾದ ಪಂಜೆ ಮಂಗೇಶರಾಯರನ್ನು ಮರೆತು- 
ಬಿಡುತ್ತಾರೆ”: ಎಂದು ಅವರು ನುಡಿದಿರುವರು. ಪಂಜೆ ಮಂಗೇಶರಾಯರು 
೧೯೦೦ ಜುಲೈ ೧ರಂದು 'ಸುವಾಸಿನಿ' ಎಂಬ ಪತ್ರಿಕೆಯಲ್ಲಿ ತಮ್ಮ ಪ್ರಥಮ 
ಸಣ್ಣ ಕಥೆಯನ್ನು ಪ್ರಕಟಸಿರುವರು. "ನನ್ನ ಚಿಕ್ಕಪ್ಪ' (೧೯೦೨) “ನನ್ನ ಚಿಕ್ಕ 
ತಾಯಿ' (೧೯೦೦) ಇಂಥ ಕಥೆಗಳನ್ನು ಬರೆದು ಪ್ರಕಟಓಸಿರ:ವರು. ಇವರು ಬರೆದ 
"ಭಾರತಶ್ರವಣ' (೧೯೦೨) ಒಂದು ಒಳ್ಳೇ ವಿನೋದಚಿತ್ರವಾಗಿದೆ ಎಂದು 
ಕೆ. ನರಸಿಂಹಮೂರ್ತಿಗಳು ಹೇಳಿರುವರು. ತ. ಸು. ಶಾಮರಾಯರು 
“ದಿವಂಗತ ಪಂಜೆ ಮಂಗೇಶರಾಯರಿಗೆ ಆ ಕೀರ್ತಿ (ಮೊದಲ ಸಣ್ಣ ಕಥೆಗಾರರು) 
ಸಲ್ಲಬೇಕೆಂಬುದು ನಿರ್ವಿವಿವಾದವೆಂದು ತೋರುತ್ತದೆ” ಎಂದು ನುಡಿದಿರುವರು. 
ಗೋವಿಂದ ಪೈ, ಶಿವರಾಮ ಕಾರಂತ ಎಲ್ಲರೂ ಇಂಥದೇ ಅಭಿಪ್ರಾಯವನ್ನು 
ವ್ಯಕ್ತ ಮಾಡಿರುವರು. 

ಮಂಗಳೂರಿನ ಎಂ. ಎನ್‌. ಕಾಮತರ "ಅಂದಿನ ಆ ಊರು' ಎಂಬ ಕಥಾ 
ಸಂಗ್ರಹವೊಂದಿದೆ. ಇದರಲ್ಲಿ ಐದು ಕಥೆಗಳಿವೆ. ಈ ಗ್ರಂಥಕ್ಕೆ ಮುನ್ನುಡಿಯನ್ನು 
ಬರೆಯುತ್ತ ಗೋವಿಂದ ಪೈಗಳು ೧೯೧೨ರಲ್ಲಿಯೇ ಎಂ. ಎನ್‌. ಕಾಮತರು 
ಸಣ್ಣ ಕಥೆ ಬರೆದಿರುವುದಾಗಿ ತಿಳಿಸಿದ್ದಾರೆ. ಇವರ ಕಥೆಗಳಲ್ಲಿ ಸುಖದ ಸಿಹಿ, 
ದುಃಖದ ಕಹಿ ಇವು ಕಂಡುಬಂದಿನೆಯೆಂದೂ ಅವರು ನುಡಿದಿರುವರು. ಪಂಜಿ 
ಮಂಗೇಶರಾಯರ ಕಥೆಗಳು ವ್ಯಕ್ತಿಚಿತ್ರಗಳಂತಿದ್ದರೆ, ಎಂ. ಎನ್‌. ಕಾಮತರ 
ಕಥೆಗಳಲ್ಲಿ ಕಥೆಯ ಅಂಶವು ಹೆಚ್ಚಾಗಿದೆ. 


೭. “ಇಂದಿರಾಬಾಯಿ, ಮುನ್ನುಡಿ. ಪುಟ ೪॥, 
೮. ಪ್ರಬುದ್ಧ ಕರ್ಣಾಟಕ, ಸಂಪುಟ ೨೧, ಸಂಚಿಕೆ ೨. 
೯. ಬೇವು-ಬೆಲ್ಲ, ಮುನ್ನುಡಿ, ಪುಟ ೨೧. 


ಹೊಸಗನ್ನ ಡ ಸಾಪಿತ್ಯ ದ ಅದ್ಯ ರು ೧೭೯ 


ಕೆರೂರು ವಾಸುದೇವಾಚಾರ್ಯರು ಇದೇ ಕಾಲದಲ್ಲಿ ಸಣ್ಣ ಕಥೆಗಳನ್ನು 
ಬರೆದಿರುವರು. "ತೊಳೆದ ಮುತ್ತು', "ಮಲ್ಲೇಶಿಯ ನಲ್ಲನಲ್ಲಿ'ಯರು' ಷೂ 
ಅವರು ಬರೆದ ಕಥೆಗಳಲ್ಲಿ ಪ ಸಿದ್ಧಿ ಯನ್ನು ಪಡೆದಿವೆ. ಪಂಜಿ ಮಂಗೇಶ- 
ರಾಯರಿಗಿಂತಲೂ ಕೆರೂರು ವಾಸುದೇವಾಚಾರ್ಯರು ಹೆಚ್ಚು ಕತೆಗಳನ್ನು 
ಬರೆದಿರುವರು. ಮರಾಠಿಯ "ಸಂಪೂರ್ಣ ಕತೆ' ಎಂಬ ಸಾಹಿತ್ಯಪ್ರ ಕಾರದ 
ತಂತ್ರದ ಅನುಕರಣವನ್ನು ಇವರು ವರಾಡಿರುವಂತಿದೆ. ಆದ್ದರಿಂದ ಇವರ 
ಕತೆಗಳು ನೀಳ ತೆಗಳೇ ಆಗಿವೆ. ಆದರೆ ಅವು ಯಶಸ್ವಿಯಾದ ಸಾಮಾಜಿಕ ಕತೆ- 
ಗಳಾಗಿವೆ. ಕೀರ್ತಿನಾಥ ಕುರ್ತಕೋಟಿಯವರು ಕೆರೂರು ವಾಸುದೇವಾ- 
ಚಾರ್ಯರನ್ನು ಸಣ್ಣ ಕಠೆಗಾರರಲ್ಲಿ ಮೊದಲಿಗರೆಂದು ಒಬ್ಬ ಕೊಂಡು, ಏನೇ 
ದೋಷಗಳಿದ್ದರೂ “ಕೆರೂರರ ಕತೆಗಳಲ್ಲಿ ಕಥನಗುಣ ಎದ್ದು ಕಾಣುತ್ತದೆ” 
ಎಂದಿರುವರು "೦ 

೧೯೨೦ರಲ್ಲಿ ಶ್ರೀನಿವಾಸರು (ಮಾಸ್ತಿ ವೆಂಕಟೀಶ ಅಯ್ಯಂಗಾರ) “ಮಧುರ 
ವಾಣಿ' ಪತ್ರಿಕೆಯಲ್ಲಿ ಆಗಾಗ ಪ್ರಕಟವಾಗಿದ್ದ ತಮ್ಮ ಕಥೆಗಳನ್ನು ಸಂಗ್ರಹಿಸಿ 
"ಕೆಲವು ಸಣ್ಣ ಕಥೆಗಳು' ಎಂಬ ಹೆಸರಿನಲ್ಲಿ ಪ. ಪ್ರಕಟಿಸಿದರು. “ಶ್ರೀನಿವಾಸರ ಕೃತಿ 
ಹೆಚ್ಚು ಜನಗಳ ಮೇಲೆ ಪರಿಣಾಮವನ್ನು ಟಂ ಮಾಡಿ, ಅನೇಕ ಸಾಹಿತಿಗಳನ್ನು 
ಕಥಾಸಾಹಿತ್ಯದ ಕಡೆಗೆ ತಿರುಗಿಸುವದರಿಂದ ಅವರನ್ನು ಈ ಸಾಹಿತ್ಯಪ್ರ ಕಾರದ 
ಆದ್ಯ ರ್ರವರ್ತಕರೆಂದು ಕರೆಯುವ ರೂಢಿ ಬಂತು” ಎಂದು ಅ. ನ. ಕೃ. ಅವರು 
ನುಡಿದಿರುವರು.”” ಸಣ್ಣ ಕಥೆಗೆ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನ ಬರುವಂತೆ 
ಮಾಡಿದವರು ಪ್ರತಿಭಾಸಂಪನ್ನ ಶ್ರೀನಿವಾಸರೇ ಎಂದು ಅನೇಕರು ಒಪ್ಬ- 
ಕೊಂಡಿರುವರು. ೧೯೦೦ ರಿಂದ ೧೯೨೦ ರ ವರೆಗೆ ಸಾವಕಾಶವಾಗಿ ಬೆಳೆಯು 
ಫ್ರಿ ದ್ದ ಸಣ್ಣ ಕಥೆ ಶ್ರೀನಿವಾಸರಿಂದ ಸಂಪನ್ನ ತೆಯನ್ನು ಪಡೆಯಿತು. “ಸಣ್ಣ ಕತೆ 
ಪಂಚಿ, ಕಾಮತ, ಕೆರೂರು ಇವರ ಐರವತಗೆಯಳಿ' ಉಗಮಹೊಂದಿ ಮಾಸ್ತಿ - 
ಯವರಲ್ಲಿ ವಿಸ್ತಾರವಾದ ಪ್ರವಾಹವಾಯಿತು..... ಆಧುನಿಕ ಅರ್ಥದಲ್ಲಿ ಮಾಸ್ತಿ - 
ಯವರೇ ಮೊದಲನೆಯ ಸಣ್ಣ ಕತೆಗಾರರು ಎಂದು ಹೇಳಬಹುದು”? ಎಂದು 
ರಂ. ಶ್ರೀ. ಮುಗಳಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿರುವರು. 

ಕೆಲವೊಂದು ಭಿನ್ನಾ ಭಿಪ್ರಾ ಪ್ರಾಯಗಳಿದ್ದ ರೂ ಪಂಜಿ ಮಂಗೇಶರಾಯರನ್ನು 
ಮೊದಲ ಕಥೆಗಾರರೆಂದು ಮನ್ನಿ ಜೀ. "ಕನ್ನಡ ಕಥೆಗಳ ವಿಧಾತೃ' ಟರ 
ಬಗ್ಗೆ ಬರೆಯುತ್ತ ಗೋವಿಂದ ಪೆ ಪೈ ಹೀಗೆ ಹೇಳಿರುವರು“ ೧೯೦೦ರವರೆಗೆ 
೧೦. ನಡೆದುಬಂದ ಕೆ, ಸಂಪುಟ ೨೨, ಪುಟಿ ೭೯೭. 
೧೧. ಸಾಹಿತ್ಯ ಮತ್ತು ಜೀವನ, ಪುಟ ೮೩. 


೧೨. ಕನ್ನಡ ಸಾಹಿತ್ಯದ ಇತಿಹಾಸ, ಪುಟ ೧೯೯. 


೧೮೦ ಕರ್ನಾಟಕ ಭಾರತಿ 


ಕನ್ನಡ ಸಾಹಿತ್ಯದ ಅಂಗವೆನಿಸತಕ್ಕ ಚಿಕ್ಕ ಕಥೆಗಳಿಲ್ಲದುದರಿಂದ, ಅದೊಂದು 
ನೂತನತೆಯನ್ನು. ಸೃಜಿಸಿ ಅದನು. ನಮ್ಮ ಸಾಹಿತ್ಯ ಕ್ಕೆ ಮೊತ್ತ ಮೊದಲು 
ದೊರಕಿಸಿಕೊಟ್ಟ ಪಂಜೆಯವರೇ ಕನ್ನಡ ಓಡಿಗಳ ನಿಧಾತ್ಯ ರೆಂಬ ಸ್ವಯಂ 
ವ್ಯ ಕ ವಾದ ಸತ್ಯ ಕೆ ಬೇರೊಂದು ಸತ್ಯಾ ಪನವು ಬೇಕೆಂದಿಲ್ಲ." ಆರ್‌. 
ಎವರ್‌. ಅವರು ಕನ್ನಡ ಸಣ್ಣ ಕತೆಗಳ ಡೆ” ಯನ್ನು ಬರೆಯುತ್ತ ಅತ್ಯ KW: 
ಉತ್ಸಾ ಹದಿಂದ ೧೯೦ ಜುಲೈ ೧ನ್ನು ಕನ್ನಡ ಸಣ್ಣ ಇತೆಗಳ ಜನ್ಮದಿನವನ್ನಾಗಿ 
cn ಅಂಗೀಕರಿಸಬಹುದು” ೧೪. ಎಂದಿರುವರು. 


ಭಾವಗೀತೆ : 

ಹೊಸ ಕಾವ್ಯದ ವಿಶೇಷ ರೂಪವೆಂದರೆ ಭಾವಗೀತೆ. ಹೊಸ ಕಾವ್ಯದ 
ಇನ್ನೂ ವಿವಿಧ ಪ po ಉಂಟು. ಆದರೆ ಭಾವಗೀತೆ ಮೊದಲು ಆರಂಭ- 
ವಾದ್ದ, ರಿಂದ ಸಾಹಿತ್ಯದ ಈ ರೂಪವನ್ನು ಇಲಿ ಎತ್ತಿ ಕೊಳ್ಳ ಲಾಗಿದೆ. ಆರಂಭ 
ಕಾಲದಲ್ಲಿ ಅನುಷ ಗ್ಗ ತಂತ್ರ ವೋ ಎಂಬುದನ್ನು ಹ ಸಂಕ ಈ 
A ಕಂಡುಬರುತ್ತ ದೆ. ಹೊಸ ಭಾವ, ಹ ಛಂದಸ್ಸು , ನವೀನ 
ಶಬ್ದಸ್ಥ , *3ೌರಿದರಳ್ಲಿ ಬರಿದರ್ಥವನ್ನು ಹೇಳುವ ಶಕ್ತಿ ಇವೆಲ್ಲವೂ sh 
ಗಳಿಗೆ ಕೊಟ್ಟಿವೆ. 

ಸುಮಾರು ೧೮೫೭ರಲ್ಲಿ ಪ್ರಕಟವಾದ 'ಗೀತಪುಸ್ತಕಗಳು' ಎಂಬ 
ಮಿಶನರಿಗಳ ಕೃತಿಯಲ್ಲಿ ಇಂಗ್ಲೀಷ್‌, ಜರ್ಮನ್‌ ಗೀತೆಗಳ ಅನುವಾದವಿದೆ. 
ಬಾಯಬಲ್ಲದ ಸಂಗತಿಗಳನ್ನು ಅನುವಾದಿಸುವಾಗ ಅವರು ಪಾಶ್ವಿ ಮಾತ್ಯ ಸಂಗೀ- 
ತಕ್ಕೆ ಪ್ರಾಧಾನ್ಯ ಕೊಟ್ಟಿರುವರು. ಅಂತೆಯೆ ಕನ್ನಡದಲ್ಲಿದ್ದ ಸಾಂಪ್ರದಾಯಿಕ 
ರೀತಿಯನ್ನು ತೊರೆದು, ಹೊಸ ಛಂದಸ್ಸಿನಲ್ಲಿ ಅವರು ಬರೆಯುವ ಸಾಹಸ 
ಮಾಡಿದರು. ಉದಾಹರಣೆಗೆ ಕೆಳಗಿನ ಸಾಲುಗಳನ್ನು ನಿರೀಕ್ಷಿಸಬಹುದು. 


ಇಲ್ಲಿ ನಮ್ಮ ಸುಖ ಕಷ್ಟ! 

ಇಲ್ಲಿ ನಮ್ಮ ಲಾಭ ನಷ್ಟ! 

ನಮ್ಮ ಸ್ಟೇಮ ತಾಪವು! 

ನಮ್ಮ ಸೀತಿ ಪಾಪವು! 
ಇಂಥ ಅನುವಾದಗಳು ಭಾವಗೀತೆಯ ಲಕ್ಷಣವನ್ನು ಅದೆಷ್ಟೋ ಮಟ್ಟಿಗೆ ಪ್ರಕಟಿ 
ಸುತ್ತವೆ. 

ಇಂಗ್ಲೀಷ್‌ ಕಾವ್ಯದ ಅನುವಾದ ೧೯ನೆಯ ಶತಮಾನದ ಕೊನೆ ಮತ್ತು 

೨೦ನೆಯ ಶತವಠಾನದ ಆದಿಯಲ್ಲಿ ನಡೆದಿದೆ. ಹ. ನಾರಾಯಣರಾಯರು, ಪಂಜಿ 
ನಿತಿ. ಪಂಜಿಯವಕ ನೆನಪಿಗಾಗಿ, ಪುಟಿ ೭, 
೧೪, ಕನ್ನಡ ನುಡಿ, ಸಂಪುಟಿ ೨೦, ಸಂಚಿಕೆ ೫. 


MNS, 


ಹೊಸಗನ್ನಡ ಸಾಪಿತ್ಯವ ಆದ್ಯರು ೧೮೧ 


ಮಂಗೇಶರಾಯರು, ಗೋವಿಂದ ಪೈ, ಎಸ್‌. ಜಿ. ನರಸಿಂಹಾಚಾರ್ಯ, ಬಿ. ಎಂ. 
(ಶ್ರೀಕಂಠಯ್ಯ ಎಲ್ಲರೂ ಈ ಕಾಲದಲ್ಲಿ ಇಂಗ್ಲೀಷ್‌ ಗೀತಗಳ ಅನುವಾದಗಳನ್ನು 
ಮಾಡಿರುವರು. ಸಾಮಾನ್ಯವಾಗಿ ಬಿ. ಎಂ. (ಶ್ರೀ. ಅವರೇ ಕನ್ನಡ ಭಾವಗೀತೆಗಳಿಗೆ 
ಶ್ರೀಕಾರವನ್ನು ಹಾಕಿರುವರೆಂದು ವಿಮರ್ಶಕರು ಒಬ್ಬ ಕೊಂಡಿರುವರು. 
ಶ್ರೀ ಅವರ 'ಇಂಗ್ಲೀಷ ಗೀತ'ಗಳು ಅನುವಾದಗಳಾದರೂ ಕನ್ನಡದ ಕವನಗಳೇ 
ಎನ್ನು ವಷ್ಟು ಪ್ರ ಭಾವಶಾಲಿಯಾಗಿವೆ. ೧೯೨೧ರಲ್ಲಿ ಪ್ರಕಟವಾದ ಈ ಗ್ರಂಥದಲ್ಲಿ 
೬೦ ಅನುವಾದ ಕವನಗಳು, ಮೂರು ಸ್ವತಂತ್ರ ಕವನಗಳು ಒಳಗೊಂಡಿವೆ. 
“ಶ್ರೀಯವರ "ಇಂಗ್ಲೀಷ ಗೀತ'ಗಳಲ್ಲಿ ಎಲ್ಲ ಅಂಗಗಳಿಂದಲೂ ಪರಿಪೂರ್ಣವಾದ 
ಹೊಸಗನ್ನಡ ಕಾವ್ಯ ಸುಭದ್ರವಾಗಿ ಪ್ರತಿಷ್ಠಿ ತವಾಯಿತು” ಎಂದು ಕೀರ್ತಿನಾಥ 
ಕುರ್ತಕೋಟಿಯವರು ಈ ಗ್ರಂಥದ ಬಗ್ಗೆ ಹೇಳಿರುವರು.?೫ 

ಪಂಜೆ ಮಂಗೇಶರಾಯರು ಸ್ವತಂತ್ರ ವಾದ ಕಾವ್ಯಗುಣವುಳ್ಳ ಭಾವಗೀತ 
ಗಳನ್ನು ಬರೆದಿರುವರು. “ನಾಗರಹಾವು' "ತೆಂಕಣ ಗಾಳಿಯಾಟ' ಇಂಥ ಪದ 
ಗಳು ಹೃದ್ಯವಾಗಿದ್ದು ನವೋದಯಸ್ಫೂರ್ತಿಯಿಂದ ಕೂಡಿಕೊಂಡಿವೆ. ಶ್ರೀಯವರ 
ಭಾವಗೀತೆಗಳು ಪ್ರಕಟವಾಗುವುದಕ್ಕಿ ತ ಮೊದಲೇ ಪಂಜೆ ಮಂಗೇಶರಾಯರು 
ತಮ್ಮ ಕವನಗಳನ್ನು ಬರೆದಿರುವರು. ಪರೀಕ್ಷೆಯಲ್ಲ ಪರಾಜಿತನಾದ ವಿದ್ಯಾ- 
ರಿಯ ಪ್ರಲಾಪ (೧೯೦೧), ಕಬ್ಬಿಣದ ಬುದ್ಧಿ ವಾದ (೧೯೦೨) ಇಂಥ ಕವನಗಳು 
ಹೊಸ ವಿಚಾರಗಳಿಂದ ಕೂಡಿಕೊಂಡಿವೆ. ೨೦ನೆಯ ಶತಮಾನದ ಹೊಸತಿಲ 
ದಲ್ಲಿಯೇ ಅವರ ಕವನಗಳು ಹುಟ್ಟವೆ. ಈ ಕಾರಣದಿಂದಲೇ ಪಂಜೆಯವರು 
ಸ್ವತಂತ್ರ ಭಾವಗೀತೆ ಬರೆಯುವುದರಳ್ಳಿ ಮೊದಲಿಗರಾಗಿರುವರು. “ಬಹುಶಃ 
ಸ್ವತಂತ್ರ ಕವಿತೆಗಳನ್ನು ರಚಿಸಿದವರಲ್ಲಿ ಪಂಜೆಯವರೇ ಮೊದಲಿಗರೆಂದು 
ತೋರುತ್ತದೆ” ಎಂದು ರಂ. ಶ್ರೀ. ಮುಗಳಿ ಅಭಿಪ್ರಾಯವನ್ನು ವ್ಯಕ್ತ ಮಾಡಿರು 
ಪರು. ಗೋವಿಂದ ಪೈ ಮತ್ತು ಶಾಂತಕವಿಗಳು ಹೊಸ ಗೀತಗಳನ್ನು ಬರೆದು 
ಭಾವಗೀತೆಗಳಿಗೆ ಉತ್ತಮ ತಳಹದಿ ಹಾಕಿರುವರು. ಏನೇ ಆದರೂ ಸ್ವತಂತ್ರ 
ಭಾವಗೀತೆಗಳ ಬಗ್ಗೆ ವಿಚಾರಿಸುವಾಗ ಪಂಜೆ ಮಂಗೇಶರಾಯರನ್ನು ಮೊದಲ 
ಕವಿಗಳೆಂದು ಗಣಿಸಬಹುದಾಗಿ ತೋರುತ್ತದೆ. 


ನಾಟಕ : 

೧೯ನೆಯ ಶತಮಾನದ ಕೊನೆಯ ಭಾಗದಲ್ಲಿ ನಾಟಕರೂಪವು ಜನಪ್ರಿಯ 
ವಾಗತೊಡಗಿದೆ. ಇಂಗ್ಲೀಷ ಸಾಹಿತ್ಯದಿಂದ ಅನೇಕ ನಾಟಕಗಳು ಕನ್ನಡದಲ್ಲಿ 
ಭಾಷಾಂತರಗೊಂಡಿಔ. ೧೮೮೫ರಲ್ಲಿ ಗುಂಡೋ ಕೃಷ್ಣ ಚುರಮರಿಯವರು 
ಒಥೆಲೋ ನಾಟಕವನ್ನು "ರಾಘವೇಂದ್ರರಾವ' ಎಂಬ ಹೆಸರಿನಲ್ಲಿ ಬರೆದು 


೧೫. ನಡೆದುಬಂದ ದಾರಿ, ಸಂಪುಟ ೧, ಪುಟ ೪೦. 


ರುಸ 


೧೮೨ ಕರ್ನಾಟಕ ಭಾರತಿ 


ಪ್ರ ಕಟಿಸಿರುವರು ಕೆರೂರು ವಾಸುದೇವಾಚಾರ್ಯರ "ಸುರತನಗರದ ಶ್ರೀಷ್ಕಿ' 
( Merchant of Venice), 'ವಸಂತಯಾಮಿನಿ ಸ್ವಪ್ನಚಮತ್ಕಾರಗಳು' 
( Mid summer Night’s Dream ) ಇವು ಶೆಕ್ಸಬಯರ ನಾಟಕಗಳ ಅನು 
ವಾದಗಳಾಗಿವೆ. ಧೋಂಡೋ ನರಸಿಂಹ ಮುಳಬಾಗಲ ಅವರು ವೇಣೀಸಂಹಾರ, 
ಮೃಚ್ಛ ಕಓಕ ಮುಂತಾದ ಸಂಸ್ಥ ತ ನಾಟಿಕಗಳನ್ನು ಭಾಷಾಂತರಿಸಿರುವರು. 
ಚುರಮುರಿ ಶೇಷಗಿರಿಯವರ ಕನ್ನ ಡ ಶಾಕುಂತಲ' ಕನ್ನ ಡ ನಾಟಕವೇ ಆಗಿದೆ. 
ಇವೆಲ್ಲ ನಾಟಕಗಳು ಭಾಷಾಂತರಗಳಾದರೂ, ಅವುಗಳಲ್ಲಿ ನಾಟಕಕಾರರ ಅದ್ಭುತ 
ಪ್ರತಿಭೆ ಪ್ರ ಕಟಿವಾಗಿದೆ. ಸ್ವತಂತ್ರ ಸಾಮಾಜಿಕ ನಾಟಕಗಳಿಗೆ ಪ್ರಚೋದಿಸುವ 
ಶಕ್ತಿ ಅವುಗಳಲ್ಲಿದೆ. 

ಆರಂಭದ ನಾಟಿಕಗಳು ಮಹಾರಾಷ್ಟ ಕ್ಕ ಹೊಸ ನಾಟಿಕ ಬರೆಯಲು 
ಪ್ರಚೋದನೆ ಕೊಟ್ಟುದು ಕನ್ನಡಿಗರಿಗೆ ಅಭಿವಾಾನದ ಸಂಗತಿಯಾಗಿದೆ. ಚುರಮರಿ 
ಅವರ ' ಕನ್ನಡ ಶಾಕುಂತಲ'ದ ಪ್ರ ಭಾವದಿಂದ ಮಹಾರಾಷ್ಟದಳ್ಲಿ ಒಂದು ನಾಟಕ 
ಪರಿಪಾ ತವೆ ಆರಂಭವಾಗಿದೆ. ದಕ್ಷಿಣ ಕನ್ನಡದವರು ಸಾಂಗಲಿಯಲ್ಲಿ ಯಕ್ಷಗಾನ ' 
ಪ್ರಸಂಗ ತೋರಿಸಿದರ ಪರಿಣಾಮವಾಗಿ, ಅದರಲ್ಲಿಯ ಹಾಡುಗಳನ್ನೆ € ಅನುಸರಿಸಿ 
ಸಾಂಗಲಿಯ ಶ್ರೀ ಭಾವೆಯವರು ಮಹಾರಾಷ್ಟ್ರ ನಾಟಕದ ಆರಂಭವಾದ 
“ಹೀಗೆ ಅನುಕರಣಪ್ರಧಾನವಾದ ಕಾಲದಲ್ಲಿ ಕನ್ನಡಿಗರು ನೆರೆಯ ಭಾಷಾಬಂಧು 
ಗಳಿಗೆ ಅನುಕರಣ ಯೋಗ್ಯವಾದ ಕಾರ್ಯ ವನ್ನು ಮಾಡಿದುದು ತುಂಬ ಸ್ತು ತ್ಯ = 


ವಾಗಿದೆ” ಎಂದು ರಂ. ಶ್ರೀ. ಮುಗಳಿ ತನ್ನ ಡಿಗರ ಈ ನಾಟಕಗಳನ್ನು ಹೊಗಳಿರು 
ವರು. 


ನಾಟಕಗಳಲ್ಲಿ ಸೃತಂತ್ರನಿರ್ಮಿತಿ ೧೮೮೭ರಲ್ಲಿಯೇ ಆದುದು ಅಭಿಮಾನದ 
ಸಂಗತಿಯೇ. ಸ ನಂತು ಸೂರಿ ವೆಂಕಟರಮಣಶಾಸ್ತ್ರಿ ಗಳು `ಇಗ್ಗಪ್ಪ ಸ ಹೆಗಡೆಯ 
ವಿವಾಹಪ್ರಹಸನ' ಎಂಬ ಸ್ವತಂತ್ರ ನಾಟಕವನ್ನು ಹವ ಕದ; ಭಾಷೆಯಲ್ಲಿ 
ಬರೆದು ೧೮೮೭ರಳ್ಳಿ ಮುಂಬೈ ಯಲ್ಲಿ ಪ್ರಕಟಿಸಿರುವರು. 'ಇದು ಹವ್ಯಕದೇಸಿ 
ಭಾಷೆಯಲ್ಲಿ ಇದ್ದುದರಿಂದ ವಿಶೇಷ ಪ್ರ ಪ್ರಚಾರವನ್ನು ಪಡೆಯಲಿಲ್ಲ. ಆದರೆ ಉಳಿ- 
ದೆಲ್ಲ ಸಾಹಿತ್ಯ ದ ಪ್ರಕಾರಗಳಿಗಿಂತ ಶಾರಿಕವೇ ಧಃ & ೈಹ್ಟ್ರಿಯಿಂದ ಮೊದಲಾದದ್ದು 
ಅತ್ಯಂತ ಆರ್ಯ ರ್ಯದ ಸಂಗತಿಯೇ ! 

ae ನಾರಾಯಣರಾಯರು ೧೯೧೯ಕ್ಕಿಂತ ಮೊದಲು ೬-೭ 
ಐತಿಹಾಸಿಕ ನಾಟಕಗಳನ್ನು ಬರೆದಿರುವರು. ಆದರೆ ಸ್ವ ತಂತ್ರ ಸಾಮಾಜಿಕ 
ನಾಟಕಗಳನ್ನು ಅವರು ಬರೆದದ್ದು ೧೯೧೯ರಿಂದ. ಅವರ "ಸಿ ಸ್ತ್ರೀಧರ್ಮರಹಸ ವ್ರ 
೧೯೧೯ರಳ್ಳಿ ಪ್ರಕಟವಾಗಿದೆ. 'ಶಿಕ್ಷಣಸಂಭ್ರ ಮ'ವು ೧೯೨೦ರಲ್ಲಿ ಪ್ರ ಕಟವಾಗಿದೆ. 
ಕನ್ನಡದಲ್ಲಿ ಇವೇ ಪ್ರಪ್ರಥಮ ಸ್ವತಂತ್ರ ಸಾಮಾಜಿಕ ನಾಟಕಗಳು ಎಂದು 


ಇ & 


೧೬. ಸಾಹಿತ್ಯೋಸಾಸನೆ, ಪುಟಿ ೮೨. 


ಹೊಸಗನ್ನಡ ಸಾಹಿತ್ಯದ ಅದ್ಯರಂ ೧೮೩ 


' ಹೇಳಬಹುದು. ಈ ನಾಟಕಗಳು ರಂಗಭೂಮಿಯ ಮೇಲೆ ಬರುತ್ತಿದ್ದುದ 
ರಿಂದ ಬಹುಬೇಗ ಪ್ರಚಾರಗೊಂಡು ಜನತೆಯ ಮೇಲೆ ಪರಿಣಾಮವನ್ನುಂಟು 
ಮಾಡಿದವು. ಇದೇ ಸಮಯಕ್ಕೆ ಟಿ. ಹಿ. ಕೈಲಾಸಂ ಅವರು "ಟೊಳು - 
ಗಟ್ಟಿ' ಎಂಬ ನಾಟಕವನ್ನು ಬರೆದಿರುವರು. ೧೯೨೦ರಿಂದ ಮುಂದೆ ಕೆ ಲಾಸಂ 
ಮತ್ತು ಶ್ರೀರಂಗ ಅವರು ಕನ್ನಡ ನಾಟ್ಯರಂಗದಲ್ಲಿ ಅದ್ಭುತ ಕ್ರಾಂತೆಯನ್ನು 
ಮಾಡಿರುವರು. 
ಮೇಲಿನ ವಿವೇಚನೆಯಿಂದ ಸೂರಿ ವೆಂಕಟರಮಣಶಾಸ್ತ್ರಿ ಗಳಿಗಿಂತ ಹುಯಿಲ 
ಗೋಳ ನಾರಾಯಣರಾವ ಮತ್ತು ಕೈಲಾಸಂ ಅವರನ್ನು ಸ್ವತಂತ್ರ ನಾಟಕಕಾರ 
ರಲ್ಲಿ ಆದ್ಯರೆಂದು ಹೇಳುವುದು ವಿಹಿತವೆಂದು ತೋರುತ್ತದೆ. 


ಲಲಿತ ಪ್ರಬಂಧ: 

ಹೊಸ ರೀತಿಯ ಲಲಿತ ಪ್ರಬಂಧವು ಮೊದಲು ಹೆಚ್ಚಾಗಿ ಪತ್ರಿಕೆಗಳಲ್ಲಿ 
ಕಂಡಿದೆ. ೨೦ನೆಯ ಶತಮಾನದ ಆದಿಯಲ್ಲಿ ಶುಭೋದಯ, ಸಚಿತ್ರಭಾರತ, 
ಕಂಠೀರವ, ಸುವಾಸಿನಿ ಮುಂತಾದ ಪತ್ರಿಕೆಗಳಲ್ಲಿ ಲಲಿತಪ್ರ ಬಂಧಗಳ ಲಕ್ಷಣ 
ಗಳಿಂದ ಕೂಡಿದ ಲೇಖನಗಳು ಪ್ರಕಟವಾಗಿವೆ. ಈ ದೃಷ್ಟಿಯಿಂದ ಈ ಸಾಹಿತ್ಯ 
ರೂಪವನ್ನು ವಿವೇಚಿಸಿದರೆ, ಇದು ೨೦ನೆಯ ಶತವಔಹನದ ಆದಿಯಲ್ಲೇ ಆರಂಭ 
ವಾಯಿತೆಂದು ಹೇಳಬಹುದು. ಕೆರೂರು ವಾಸುದೇವಾಚಾರ್ಯ, ಕಾವ್ಯಾನಂದ 
ಪುಣೇಕರ ಮುಂತಾದವರು ಪತ್ರಿಕೆಯಳ್ಲಿಯ ಲೇಖನಗಳಿಗಾಗಿಯೇ ಬಹಳ 
ಪ್ರಸಿದ್ದಿ ಯನ್ನು ಪಡೆದುದು ಕಂಡುಬಂದಿದೆ. 

"ಕನ್ನಡದಲ್ಲಿ ಪ್ರಬಂಧಗಳ ಅವತಾರ' ಎಂಬ ಲೇಖನವನ್ನು ಗೋವಿಂದ ಪೈ 
ಅವರು ಬರೆಯುತ್ತ ಕೆಲವು ಮಹತ್ವದ ಮಾತುಗಳನ್ನು ತಿಳಿಸಿರುವರು. “ಕನ್ನಡ 
ದಲ್ಲಿ ಪ್ರಬಂಧವು ಯಾವಂದು ಮೊದಲಾಯಿತೆಂದು ವಿಚಾರಿಸಿದರೆ, ನನಗಾದರೋ 
ಮಂಗಳೂರಿನ 'ಸುವಾಸಿನಿ' ಎಂಬ ಮಾಸಪತ್ರಿಕೆಯ ೧೯೦೦ನೆಯ ಇಸವಿಯ 
ಪ್ರಥಮ ಸಂಪುಟದ ಯಾವಂದು ಸಂಚಿಕೆಯಲ್ಲಿ ಪ್ರಕಟವಾದ ಶ್ರೀ ನಂದಳಿಕೆ 
ಲಕ್ಷ್ಮೀನಾರಣಪ್ಪನವರ"ಜೋಗುಳ' ಎಂಬ ಚಲೋ ಲೇಖನದ ನೆನಪಾಗುತ್ತದೆ.” 
ಗೋವಿಂದ ಪ್ರೈ ಅವರು ನಂತರ ಕೆಲವು ಲೇಖನಗಳನ್ನು ಹೆಸರಿಸಿರುವರು. ೧೯೦೨ 
ರಲ್ಲಿ ಅದೇ ಪತ್ರಿಕೆಯಲ್ಲಿ ಐಂ. ಎನ್‌. ಶ್ರೀನಿವಾಸರಾಯರ "ಭ್ರಮರ' ಮತ್ತು 
"ಮೋಡ' ಎಂಬ ಲಲಿತಪ್ರಬಂಧ ಪ )ಕಟಿವಾಗಿವೆ. ಮುಂದೆ ಸು. ೧೯೦೪ರ 
"ಸತ್ಮದೀಬಿಳೆ' ಎಂಬ ಪತ್ರಿಕೆಯಲ್ಲಿ ಪಂಜೆ ಮಂಗೇಶರಾಯರ "ಹಲ್ಲ 
ಮತ್ತು 'ಬಂದಣಿಗೆ' ಎಂಬ ಮನೋಹರವಾದ ಲಲಿತಪ್ರ ಬಂಧ ಪ್ರಕಟವಾಗಿವೆ. 


೧೭. ಕನ್ನಡನುಡಿ, ಸಂಪುಟ ೧೪, ಸಂಚಿಕೆ ೩, ಪುಟ ೭೦. 


೧೮೪ ಕರ್ನಾಟಕ ಭಾಗತಿ 


೧೯೧೬ರಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು "ಶಾಂತಿ' ಎಂಬ ಉತ್ತಮ 


ಲಲಿತಪ್ರಬಂಧವನ್ನೇ ಬರೆದಿರುವರು. 

೧೯೨೭ರಲ್ಲಿ ವಿ. ಸೀತಾರಾಮಯ್ಯನವರ "ಪಂಪಾಯತಾತ್ರೆ' ಪುಸ್ತಕವು 
ಕಟವಾಗಿದೆ. ಇದು ಪ್ರವಾಸಕಥನದ ಸುದೀರ್ಥವಾದ ಪ್ರಬಂಧವಾದರೂ 
ರಲ್ಲಿ ಲಲಿತಪ್ರಬಂಧದ ಲಕ್ಬಣಗಳಿವೆ ; ಇದು ಶ್ರೇಷ್ಠ ಸತ್ವವುಳ್ಳ ಲಲಿತ- 
ಬಂಧವಾಗಿದೆ. "ಪಂಪಾಯಾತ್ರೆ'ಯೇ ಲಲಿತಪ್ರಬಂಧದ ಮೊದಲನೆಯ 
೦ಥವೆಂದು ಹೇಳಬಹುದು. 

೧೯೩೦ರಲ್ಲಿ ಲಲಿತಪ್ರಬಂಧಗಳಿಗೆ ನಿಶ್ಚಿ ತಸ ರೂಪವು ದೊರೆತಿದೆ. ಪುಸ್ತಕ 
ರೂಪದಲ್ಲಿ ೧೯೩೧ರಲ್ಲಿ ಧಾರವಾಡ ಗಿಳಿಯರ ಗುಂಪಿನ "ಹರಟಿಗಳು', ಎಂ. ಜಿ. 
ವೆಂಕಟೀಶಯ್ಯನವರ "ಪುಲ್ಲಯ್ಯನ ಪ್ರಬಂಧಗಳು', ಪು. ತಿ. ನರಸಿಂಹಾಚಾರ್ಯ 
ಅವರ "ರಾಮಾಚಾರಿಯ ನೆನಪು' ಹೀಗೆ ಮೂರು ಗ್ರಂಥಗಳು ಪ್ರಕಟವಾಗಿವೆ: 

೧೯೦೦ರಲ್ಲಿ ಆರಂಭವಾದ ಲಲಿತಪ್ರಬಂಧ ೧೯೩೧ರಲ್ಲಿ ಸಂಪೂರ್ಣ ಬೆಳ- 

ವಣಿಗೆಯನ್ನು ಪಡೆದಿದೆ. ೧೯೨೭ ಮತ್ತು ೧೯೩೧ರಲ್ಲಿ ಪ್ರಕಟವಾದ ಗ್ರಂಥ 
ಗಳು ಲಲಿತ ಪ್ರಬಂಧದ ಮೊದಲಿನ ಗ 1) 0ಥಗಳೆಂದು ನಾವು ಹೆಸರಿಸಬಹುದು. 
ಉಳಿದೆಲ್ಲ ಸಾಹಿತ್ಯ ಪ್ರ ಶ್ರ ಕಾರಗಳು ಾಪಾಂತಕ8085% ಆರಂಭವಾಗಿವೆ; 
ಆದರೆ ಲಲಿತಪ್ರ ಈ ಮಾತ್ರ ಮೊದಲಿನಿಂದಲೂ ಸ ತಂತ್ರ ವಾಗಿಯೆ ಉಗಮ 
ವಾಗಿದೆ ಎಂಬುದು ವಿಶೇಷವಾಗಿದೆ. 


@ ಟು 4 & 


ತೀ 3 * ತ 


| ವಿವಿಧ ಸಾಹಿತ ಪ್ರಕಾರಗಳ ಆರಂಭದ ವಿವರಗಳನ್ನು ವಏವೇಚಿಸಿದಾಗ, 
ಒಂದೆರಡು ಗುತ ಷ್ಟವಾಗಿ ತಲೆದೋರುವವು. ೧೮೮೦ರಿಂದ ೧೯೨೦ರ 
ವರೆಗೆ ಹೊಸ ಸಾಹಿತ್ಯದ re ವಿವಿಧ ರೀತಿಗಳಲ್ಲಿ ಕಂಡುಬಂದಿದೆ. 
ಸುಮಾರು ಈ ನಾಲ್ಕ ತ್ತು ವರುಷಗಳನ್ನು ಹೊಸ ಸಾಹಿತ್ಯ ದ ಆರಂಭದ ಕಾಲ 
ವೆಂದು ನಾವು ಗ್ರ ಹಿಸಬಹುದು. ಮುಂದೆ a ಸಾಹಿತ ವು ತನ್ನ 
ನಿಶ್ಚಿತ ಮಾರ್ಗವನ್ನು ಕಂಡುಕೊಂಡು ಸತೃಯುತವಾಗಿ ಬೆಳೆಯುತ್ತ ನಡೆದಿದೆ. 
ಹೊಸ ಸಾಹಿತ್ಯರೂಪಗಳಿಗೆ ದಾರಿಮಾಡಿಕೊಟ್ಟವರಛ್ಲಿ ದಕ್ಷಿಣ ಕನ್ನಡದ ಬರಹ 
ಗಾರರು ಅಗ್ರಗಣ್ಯರಾಗಿದ್ದಾರೆಂಬುದೂ ಈ ವಿವೇಚನೆಯಿಂದ ತಿಳಿದುಬರುತ್ತದೆ. 
ಕೊನೆಯದಾಗಿ ನಮ್ಮ ನಾಟಕಗಳು ನೆರೆಹೊರೆಯವರಿಗೆ ಸ್ಫೂರ್ತಿಯನ್ನು 
ಕೊಟ್ಟಿವೆ; ಮತ್ತು ಲಲಿತಪ ರ್ರಬಂಧಗಳು ಸ್ವತಂತ್ರ ವಾಗಿ ಅವತರಿಸಿವೆ ಎಂಬ. 
ಹೆಮೆ. ಯ ಮಾತು ಮನನೀಯವಾಗಿದೆ. 


ಮೈಸೂರು ರಾಜ್ಯದ ಪಟ್ಟಣಗಳು 
(ಶ್ರೀಮತಿ ಶಾರದಾ ಹುಲ್ಲೂರ 


ಸುಮಾರು ೧೯೨ ಸಾವಿರ ಚದರ ಕಿಲೋಮೀಟಿರ ವಿಸ್ತಾ ರವಾದ ಮೈ ಸೂರು 
ರಾಜ್ಯದಲ್ಲಿ ಒಟ್ಟು ೨೧೪ ಪಬ್ಬಿಣಗಳಿವೆ. ಮೆ ಸೂರು ರಾಜದ ೨.೩೬ “ಟಿ 
ಜನರಲ್ಲಿ ಸುಮಾ. ೦.೫೩ ಕೋಟಿ ಜನರು" ನಗರಗಳಲ್ಲಿ "ವಾಸಿಸುತ್ತ ದ್ದಾರೆ. 
ಅಂದರೆ ಜನಸಂಖ್ಯೆ ಯ ಸುಮಾರು ಪ್ರತಿಶತ ೨೨ರಷ್ಟು ಜನರು ಪಟ್ಟ ಣಿಗರಾಗಿ- 
ದ್ದಾ ರೆ. ಇದನ್ನು ನಮ್ಮ ಇಡೀ ದೇಶದೊಡನೆ ಸಲಿಸಿ. ಹೂಡು ಪ ಪ್ರತಿ 
ಶತ” ೪ರಷ್ಟು ಹೆಚ್ಚಾ ಗುತ್ತ ದೆ. ಅದರಂತೆಯೇ ನೆರೆಹೊರೆಯ ರಾಜ್ಯಗಳಾ ಇದ 
ಆಂಧ್ರ ಪ್ರದೇಶ ಮತ್ತು ಕೇರಳ ರಾಜ್ಯಗಳಿಗಿಂತ ಮೈ ಸೂರಿನ ಪ್ರಮಾಣವು 
ಹೆಚ್ಚಾಗಿರುವದು. ಆದರೆ ಜುಥಾರಾಜ್ಯ ಮತ್ತು ಮದ್ರಾಸ ಸ ರಾಜ್ಯಗಳ ನಗರ 
ಗಳಲ್ಲ ವಾಸಿಸುವವರ ಪ್ರಮಾಣವು ಮೈ ಸೂರಿಗಿಂತಲೂ ಹೆಚ್ಚಾ ಗಿರುವದು. 
ಆದುದರಿಂದ ಮೈ ಸೂರು ರಾಜ್ಯ ದ ಸ್ಟಾ ನ ಮಧ್ಯ ದಲ್ಲ ಬರುತ್ತದೆ. (ಆಕ ತಿ-೧) 
ಮೈ ಸೂರಿನ ಸ್ಟಾ ನದ ಸ್ಜೂ ಲಕಲ್ಪ ನೆಯು ಕಳಗೆ ತೋರಿಸಿದ 'ಅಂಕಿಸಂಖ್ಸ ಗಳಿಂದ 
ಕಂಡುಬರುತ್ತ ದೆ. 


ಪಟ್ಟಿಣಿಗರ ಪ್ರತಿಶತ 
ಅ.ನಂ, ರಾಜ್ಯದ ಹೆಸರು 


ಪ್ರಮಾಣ್‌ 
೧ ಮೈಸೂರು ೨೨೦ 
೨ ಆಂಧ್ರ ಪ್ರದೇಶ ೧೭ ೫ 
ದ್‌ ದ್‌ 
ಷಿ ಮಹಾರಾಷ್ಟ್ರ ೨೭ ೫ 
೪ ಮದ್ರಾಸ ೨೬-೫ 
೫ ಹೇರಳ ‘ 


ಭಾರತ ೧೮.೦ 


ಎಲ್ಲ ಊರುಗಳನ್ನೂ ಪಟ್ಟಣ ಅಥವಾ ನಗರಗಳಂದು ಕರೆಯಲು ಬರು- 
ವದಿಲ್ಲ. ಅದೇ ರೀತಿ ಪಟ್ಟಣಗಳ ವ್ಯಾಖ್ಯೆಯು ಎಲ್ಲ ಕಾಲಗಳಲ್ಲಿಯೂ ಒಂದೇ 
. ರೀತಿಯಾಗಿರುವುದಿಲ್ಲ. ಯಾವುದೇ ಒಂದು ಸ್ಥಳವು ಪಟ್ಟಣವಾಗಬೇಕಾದರೆ 
ಅದು ಕೆಲವೊಂದು ನಿರ್ದಿಷ್ಟ ಸಂಗತಿಗಳಿಂದ ಕೂಡಿರಬೇಕಾಗುತ ದೆ. ೧೯೬೧ರ 
| ಜನಗಣತಿಯಲ್ಲಿ ಭಾರತದ ಸಂವಿಧಾನಕ್ಕೆ ಹೊಂದಿಕೆಯಾಗುವಂತೆ ಪಟ್ಟಣಗಳ 


೫ ಮೇಲಿನ ಅಂಕಿ-ಸಂಖ್ಯೆಗಳನ್ನು ೧೯೬೧ನೆಯ ಜನಗಣತಿಯ ಪುಸ್ತಕದಿಂದ ಆಯ್ದು 


ಕೊಳ ಲಾಗಿದೆ. 
೧೮೫ 


ಭಾ, ೨೪ 


೧೮೬ ಕರ್ನಾಟಕ ಭಾರತಿ 


ಸ ತಬು ೫-22 


ಉಖಿಢೆ ರಾಜ್ಯಗಳಲ್ಲಿಯ ಪಟ್ಟನಿಗರ ಹಮಾಣ 


ಸಂಗ್‌ 


20 

ಜಟ್ಟ ಟಟ ಬಗ ಕಳಚ್ಚಿ ಬಟ್‌ ಗ 
| n EE 1 ಎ ಶ್ರೋ Sy ಶಹ ಇ sis 
ಆ ಟಟ ಬ ಬಟ್ಟು ಜ್‌ ಹು ನ 
[79 |ರಿ ಆ ನಾ 
ನಿ ಘೋ ತಸ 
ಕ pe pe 
Hl wv A 
alk ತ ಲ ್ಥ 

ತ) 
3 
ಹ: 


ಆಕೃತಿ-೧ 


ವ್ಯಾಖ್ಯೆ ಯನ್ನು ಕೊಡಲಾಗಿದೆ. ಅದನ್ನು ಆಧಾರವಾಗಿಟ್ಟು ಕೊಂಡೇ ಮೈ ಸೂರಿನ 
ಊರುಗಳನ್ನು ಗ್ರಾಮ ಮತ್ತು ನಗರಗಳೆಂದು ವಿಂಗಡಣೆ ಮಾಡಿದ್ದಾರೆ. ಆ 
ವ್ಯಾಖ್ಯೆ ಯ ಪ್ರಕಾರ ಪಟ್ಟಣಗಳು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು: 


(೧) ಮ್ಯುನಿಸಿಪಾಲಿಟ ಆಡಳಿತವಿದ್ದ ಮತ್ತು ಕಾಂಟೋನಮೆಂಟು- 
ಗಳಿರುವ ಊರುಗಳು ಅದಲ್ಲದೆ ಕೆಲವೊಂದು ಲೋಕಲ್‌ ಬೋರ್ಡ್‌ ಆಡಳಿತ- ' 
ವಿರುವ ಊರುಗಳು ನಗರಗಳೆನಿಸುವವು. ' 


ಪೊ ಸೂ ರು ರಾಜ್ಯದ ಪಟ ಸ ಜದಳಂ ೧೮೭ 


(೨) ಇವುಗಳನ್ನು ಹೊರತುಪಡಿಸಿ ಉಳಿದ ಸ್ಥಳಗಳಲ್ಲಿ ಜನಸಂಖ್ಯೆಯಂ 
೫೦೦೦ಕ್ಕೆ ಂತಲೂ ಹೆಚ್ಚು ಇರುವ ಮತ್ತು ಜನಸಾಂದ್ರತೆಯು ಪ್ರತಿ ಚದರ 
ಮೈಲಿಗೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಇರುವ ಸ್ಥಳಗಳನ್ನು ಪಟ್ಟಣಗಳೆಂದು 
ಪರಿಗಣಿಸಲಾಗುವದು. 

(೩) ಒಟ್ಟು ಜನಸಂಖ್ಯೆಯ ೩/೪ ರಷ್ಟು ಪ್ರೌಢ ಜನರು ಒಕ್ಕ ಲುತನ- 
ವಲ್ಲದೆ ಬೇರೆ ಉದ್ಯೋಗ ಮಾಡುತ್ತಿದ್ದರೆ ಅಂತಹವುಗಳನ್ನೂ ಪಟ್ಟಣಗಳೆಂದು 
ಕರೆಯಲಾಗುವುದು. 


ಇವೆಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅವುಗಳ ಆಧಾರದ 
ಮೇಲಿಂದ ೧೯೬೦ರಳ್ಳಿ ಮೈ ಸೂರಿನಲ್ಲಿ ಒಟ್ಟು ೨೧೪ ಪಟ್ಟಣಗಳನ್ನು ಗುರು- 
ತಿಸಲಾಗಿದೆ. 


ಮೈಸೂರು ರಾಜ್ಯದ ಪಟ್ಟಣಗಳು : 


ರಾಜ್ಯಗಳ ಪುನರ್ಫಟಿನೆಯ ನಿಯಮದ ಪ್ರಕಾರ ಹಳೆಯ ಮೈಸೂರು, 
ಮುಂಬಯಿ ರಾಜ್ಯದ ವಿಜಾಪುರ, ಧಾರವಾಡ, ಬೆಳಗಾಂವಿ ಮತ್ತು ಉತ್ತರ 
ಕನ್ನಡ ಜಿಲ್ಲೆ ಗಳು, ಮದ್ರಾಸ ರಾಜ್ಯದ ಬಳ್ಳಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಗಳು, 
ಹೈದಾರಾಬಾದ ರಾಜ್ಯದ ಬೀದರ, ಗುಲಬುರ್ಗಾ, ರಾಯಚೂರ ಜಿಲ್ಲೆಗಳು 
ಮತ್ತು ಕೊಡಗು ರಾಜ್ಯ ಇವೆಲ್ಲ ಕೂಡಿ ನವಮೈಸೂರು ರಾಜ್ಯದ ಉದಯ 
ವಾಯಿತು. 


ಈ ನವಮೈ ಸೂರ ರಾಜ್ಯದ ಪಟ್ಟ ಣಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸಿ 
ದಾಗ ಕೆಳಗಿನ ಸಂಗತಿಗಳು ಕಂಡುಬರುತ್ತವೆ: 


(೧) ಒಟ್ಟು ಪಟ್ಟಣಗಳ ಅರ್ಧದಷ್ಟು ಅಂದರೆ ೧೧೦ ಪಟ್ಟಣಗಳು 
ಹಳೆಯ ಮೈಸೂರು ಪ್ರದೇಶದಲ್ಲಿ ಇರುತ್ತವೆ. ನಗರಗಳು ಯಾವುದೇ ಪ್ರದೇಶದ 
ಸರ್ವತೋಮುಖವಾದ ಬೆಳವಣಿಗೆಯನ್ನು ತೋರಿಸಬಲ್ಲ ಅಳತೆಗೋಲು ಎಂಬು 
ದನ್ನು ನೆನೆದಾಗ, ಈ ಪ್ರದೇಶವು ಉಳಿದೆಲ್ಲ ಪ್ರ ದೇಶಗಳಿಗಿಂತ ಆರ್ಥಿಕ ಮತ್ತು 
ಸಾಮಾಜಿಕ ದೃಷ್ಟಿಯಿಂದ ಮುಂದುವರಿದಿದೆಯೆನಿಸುತ್ತದೆ. 


# 
(೨) ಮುಂಬಯಿ ಕರ್ನಾಟಕದಲ್ಲಿ ಒಟ್ಟು ೫೨ ಪಟ್ಟಣಗಳಿವೆ. ಹೈದರಾ- 
ಬಾದ ಕರ್ನಾಟಕದಲ್ಲಿ ೨೫, ಮದ್ರಾಸ ಕರ್ನಾಟಕದಲ್ಲಿ ೧೭ ಮತ್ತು ಕೊಡಗಿನಲ್ಲ 
೧೦ ಪಟ್ಟಣಗಳಿವೆ. (ಆಕೃತಿ-೨) 


೧೮೮ ಕರ್ನಾಟಕ ಭಾರತಿ 


ಳಿ ಧಿ ಘಾ ಫಲ ಡ್‌ 
ಬ್ರೂಹರಾಂ ಈ ರಾಜು 
ಮುಖ್ಯ ಹಟ್ಟಣಗಳು 


149,00.0೦೦ 


625,0೦೦ 


೭೫೦,೦೦೪ 
(೦೦.೦೦೦ 


$ 


ಗ ಕಟ್ಟ 


್ರ ಯಾಸನ 


ಬೌಾಗೆಳುರು 


ಆಕೃತಿ-೨ 


4 
ತ 
| ಸ 


ತ್‌ತಾಚ ಕೋರ ಗುಜ 4 


Ei Te ್ಸ್ಪ್ಮ್ಪಂ ್‌್‌ಿ ಚ es 


ಕ ತಕ್‌ 


ಮೈ ಸೂರಂ ರಾಜ್ಯ ದ ಪಟ್ಟಣಗಳು ೧೮೯ 


ಮೈಸೂರು ರಾಜ್ಯದಲ್ಲಿರುವ ೨೧೪ ಪಟ್ಟ ಣಗಳನ್ನು ಅವುಗಳಲ್ಲಿರುವ 


ಜನಸಂಖ್ಯೆ ಗನುಗಣವಾಗಿ ಆರು ವಿಭಾಗಗಳನ್ನಾ ಗಿ chet ಅವು: * 
Mi ಅ ವ | 


ಆಗ್‌ ತಸ. | ಪಟ್ಟಿಣಗಳ ಜನಸಾಂದ್ಲತೆ ದ್‌ 
ಇ ' ಕಿ ಸಂಖ್ಯೆ | (ಪ್ರತಿ ಚದರ ಮ್ಳ ಮ್ಮ ಲ). 
೧ನೆಯ ವರ್ಗ ೧೦೦,೦೦೦ ಮೇಲೆ ೬ ೭೯೦೨ 
೨ನೆಯ ವರ್ಗ ೫೦,೦೦೦೯೯೯೯೯ ೯ ೯೪೩೭ 
ತಿನೆಯ ವರ್ಗ ೨೦,೦೦೦ ೪೯೯೯೯ ೩೦ ೫೧೩೭ 
೪ನೆಯ ವರ್ಗ ೧೦,೦೦೦--೧೯ರ೯೯೯ ೭೭ ೨೦೯೦ 
೫ನೆಯ ವರ್ಗ ೫೦೦೦ -- ರ೯೯೯ ೫೭ ೨೯೭೧ 
೬ನೆಯ ವರ್ಗ ೫೦೦೦ಕ್ಕಿಂತ ಕಡಿಮೆ ೩೫ ೩೬೫೬ 


ಮೈ ಸೂರು ರಾಜ್ಯದಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯುಳ್ಳ 
ಪಟ್ಟಣಗಳು ಕೇವಲ ಆರು ಮಾತ್ರವಿದ್ದರೂ, ಅವುಗಳಲ್ಲಿ ಇರುವ ಜನರ 
ಪ್ರಮಾಣವು ಒಟ್ಟು ಪಟ್ಟಣಿಗರ ೪೧% ದಷ್ಟು ಇರುತ್ತದೆ. ಹೀಗೆ ಕಲವೇ 
ಪಟ್ಟಣಗಳಲ್ಲಿ ಬಹುಸಂಖ್ಯಾಕ ಜನರು ಕೇಂದ್ರೀಕೃ ತವಾಗಿರುವುದು ಕಂಡು 
ಬರುತ್ತದೆ. ಬೆಂಗಳೂರು, ಮೈ ಸೂರು, ಹುಬ್ಬ ಳ್ಳಿ-ಧಾರವಾಡ, ಮಂಗಳೂರು, 
ಕೋಲಾರ ಮತ್ತು ಬೆಳಗಾವಿಗಳು ರಾಜ್ಯದ ಅತೀ ದೊಡ್ಡ ಪಟ್ಟಿಣಗಳಾಗಿವೆ. 
ಕೊನೆಯ ವರ್ಗದ ೩೫ ಪಟ್ಟಣಗಳಲ್ಲಿ ಕೇವಲ ೨% ದಷ್ಟು ಜನರು ವಾಸಿಸು- 
ತ್ತಾರೆ. ಈ ಪಟ್ಟಣಗಳು ಆರ್ಥಿಕ ದೃಷ್ಟಿಯಿಂದ ಹಿಂದುಳಿದವುಗಳಾಗಿವೆ. 
ಅಧಿಕ ಸಂಖ್ಯೆ ಯಲ್ಲಿದ್ದ ೪ನೆಯ ವರ್ಗದ ಪಟ್ಟಿ ಣಗಳು ಮಧ್ಯಮ ವರ್ಗದವು 
ಗಳಾಗಿವೆ. (ಆಕೃತಿ-೩) 

ಕೆಳಗಿನ ಕಾಲಮುಗಳಲ್ಲಿ ಪಟ್ರಿಣಸಂಖ್ಯೆ, ಅವುಗಳ ಪ್ರತಿಶತ ಪ್ರಮಾಣ 
ವನ್ನು ಕೊಟ್ಟಿ ರುವದರಿಂದ ರಾಜ್ಯದ ಪಟ್ಟ ಡಿಗಳ ಬ ಬಗ್ಗೆ ಸ್ಪಷ್ಟವಾದ ಕಲ್ಪನೆ 
ಗಲು ಅವೆಕಾಕವಾಗುತ ದೆ 

ರಾಜ್ಯದಲ್ಲಿ ಜನಸಂಖ್ಯೆ ಮತ್ತು ಕ್ಷೇತ್ರದ ದೃಷ್ಠಿಯಿಂದ ಅತೀ ದೊಡ್ಡ ದಾದ 
. ನಗರವು 'ರಾಡಿಧಾನಿಯಾದ ಬೆಂಗಳೂರಾಗಿದೆ. "೦೯೬೦ರಲ್ಲಿ ಅದರ ಜನಸಂಖ್ಯೆ 


ಡೌ ಮೈಸೂರು ರಾಜ್ಯದ ೧೯೬೧ ಜನಗಣತಿಯ ಹೊತ್ತಿಗೆಯ ಆಧಾರದಿಂದ ಈ ವರ್ಗೀ- 
ಕರಣವನ್ನು ಮಾಡಲಾಗಿದೆ. 

1 ಮೈಸೂರು ರಾಜ್ಯದ ೧೯೬೧ ರ ಜನಗಣತಿಯ ಪುಸ್ತಕದಿಂದ ಈ ಅಂಕಿಗಳನ್ನು 
ಆಯ್ದುಕೊಳ್ಳಲಾಗಿದೆ. 


೧೯೦ 


ವರ್ಗಗಳು | ಈ 


೧ನೆಯ ವರ್ಗ 
೨ನೆಯ ವರ್ಗ 
೩ನೆಯ ವರ್ಗ 
೪ನೆಯ ವರ್ಗ 
೫ನೆಯ ವರ್ಗ 


೬ನೆಯ ವರ್ಗ 


ಒಟು 
೩ 


ಕರ್ನಾಟಕ ಭಾರತಿ 


ಮ್ರೇಹಾದು ರಾಜ್ಯ 
ಪಟ್ಟಣಗಳು ಜನಸಂಖ್ಯೆ ಯಾರಾ ಕ್ರೀತ್ರ 


ಜನಹಂಖ್ಭ್ರ 
ಣ್‌ 


ಮೈಸೂರು ರಾಜ್ಯ 100 


ಚಿ ೫ ಜನಸಂಖ್ಯೆ | % 1 fg % 

೬ ಇಷ್ಟ ೨,೧೭೩,೧೬೯ | ೪೧ ೭೧೨ ಅತ್ಠಿ 

೯ ೪೨ ೬೬೨,೪೪೫ [| ೧೩ ೧೮೨ ೬ 
a0 [೧೪"೦] ೮೪೦,೧೩೯ [| ೧೬ ೪೨೪ ೧೪ 
೭೭ [ato] ೧,೦೪೧,೨೮೪ | ೨೦ ೧೨೯೧ ೪೨ 
೫೭ [sul ೪೨೪,೧೧೮ [| ೮ ೩೭೦ ೧೨ 
as [೧೬.೪] ೧೨೫,೩೩೮ | ೨ ೮೯ ೩ 


| 
೨೧೪ i ಹಾಲು” ೧೦೦ ೩೦೬೮ ೧೦೦ 


ಮೈಸೂರು ರಾಜ್ಯದ ಪಟ್ಟ ಐಗಳು ೧೯೧ 


ಸುಮಾರು ೧೨ ಲಕ್ಷ, ಕ್ಷೇತ್ರ ೫೦೧:೨೧ ಚದರ ಕಿಲೋಮೀಟಿರ. ರಾಜ್ಯದ ಅತಿ 
ಚಿಕ್ಕ ದಾದ ಪಟ್ಟಣವು ಕೊಡಗುಜಿಲ್ಲೆ ಯ ಸುಂಟೀಕೂಪ್ಪ ವಾಗಿದೆ. ಇಲ್ಲಿ 'ಕೇವಲ 
14. ಜನರು ೦.೧೬ ಚ. ೬. ಮೀಟರ ಕ್ಷೇತ್ರದಲ್ಲಿ ಭಾಸ ರೆ. ಇವುಗಳ 
ಮೇಲಿಂದ ರಾಜ್ಯದ ಪಟ್ಟಣಗಳ ಕ್ಷೇತ್ರ ಮತ್ತು ಜನಸಂಖ್ಯೆಯಲ್ಲಿ ಇರುವ ಮಹ 
ದಂತರವು ತಿಳಿಯುಪಡು. 


ಪಟ್ಟಿಣಗಳ ವರ್ಗೀಕರಣ : 
ಬೇರೆ ಬೇರೆ ಪಟ್ಟಣಗಳನ್ನು ಅವುಗಳ ಮುಖ್ಯವಾದ ಗುಣಧರ್ಮಗಳ 
ಮೇಲಿಂದ ಬೇರೆ ಬೇರೆ ರೀತಿಯಾಗಿ ವರ್ಗೀಕರಿಸಲು ಬರುತ್ತದೆ. ವರ್ಗೀಕರಣದ 
ವಿಧಾನವು ಬೇರೆ ಬೇರೆಯಾದಂತೆ ಅನೇಕ ಬಗೆಯ ಪಟ್ಟಿಣಗಳು ಗೋಚರವಾ- 
ಗುವವು. ಇದಲ್ಲದೆ ಒಂದೇ ಪಟ್ಟಣದಲ್ಲಿ ಮಹತ್ವದ ಸಂಗತಿಗಳು ಅಧಿಕ 
ಸಂಖ್ಯೆಯಲ್ಲಿ ಇದ್ದಾಗ ಆ ಪಟ್ಟಣವು ಹಲವಾರು ವರ್ಗಗಳಛಿಯೂ ಬರಬ- 
ಹುದು. ಹೀಗಾಗಿ ಪಟ್ಟಣಗಳನ್ನು ವರ್ಗೀಕರಿಸುವದು ತುಂಬಾ ಕಠಿಣವಾದ 
ಕಾರ್ಯವಾಗಿದೆ. 
ಪಟ್ಟಣಗಳ ಹುಟ್ಟು, ಬೆಳವಣಿಗೆ ಮತ್ತು ಅಲ್ಲಿರುವ ಮಹತ್ವದ ಸಂಗತಿ- 
ಗಳನ್ನು ಅವಲಂಬಿಸಿ ವರ್ಗೀಕರಣ ಮಾಡುವ ಪರಿಪಾಠವಿದೆ. ಇದರಲ್ಲಿ 
ಮುಖ್ಯವಾಗಿ 
(೧) ಐತಿಹಾಸಿಕ ಪಟ್ಟಣಗಳು: ಮೈಸೂರು, ವಿಜಾಪುರ, ಪ್ರೀರಂಗ- 
ಪಟ್ಟಣ ಮುಂ. 
(೨) ಶೈಕ್ಷಣಿಕ ನಗರಗಳು : ಬೆಂಗಳೂರು, ಧಾರವಾಡ, ಮೈ ಸೂರು, 
ಕಲಬುರ್ಗಿ ಮುಂತಾದವು. 
(೩) ಔದ್ಯೋಗಿಕ ಕೇಂದ್ರಗಳು : ದಾಂಡೇಲಿ, ಭದ್ರಾವತಿ, ಬೆಂಗಳೂರು, 
ಬಾಗಲಕೋಟ ಮುಂ. 
(೪) ನೈ ಸರ್ಗಿಕ ಬಂದರುಗಳು : ಕಾರವಾರ, ಮಂಗಳೂರು. 


(೫) ಪವಿತ್ರ ಸ್ನಳೆಗಳು ; ಶ್ರವಣಬೆಳಗೊಳ, ಗೋಕರ್ಣ, ಶೃಂಗೇರಿ, 
ಉಡುಖ, ಸವದತ್ತಿ, ಕಲಬುರ್ಗಿ ಮುಂ. 


ಹೀಗೆ ಅನೇಕ ವಿಧವಾಗಿ ಪಟ್ಟಿ ಣಗಳನ್ನು ವರ್ಗೀಕರಿಸಲು ಬರುತ್ತದೆ. 


ಪಟ್ಟಣಗಳ ಜಿಳನಣಿಗೆ : 


೧೯೦೦ರಿಂದ ೧೯೬೧ರ ವರೆಗೆ ದೊರೆಯುವ ಅಂಕಸ ೦ಖ್ಯೆ ಗಳನ್ನು ಪರಿ- 
ಶೀಲಿಸಿದಾಗ ಪಟ್ಟಣಗಳಲ್ಲಿ ಯಾವ ರೀತಿಯಾಗಿ ಜನಸಂಖ್ಯೆ ಜಾ ee ದ್ಧಿ 


೧೯೨ ಕರ್ನಾಟಕ ಭಾರತಿ 


ಹೊಂದುತ್ತಿದೆ ಎನ್ನುವ ಸಂಗತಿಯ ಕಲ್ಪನೆಯಾಗುತ್ತದೆ. ೧೯೦೦ರಲ್ಲಿ ನಗರ 
ಗಳಲ್ಲಿ ವಾಸಿಸುವವರ ಸಂಖ್ಯೆಯು ಕೇವಲ ೧೬ ಲಕ್ಷವಿತ್ತು. ಅದು ಬೆಳೆಯುತ್ತ 
ಹೋಗಿ ೧೯೬೧ರಲ್ಲಿ ೫೨ ಲಕ್ಷಕ್ಕೆ ಮುಟ್ಟಿದೆ. ಅಂದರೆ ಪಟ್ಟಿಣಿಗರ ಸಂಖ್ಯೆಯು 
೬೦ ವರುಷಗಳಲ್ಲಿ ಮೂರರಷ್ಟು ಅಧಿಕವಾಗಿದೆ (ಆಕೃತಿ ೪). ಪ್ರತಿಶತ ಪ್ರಮಾ- 
ಣವು ೧೨೫ ರಷ್ಟು ಆಗುವದರಿಂದ ರಾಜ್ಯದಲ್ಲಿ ಪಟ್ಟಣಗಳು ಬಹಳ ವೇಗವಾಗಿ 
ಬೆಳವಣಿಗೆ ಹೊಂದುತ್ತ ಲಿವೆ ಎಂದು ಹೇಳಬಹುದು. ಅದರಲ್ಲಿಯೂ ಮುಖ್ಯವಾಗಿ 
ಎರಡನೆಯ ಮತ್ತು ನಾಲ್ಕನಯ ವರ್ಗದ ಪಟ್ಟಣಗಳು ಅಧಿಕ ವೇಗದಿಂದಲೂ, 
ಒಂದನೆಯ ಮತ್ತು ಮೂರನೆಯ ವರ್ಗದ ಪಟ್ಟಣಗಳು ಸಾಮಾನ್ಯ ವೇಗ ' 
ದಿಂದಲೂ ಅಭಿವೃದ್ಧಿ ಹೊಂದುತ್ತಲಿವೆ. ಆದರೆ ಕೊನೆಯ ಎರಡು ವರ್ಗಗಳ 
ಪಟ್ಟಣಗಳ ಬೆಳವಣಿಗೆಯು ಕುಂಠಿತವಾಗಿರುವದು. 

ರಾಜ್ಯದಲ್ಲಿ ೧೯೦೧ರಲ್ಲಿ ಒಂದನೆಯ ವರ್ಗದ ಪಟ್ಟಣವು ಕೇವಲ ಒಂದೇ 
ಒಂದು ಇದ್ದದ್ದು ೧೯೬೧ ರಲ್ಲಿ ಅವುಗಳ ಸಂಖ್ಯೆಯು ಆರಕ್ಕೆ ಏರಿದೆ. ಕೊನೆಯ 
ವರ್ಲದಲ್ಲದ್ದ ೧೧೨ ಪಟ್ಟಣಗಳು ಕುಂಠಿತವಾಗಿ ೩೫ಕ್ಕೆ ಇಳಿದಿದೆ. ಉಳಿದ ವರೃದ 


ತಟ್ಟೂನಿಗರ  ಸಂಖ್ಯಯಲ್ಲಿಯ ಹೆಚ್ಚಳ 


ಮೈಸೂರು ರಾಜ್ಯದ ಪಟ್ಟಣಗಳ: ೧೯೩ 


ಪಟ್ಟಣಗಳಲ್ಲಿಯೂ ಅನೇಕ ಬದಲಾವಣೆಯಾಗಿವೆ. ಸಾಮಾನ್ಯವಾಗಿ ದೊಡ್ಡ 
ಮತ್ತು ಮಧ್ಯವ ೨ ವರ್ಗದ ಪ ಪಟ್ಟಿ ಣಗಳು ಅಭಿವೃ ದ್ರಿ ಹೊಂದಿದ್ದು ಚಿಕ್ಕ ಪಟ್ಟ ಣ 
ಗಳು ಸದಯ ಉಳಿದುಕೊಂಡಿರುವ ಫು. 


ಪಟ್ಟಿಣಗಳಲ್ಲಿಯ ಜನರು ಹಾಗೂ ಜೀವನಕ್ರಮ : 

ಪಟ ಗಳಲ್ಲ ವಾಸಿಸುವ ಜನರ ಜೀವನಕ ಕ್ರಮವು ಗ್ರಾಮಗಳಿಗಿಂತ 
ತೀರ ಭಿನ್ನ ವಾಗಿರುವದು. ಹಳ್ಳಿಗಳಲ್ಲಿ ಇರುವ ಜನರು ಮುಖ್ಯವಾಗಿ ಒಕ್ಕಲು 

ರೆ 

ತನ ಮಾಡುವರು. ಕೆಲವು ಜನರು ಮಾತ್ರ ಸಗ” ಸಂಬಂಧಿಸಿದ 
ಕೆಲವು ಸಣ ಪುಟ್ಟ ಉದ್ಯೊ ೇಗಗಳನ್ನು ಚಿಕ್ಕ ಪ್ರಮಾಣದಲ್ಲಿ ಮಾಡುವರು. 
ಆದ್ದರಿಂದ ಅವರ ಜೀವನಳ ಭನ Ne ಮತ್ತು 'ಸರಳರೀತಿಯಲ್ಲಿ ಇರುವದು. 
ಆದರೆ ಪಟ್ಟಿಣಿಗರ ಜೀವನಕ್ರಮವು ಸಂಕೀರ್ಣವಿರುವದು. ಪಟ್ಟಣಗಳಲ್ಲಿ 
ಅನೇಕ ಖಯ ಉದ್ಯೋಗಗಳು ಬೆಳೆದುಬಂದಿರುವವು. ಅವುಗಳಿಗೆ ಸಾ 
ವಾಗಿ ಅಲ್ಲಿಯ ಜನಜೀವನಕ್ರಮವು ಸಾಗಿರುವದು. ಹಳ್ಳಿ ಪಟ್ಟಣಗಳ ಸಂಬಂ- 
ಧವು ಅನಿವಾರ್ಯವಿರುವದು. ಏಕೆಂದರೆ ಹಳ್ಳಿಗಳಲ್ಲಿ ಬೆಳೆಯುವ ಆಹಾರ 
ಮತ್ತು ಕಚ್ಚಾಮಾಲುಗಳನ್ನು ಪಟ್ಟಿಣಿಗರು ಉಪಯೋಗಿಸುವರು ಮತ್ತು 
ಹಳ್ಳಿಗರು ಪಟ್ಟಣಗಳಲ್ಲಿ ತಯಾರಾದ ಅನೇಕ ವಸ್ತು ಗಳನ್ನು ಉಪ- 
ಯೋಗಿಸುವರು. 


ಪಟ್ಟಿಣಗಳ ಭವಿಷ್ಯತ್ತು : 
ರಾಜ್ಯದಲ್ಲಿಯ ಪಟ್ಟಣಗಳು ಭವಿಷ್ಯತ್ತಿನಲ್ಲಿಯೂ ಅಭಿವೃದ್ಧಿ ಹೊಂದುತ್ತ 
ಹೋಗುವವು. ಜನಸಂಖ್ಯಾ ಶಾಸ್ತ್ರಜ್ಞರ ಅಭಿಪ್ರಾ ಯದಂತ, ೧೯೭೧ ರಲ್ಲಿ 
ಪತನಂ ಪಟ್ಟಣಿಗರ ಸಂಖ್ಯೆ ೬೧-೭೫ ಲಕ್ಷದವರೆಗೆ ಹೆಚ್ಚಾಗುವ ಸಂಭವ 
ದೆ. 


ಮೊದಲನೆಯ ವರ್ಗದಲ್ಲಿ ವಾಸಿಸುವವರ ಸಂಖ್ಯೆ ಯು ೧೯೭೧ರಲ್ಲಿ ೨೫ 
ಲಕ್ಷವಾಗಬಹುದೆಂದು ಅಂದಾಜು ಮಾಡಲಾಗಿದೆ. ಡಾವಣಗರೆ, ಕಲಬುರ್ಗಿ, 
ಭದ್ರಾವತಿಯಂಥ ಎರಡನೆಯ ವರ್ಗದ ಪಟ್ಟಣಗಳು ಮೊದಲನೆಯ ವರ್ಗದಲ್ಲಿ 
ಬರಬಹುದು. ಇದರಂತೆಯೇ ಎರಡನೆಯ ಮತ್ತು ಮೂರನೆಯ ವರ್ಗದ 
ನಗರಗಳ ಸಂಖ್ಯೆ ಯಲ್ಲಿ ಯೂ ಬದಲಾವಣೆಯಾಗಬಹುದು. 

ಮೈಸೂರು ರಾಜ್ಯದಲ್ಲಿ ದೊಡ್ಡ ಪಟ್ಟಿಣಗಳಿಗೆ ಉಜ್ವಲವಾದ ಭವಿಷ್ಯತ್ತು 
ಇರುವದು. ಅವುಗಳ ಅಭಿವೃದ್ಧಿ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತದೆ. 
ಅದರಂತೆಯೇ ಮಧ್ಯಮ ವರ್ಗದ ಪಟ್ಟಣಗಳೂ ಬೆಳೆಯುತ್ತವೆ. ಚಿಕ್ಕಪುಟ್ಟ 
ಪಟ್ಟಿ ಣಗಳು ಅಷ್ಟೊಂದು ಅಭಿವೃದ್ಧಿ ಯಾಗುವದಿಲ್ಲ. ಅವುಗಳ ಅಭಿವೃದ್ಧಿಗೆ 
ಸರಕಾರವು ಅನೇಕ ಬಗೆಯ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗುವುದು. 


ಕ.ಬಾ, ೨೫ 


ತ್ರಿಪದಿಯೆ, ಕಂದವೆ, ಮತ್ತೊಂದೆ? 
( ಚಿಟಗುಪ್ಪಿ ಯವರಿಗೊಂದು ಪ್ರತಿವಾದ) 
ಮೇವುಂಡಿ ಮಲ್ಲಾರಿ 


ಶ್ರೀ ಮಂ. ಅ. ರಾಮಾನುಜೈ ಯ್ಯಂಗಾರ್ಯರಿಂದ ಸಂಪಾದಿತವಾದ ರನ್ನನ 
ಗದಾಯುದ್ಧದ” ಪ್ರಥಮಾಶ್ವಾಸದ ೯ನೆಯ ಪದ್ಯವಾಗಿ, "ಶ್ರಿಪದಿ' ಎಂಬ 
ಹೆಸರನ್ನು ಹೊತ್ತು ಪ್ರಕಟವಾಗಿರುವ ಪದ್ಯವು ಛಂದೋವಿಷಯದಲ್ಲಿ ಪಂಡಿತರ 
ತಲೆತೀಟಿಗೆ ಕಾರಣವಾಗಿದೆ. ಆ ತ್ರಿಪದಿಯ ಸ್ಮರೂಪವಿಂತಿದೆ : 


ಪದ್ಯ್ಮರಚನೆಯೊಳ್ಳಾಳಿದಾಸನುಂ 
ಗದ್ಯರಚಸೆಯೊಳ್‌ ಬಾಣನುಂ ಮುಂ ಕವಿಗಳಿರ್ವರುಂ 
ನೆಗಟ್ಟಿರದಜಿಳಿಂ ಸತ್ಯವಿಗಳಿರ್ವರುಮೆನಗಭಿವಂದ್ಯರ್‌ ॥ 
ಇದನ್ನು ತ್ರಿಪದಿಯೆಂದೆ ಓದಲಿ, ಕಂದವೆಂದೆ ಓದಲಿ, ಯಾವ ಛಂದಃಪ್ರಕಾರವೆಂದೆ 
ಓದಲಿ, ತನ್ನ ವಿಸಂಗತ ಬಂಧದಿಂದ ಯಾವುದೂ ಅಲ್ಪವೆನಿಸಿ ಒಂದು ಸಮಸ್ಯೆ 
ಯಾಗಿ ನಿಲ್ಲುವುದು ನಿಜ. ಹಿಕ್ಕಿಹಿಕ್ಕಿ ನೋಡಿದಂತೆ ಬಿಚ್ಚ ಬಾರದ ದಸರಿದೊಡ- 
ಕಾಗಿಯೆ ತೋರುತ್ತದೆ. ಇದನ್ನು ಲಕ್ಷಿಸಿದ ಗ್ರಂಥಸಂಪಾದಕರು ಮಾತೃಕೆಗಳಲ್ಲಿ 
ಕಂಡ ತ್ರಿಪದಿ ಎಂಬ ಹೆಸರಿಗೆ ಪ್ರಶ್ಲಿ ಚಿಹ್ನ ವನ್ನೊಡ್ತಿ [(ತ್ರಿಪದಿ) (?)] ತ್ರಿಪದಿ- 
ಯಲ್ಲವೆಂಬ ಸಂದೇಹವನ್ನೆತ್ತಿದ್ದಾರೆ. ಗೋವಿಂದ ಪೈ, ಸೇಡಿಯಾಪು ಕೃಷ್ಣ 
ಭಟ್ಟರು ಮೂಲತಃ ಇದು ಕಂದಪದ್ಯವಿರಬೇಕೆಂದಿದ್ದಾ ರೆ.೨ ಶ್ರೀ ಚಿಟಗುಬ್ಬ 
ಯವರು ಈ ಪಂಡಿತದ್ವಯದ ಅಭಿಪ್ರಾ ಯವನ್ನೊಪ್ಪದೆ, ಇದು ತ್ರಿ ಪದಿಯೆ 
ಎಂದೂ, ಆದರೆ ಸಾಮಾನ್ಯ ಪರಿಚಿತ ತ್ರಿಪದಿಯಾಗಿರದೆ ಗಾಥಾವಂಶಾವಳಿಗೆ ಸೇರಿದ 
ಅಸಂಖ್ಯ, ಅನುಲೇಖ್ಯ ಛಂದೋಬಂಧಗಳ ಪೈಕಿ ಒಂದು ತ್ರಿ ಪದಿ ಎಂದೂ ತಮ್ಮ 
ಲೇಖನದಲ್ಲಿ ಸಾಧಿಸುವವರಾಗಿದ್ದಾ ರೆ. ನನ್ನ ಬುದ್ದಿ ಈ ಎರಡೂ ಅಭಿಪ್ರಾಯ- 
ಗಳನ್ನೊಪ್ಪದೆ ಮತ್ತೊತ್ತಟ್ಟಿಗೆ ಬೊಟ್ಟಿಟ್ಟು ತೋರಿಸುತ್ತಿದೆ. ಆ ಮೂರನೆಯ 
ವಿಚಾರವನ್ನಿಲ್ಲಿ ಪಂಡಿತರ ಚರ್ಚೆಗೊಳಪಡಲೆಂದು ಇಡುತ್ತಿದ್ದೇನೆ. 
ಮೇಲಣ ಆ ಪದ್ಯದ ಛಂದೋಬಂಧವನ್ನು ಕುರಿತೊ, ಅರ್ಥವನ್ನು 
ಶಕುರಿತೊ, ಕರ್ತೃತೃವನ್ನು ಕುರಿತೊ ವಿಚಾರ ಮಾಡುವ ಮೊದಲು, ಪ್ರಸ್ತುತ 


೧. ಪರಿಷ್ಕೃತ ತೃತೀಯ ಮುದ್ರಣ, ೧೯೨೫. 


೨. "ಕರ್ನಾಟಕ ಭಾರತಿ'ಯ ಮೊದಲ ಸಂಚೆಕೆಯಲ್ಲಿಯ ಶ್ರೀ ಚಿಟಗುಪಿ ಭೀಮರಾಯರ 
"ರನ್ನನ ಮೂರು ಸಮಸ್ಯಾತ್ಮಕ ಛಂದೋಬಂಧಗಳು' ಎಂಬ ಲೇಖನದಿಂದ ತಿಳಿದಂತೆ 
ಈ ಮಾತನ್ನು ಹೇಳಲಾಗಿದೆ. 
೧೯೪ 


SUAS) ಗ? ಸ ಇತಿಭಾ. “a 


ಕರ್ಪಲ ಚ್‌ 


(© 


ಪದಿಯೆ, ಕಂದವೆ, ವಂತ್ತೊಂದೆ ? ೧೯೫ 


ಪ್ರಕಟಿತ ಗದಾಯುದ್ಧ ಗ್ರಂಥದ ಜನ್ಮಕಥೆಯನ್ನು ಅರಿತುಕೊಂಡಿರುವುದು 
ಅತ್ಯಗತ್ಯ. ಅದರ ಹೆರಿಗೆಯ ಸಮಯದಲ್ಲಿ- ಚೊಚ್ಚಲ, ಮರುಚಲ, ಮೂರನೆಯ 
ಸಲವೂ--ಶುದ್ಧ ಪಾಠಗಳನ್ನು ಗುರುತಿಸುವುದಕ್ಕಾಗಿ ಸಂಪಾದಕರು ತಿಂದ ಬೇನೆ 
'ಭೂಮಿಕೆ'ಯಳಿ ಸಾದ್ಯಂತವಾಗಿ ವಿವೃ ತವಾಗಿದೆ. ಮೊದಲ ಆವೃತ್ತಿ ಎರಡು 
ಕಾಗದಪ್ರತಿಗಳಿಂದ ಮಾತ್ರ ಸಿದ್ದವಾಗಿದೆ. ಕ ಎಂಬುದು ಯಾವುದೋ 
ಮಾತೃಕೆಯಿಂದ ಒಬ್ಬರು ಬರೆದುಕೊಟ್ಟುದು. ಅದರಲ್ಲಿ ಆ ಪ್ರತಿಕಾರರು ಅಲ್ಲಲ್ಲಿ 
ಸೀಸದ ಲೇಖನಿಯಿಂದ ಶುದ್ಧ ಪಾಠಗಳನ್ನು ಊಹಿಸಿ ಬರೆದಿರುವರು. ಗ ಎಂಬುದು 
ಅದೇ ಮಾತೃಕೆಯಿಂದ ಇನ್ನೊಬ್ಬ ರು ಮಾಡಿದ ನಕಲು. ಎರಡಕ್ಕೂ 
ಸಹಜವಾಗಿಯೇ ಪಾಠಭೇದಗಳು ಬಹಳವಿಲ್ಲ. ಈ ಕೊರಗಿನಿಂದ ಸಂಪಾದಕರು 
ತರುವಾಯದ ಆವೃತ್ತಿಗಳಿಗಾಗಿ ಅತ್ಯಂತವಾಗಿ ಪೇಚಾಡಿ ದೊರಕಿಸಿದ 
ಇನ್ನೆರಡು ಪರಾತೃಕೆಗಳ ಸ್ಥಿತಿಯೊ ಅತಿಶೋಚನೀಯ: ಖ ಎಂಬುದು ತ್ರುಟಿತ 
ವಾದ, ಅಸಮಗ್ರ ವಾದ, ಅಪ್ರಯೋಜಕವಾದ ಪ್ರತಿ. ತ ಎಂಬುದು ಮದರಾಸು 
ಪ್ರಾಚ್ಯ ಕೋಶಾಗಾರದಲ್ಲಿದ್ದ ಬಹುಜೀರ್ಣವಾದ ಮಾತೃಕೆಯಿಂದ ಪ್ರಾಚೀನಾ- 
ಕ್ಷರಗಳನ್ನು ನಿರ್ಧರಿಸುವ ವ್ಯುತ್ಪತ್ತಿ ಹೆಚ್ಚಾಗಿಲ್ಲದವರು ಪ್ರತಿಮಾಡಿದ್ದು. 
ಇಂತಹ ಪ್ರತಿಗಳೊಡನೆ ಗುದುಮುರಿಗೆ ಹಾಕಿ ಬಹುಪ್ರಯಾಸದಿಂದ ಸಂಪಾದಿ- 
ಸಿದ್ದರೂ ೩ನೆಯ ಆವೃತ್ತಿಯ ಬಗೆಗೂ ಸಂಪಾದಕರಿಗೆ ತುಂಬ ಅಸಮಾಧಾನ. 
ಅವರು ಹೇಳಿದ್ದಾರೆ: “ಈ ಮುದ್ರಣದಲ್ಲಿ ಪ್ರಾಯಶಃ ೨ ರಿಂದ ೭ರ ತನಕ 
ಆಶ್ವಾಸಗಳಲ್ಲಿ ಮೂಲಪಾಠವು ಸರಿಯಾಗಿದೆ ಎಂದು ಹೇಳಬಹುದು. ೧, ೮, ೯, 
೧೦ರಲ್ಲಿ ಅಪಭ್ರ ಂಶಗಳು ಸುಮಾರಾಗಿ ಬಿದ್ದಿವೆ; ಮತ್ತು ಹಲವು ಕಡೆಗಳಲ್ಲ 
ಮೂಲಪಾಠಗಳು ಸರಿಯಾಗಿಲ್ಲವೆಂದು ತೋರುತ್ತದೆ. ಅವನ್ನು ಮಾತೃಕೆಗಳಿಂದ 
ಸರಿಪಡಿಸಲು ಸಾಧ್ಯವಾಗಲಿಲ್ಲ; ಇದ್ದ ಹಾಗೆಯೇ ಮುದ್ರಿಸಿರುತ್ತೇನೆ.”* 

ಈ ತೆರದ ಹಿನ್ನೆಲೆಯಲ್ಲಿ ಮೂಡಿಬಂದ ಗದಾಯುದ್ಧದ, ಅದೂ ಅಪ- 
ಭ್ರಂಶಗಳ ಮೊಟ್ಟೆ ಯೆಂದು ಘಂಟಾಘೋಷವಾಗಿ ಹೇಳಿರುವ ಪ್ರಥವಹಾ- 
ಶ್ವಾಸದಲ್ಲಿಯ ಮೇಲಣ ಪದ್ಯದ ಕರ್ತೃತ್ವದ ಬಗೆಗೆ, ಅದರ ಛಂದೋಬಂಧದ 
ಬಗೆಗೆ ಸಾಶಂಕರಾಗಿದ್ದೆ€ ವಿಚಾರ ಮಾಡಬೇಕಾಗುತ್ತದೆ. ಪ್ರಾಚೀನ ಹಾಗೂ 
ಆಧುನಿಕ ಪ್ರತಿಕಾರರಿಂದ ಯಾವುದು ಯಾವ ರೂಪಕ್ಕೆ ಬಂದಿದೆಯೊ ಹೇಳು 
ವುದು ಕಠಿನ. ಇದನ್ನು ಗೋವಿಂದ ಪೈ ಗಮನಿಸಿದ್ದಾರೆ. ಇದರ ಕೊನೆಯ 
ಚರಣದ ಲಕ್ಷಣಗಳನ್ನು ಮಾತ್ರ ಗುರುತಿಸಿ ಇದು ಶ್ರಿಪದಿಯಲ್ಲ, ಕಂದಪದ್ಯ 
ಇಲ್ಲಿದ್ದಿ ರಬೇಕೆಂದಿದ್ದಾರೆ. 


“ರದಂ। ಸತ್ಯವಿ। ಗಳಿರ್ವ | ರುಮೆನಗಭ | ವಂದ್ಯರ್‌' 


ಪಾ ಗದಾಯುದ್ಧ (೧೯೨೫) : ಭೂಮಿಕೆ, ಪು. ೨೨. 


ಎಂಬುದು ಕಂದದ ಕೊನೆಯಡಿಯಂತೇನೋ ತೋರುತ್ತದೆ. ಆದರೆ ಇಲ್ಲಿ 
ಐದನೆಯ ಗಣವು ಒಂದು ಮಾತ್ರೆಯಿಂದ ಉಬ್ಬಿದೆ. "ರೆನಗಭಿ' ಎಂದು ತಿದ್ದಿ 
ಕೊಂಡಾಗ ಸರಿಹೋಗುತ್ತದೆ. ಪದ್ಯದ ಇನ್ನುಳಿದ ಭಾಗದ ಗತಿಯೇನು ? 

ಇನ್ನು "ಶ್ರಿ ಪದಿ' ಎಂದಿರುವುದು ಪ್ರತಿಕಾರನ ಕೈಗಂಟಲ್ಲ, ಪರಂಪರೆಯಾಗಿ 
ರನ್ನ ನಿಂದಲೇ ಬಂದ ಹೆಸರೆಂದು ನಚ್ಚಿ, ಅದನ್ನು " ಗಾಥಾಶ್ರಿಪದಿ ' ಎಂದು 
ಶ್ರೀ ಚಿಟಿಗ:ಏ ೨ ಯವರು ಅತಿರಿಕ್ತ ವೈ ಚಶ್ಯ ಎ. ಸಾಧಿಸಿ ಇಡೀ ಪದ್ಯಕ್ಕೆ 
ಸ್ಕೈ ರ್ಯ ವನ್ನೊ ದಗಿಸ ಲು ಹವಣಿಸಿದ್ದಾ ತೆ ಅದಕ್ಕಾಗಿ ಅವರು ಸಕಾ . 
ಇರಾ ಬ ವರಗೂ ಶಾಸ್ತ್ರ ಗಳ ಆಳವಾದ. ಅಗಾಧವಾದ--ಅಭ್ಯಾಸ 
ದಲ್ಲಿ ಮುಳುಗಿ ಮೇಲಣ ತಮ್ಮ ಅಭಿಪ್ರಾ ಯವನ್ನು ಎತ್ತಿ ತಂದಿದ್ದಾರೆ. ಕೆ 
ವರ್ಣವೃತ್ತಗಳ ಸಂಖ್ಯೆ ಯೆ ಇ 000 ಗಿಂತ ಹೆಚು, ಆರ್ಯೆ ಒಂದರ- 
ಲ್ಲಿಯೆ ೮,೧೯, ೨೦,೦೦೦ ಭೇದಗಳು, ಶ್ರೀಕೃಷ್ಣನ ಮತದಲ್ಲ ಬುಡಮೇಲಾಗಿರುವ 
ಅಶ್ಚತ್ಸ ವೃಕ್ಷದ ಎಲೆಗಳಷ್ಟು ಛಂದಗಳು, ರಾಜಶೇಖರನಂತೆ ಕಾವ್ಯಪುರುಷನ 
ರೋಮಗಳಷ್ಟು! ಈ ಮಾತುಗಳನ್ನು ಸಾಕ್ಷಾತ್‌ ಪರಮೇಶ್ವರನೆ ಹೇಳಿರಲಿ, 
ಪ್ರಸಿದ್ಧ ಶಾಸ್ತ್ರಕಾರರೆ ಹೇಳಿರಲಿ ಅತ್ಯುಕ್ತ ್ಯಲಂಕಾರಗಳಲ್ಲದೆ, ಅದ್ಭು ತಗಳಲ್ಲದೆ 
ಮತ್ತೇನು? ಇಷ್ಟು ಛಂದಗಳನ್ನು ಎಣಿಸಿ ಗುಣಿಸಿ "ನಿರ್ದಿಷ್ಟ'ಗೊಳಿಸುವುದಿರಲಿ, 
ಒಂದೆರಡು ಮೂರೆಂದು ಬರಿ ಅಂಕೆಗಳನ್ನೆ ಣಿಸುವುದೂ ಪವಾಡವೆಂದು ನನಗೆ 
ತೋರುತ್ತದೆ "ಛಂದಸ್ಸಿಲ್ಲದ ಶಬ್ದವಿಲ್ಲವೆ'ಂದು ಭರತನು ಹೇಳಿದರೆ ಯಾರೇನು 
ನುಡಿದುದೆಲ್ಲ ಛಂದೋಬಂಧವೆಂದು ಹೇಳಬೇಕೆ ? ಎಂದರೆ ಅಪಭ್ರಂಶ ಅಪಲಾಪ 
ಗಳಲ್ಲ ಗಾಥಾಪ್ರ ಪಂಚದ ಯಾವುದೊಂದು ಮೂಲೆಯಲ್ಲಿ ಸಶಾಸ್ತ್ರೀಯವೆಂದು 
ನೆಲಸಬಹುದೆಂದಾಯಿತು. ಈ ತೆರದ ವಾದವು ಅಸಮಂಜಸ. ಶಾಸ್ತ್ರವೆಂದರೆ 
ಒಂದು ನಿರ್ದಿಷ್ಟ ವಾದ ನಿಯಮವನ್ನು ಅಸೇದಿಗ್ದ ವಾಗಿ ಹೇಳಬೇಕು. ಇಂತಹ- 
ದೊಂದು ನಮಗೆ ವಿಲಕ್ಷಣವೆಂದು ತೋರುವ ಪದ್ಯವನ್ನು ರತ್ನತ್ರಯದಲ್ಲೊ ಬ್ಬ 
ನಾದ, ಗಣ್ಯ ವಿದ್ವಾಂಸನೂ ಆದ ರನ್ನ ಮಹಾಕವಿ ರಚಿಸಿದ್ದಾ ನೆಂದು, ಅದಕ್ಕೆ 
ತ್ರಿಪದಿ ಎಂದಿದ್ದಾನೆಂದು ಹೇಳಿ, 'ನಿರಂಕುಶಾಃ ಕವಯ? ಎಂದು, ಅವನೊಬ್ಬ 
ಪ್ರಗತಿಶೀಲ ಕವಿಯೆಂದು ಒಪ ಸ ವಿಡುವುದು ಧಾರ್ಷ್ಟ್ಯೃವೆ ಸರಿ ಸರಿ 

ಇಷ್ಟಲ್ಪದೆ, ಶ್ರೀ ಚಿಟಿಗುಪ್ರ ಯವರು, ತಾವು ತ್ರಿಪದಿಯೆಂದು ಸಾಧಿಸಿದ 
ಪದ್ಯದ ಮೂರನೆಯ ಪಾಧದಲ್ಲಿ ಆದಿಪ್ರಾ ಸವು ತಪ್ರ ಹೋಗಿದೆಯೆಂದು, 
ಅದನ್ನು ನೇರ್ಪುಗೊಳಿಸಲು ಹವಣಿಸಿರುವುದೂ ವ್ಯ ರ್ಥವಾಗಿದೆ. ಮೂರನೆಯ 
ಹಾಲಿನ. ಮೊದಲ 'ನಿ' ಯನ್ನು ಎರಡನೆಯ ಸ *ಲಿನ "ಕೊನೆಗೆ ಎತ್ತಿಟ್ಟಿರೆ ಪ್ರಾಸವು 
ಸರಿಹೊಂದುತ್ತದೆ ಎಂದವಳ ವಾದ. ಆದರೆ " ಲ್ಚಿ' ಎಂಬುದು 'ದ್ಯ' ಎಂಬುದಕ್ಕೆ 
ಪ್ರಾಸೋಚಿತವಲ್ಲವೆಂದು ಅವರಿಗೆ ಹೊಳೆಯದೆ ಹೋದುದು ಆಶ್ಚರ್ಯ. 
ಎರಡನೆಯ ಆಶ್ಚರ್ಯವೆಂದರೆ ನಿತ್ಯಶಿಥಿಲವಾದ "ನೆಗಬ್ಬ' ಎಂಬ ಶಬ್ದ ವನ್ನು 


ತ್ರಿಪದಿಯೆ, ಕ₹೦ದವೆ, ಮತ್ತೊಂದೆ ? ೧೯೭ 


ಒತ್ತಾಗಿ ಉಚ್ಛರಿಸಬೇಕೆಂಬ ಅವರ ಸೂಚನೆ. ಇನ್ನೊ ೦ದು ಆಶ್ಚರ್ಯವೆಂದರೆ, 
ದ್ವಿತ್ವ ಶಬ್ದಗಳ ಶೈಥಿಲ್ಯ-ಅಶೈಥಿಲ್ಯಗಳು ಕವಿಗಳ ಪಲ್ಲಟವು ಕವಿಗಳಿಗೆ 
"ಅನುಕೂಲಸಿಂಧು'ವಾಗಿದ್ದಿ ತೆಂದು ಆರೋಪಿಸಿ ತಮ್ಮ ವಾದವನ್ನು ಸಮರ್ಥಿಸಿ- 
ಕೊಳ್ಳುತ್ತಾ ಅದಕ್ಕು ದಾಹರಣವಾಗಿ ಕೊಟ್ಟ ರನ್ನನ ಪದ್ಯದ ಒಂದು ಚರಣದಲ್ಲಿ 
ಪಲ್ಲಟವಿಲ್ಲದಿರುವುದು. 

ಹೀಗೆ ಈ ಪದ್ಯ ವನ್ನು ಕಂದವೆನ್ನುವ ಸೂಚನೆ ಅಪರಿಪೂರ್ಣತೆಯಿಂದಾಗಿ, 
ತ್ರಿಪದಿಯೆ-ಬ ಪ್ರತಿಪಾದನೆ  ಜೊಳ್ಳುತನದಿಂದಾಗಿ ಹಾರಿಹೋಗುತ್ತವೆ. 
ಹಾಗಾದರೆ ಗದಾಯುದ್ಧದ ಪ್ರಮಾಣಭೂತವಾದ ಶುದ್ದ -ಸುಸ್ಪಿ ತ ಮಾತ,ಕೆ 
ದೊರೆತು ಸಾಧುಪಾಠವು ಬಯಲಿಗೆ ಬರುವ ವರೆಗೆ ಈ ಸಮಸ್ಯೆ ಹೀಗೆಯೆ 
ಉಳಿಯತಕ್ಕುದೆ? ಇದ್ದುದರಲ್ಲಿಯೇ ಪರಿಹಾರವು ದೊರಕುವುದೆ? ನನ್ನ 
ಮಟ್ಟಿಗೆ ನನಗೊಂದು ಪರಿಹಾರವು ಕಂಡುಬಂದಿದೆ. ಈ ಪದ್ಯವು ರನ್ನಕೃತವೇ 
ಇರಲಿ, ಅನ್ಯಕೃತಕವೇ ಇ೦ಲಿ- ಅದನ್ನು ನೋಡುವುದು ಬೇರೆಯ ವಿಷಯ 
ಬೇರೆಯವರ ಕೆಲಸ ಈಗಿರುವಂತೆ ಈ ಪದ್ಯಕ್ಕೆ ಶಾಸ್ತ್ರೀಯವೆನಿಸುವ ಲಕ್ಷಣ- 
ಗಳೇನಾದರೂ ಇವೆಯೆ, ಏನಾದರೂ ಹೆಸರಿಡಲು ಪಂಡಿತರಿಗೆ ಹಾದಿಯಾದೀತೆ 
ಎಂಬ ಕಡೆ ನನ್ನ ಬುದ್ಧಿ ಯನ್ನು ಬಲವಿದ್ದಷ್ಟು ಹರಿಸಿದ್ದ ನೆ. 


ಇದರ ಮೊದಲ ಪಾದವನ್ನು ನೋಡಿ : 


ಪದ್ಯ ರಚನೆಯೊಳ್‌ ಕಾಳಿದಾಸನಂಂ” 


ಇದನ್ನು ಓದುತ್ತಿದ್ದಂತೆ ಒಂದು ಮಟ್ಟಿನಲ್ಲಿ ನಡಯುತ್ತಿದೆ ಎಂಬುದು ಗಮನಕ್ಕೆ 
ತಾನೆ ಬರುತ್ತದೆ. ಇದು ಏತರಂತೆ ನಡೆಯುತ್ತಿದೆ? ಪಂಪಭಾರತದ ಮಂದಾನಿಲ 
ಅಥವಾ ಮಟ್ಟಿ ರಗಳೆಯನ್ನು ನೆನಸಿಕೊಳ್ಳಿ : 

ಸಂದನಂಗಳೊಳ್‌ ಸುಟಿಕಿನ ಚಿರಯಿಯಿಂ 

ಕಂಪು ಕಣ್ಮಲೆಯೆ ಪೂತ ಸುರಯಿಯಿಂ 


ಬೆಳದು ಮಗಷಮುಗಿಸ ಗಂಧಶಾಳಿಯಿಂ 


ಅಲ್ಲಿ ಸುಲಿಂವ ಗಿಳಿವಿಂಡಿನೋಳಿಯಿಂ 


ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳನ್ನು ಪ್ರ ತಿಚರಣದಲ್ಲಿ ಒಳಗೊಂಡಿರುವುದು 
ಮಂದಾನಿರಗಳಯ ಲಕ್ಷಣ. * ಆದರೆ ಪಂಪನ ಈ ರಗಳೆಯ ಚರಣದಲ್ಲಿ ಒಟ್ಟಿಗೆ 
೧೬ಮಾತ್ರೆಗಳಿದ್ದರೂ ಗಣಗಳಲ್ಲಿ ೩| ೫| ೩1೩] ಗು' ಐಂಬ ವಿಪರ್ಯಾಸ 
ವನ್ನು ಕಾಣುತ್ತೆ (ವೆ ನಾಗವರ್ಮನು ಛಂದೋಂಬುಧಿಯಲ್ಲಿ "ಗಣನಿಯಮ- 
ವಿಪರ್ಯಾಸದೊಳಿಣೆವಡೆದೊಳ್ಳಿ ಸ ಸಿದು' ಎಂದು ಹೇಳಿರುವುದು ಪಂಪನ ಈ ರಗಳೆ 


೧೯೮ ಕರ್ನಾಟಕ ಭಾರತಿ 


ಯನ್ನು ಲಕ್ಷಿಸಿರಬೇಕು ಎನ್ನುತ್ತಾರೆ ಡಾ. ಡಿ. ಎಸ್‌. ಕರ್ಕಿ ಅವರು ಇದರ. ' 
ಗಣಗಳನ್ನು "೩ | ೫ | ೩]| ೫' ಗಣಿಸುತ್ತಾರೆ. ಆದರೆ, ಪಂಪನು ರಗಳೆಯ 
ಪ್ರತಿಚರಣದ ಕೊನೆಯಲ್ಲ ನಿಯತವಾಗಿ ಗುರುವನ್ನಿಟ್ಟಿ ರುವುದನ್ನು, ಮತ್ತು 
ಕಡೆಂಗೋಡ್ಲು ಶಂಕರಭಟ್ಟರ ಮಂದಾನಿಲದಳ್ಳಿ* ಪ್ರತಿಚರಣದಳ್ಲಿಯ ಕೊನೆಯ 
ಲಘು ಗುರುತ್ವವನ್ನು ಪಡೆದಿರುವುದನ್ನು ಅನುಲಕ್ಷಿಸಿ, ಕೊನೆಯದು ಗುರು- 
ಸಂಯುಕ್ತ ಮೂರು ಮಾತ್ರೆಯ ಗಣವೆನ್ನು ತ್ತೇನೆ. ಅಂತ್ಯದ್ದು ೫ ವರಾತ್ರೆಗಳ 
ಗಣವೆಂದರೆ ಕೊನೆಯಲ್ಲಿ ಎರಡು ಲಘುಗಳೂ ಇದ್ದಾವು. ಹಾಗಾದಾಗ ಚರಣದ 
ಓದು ಗಕ್ಕನೆ ಮುಗಿಯುತ್ತದೆ. ಕೊನೆ ಸೃರವಾಾಧುರ್ಯವನ್ನು ಹೊರಡಿಸುವ 
ಉದ್ದೇಶದಿಂದಲೇ ಪಂಪನು ನಿಯತವಾಗಿ ಗುರುವನ್ನಿ ಟ್ಟಿ ರಬೇಕು. ಆದುದರಿಂದ 
ಚರಣದ ಉತ್ತರಾರ್ವ ವನ್ನು ೩ | ೫ ಎನ್ನುವುದಕ್ಕಿಂತ ೩| ೩| ಗು ಎನ್ನುವಲ್ಲಿ 
ಹೆಚ್ಚು ತಕ್ಕು ಮೆಯಿದೆ ಎಂದು ನನಗೆ ತೋರಿದೆ. 


ಇನ್ನು ಶ್ರಿಪದಿಯೆನ್ನಲಾದ ಪದ್ಯದ ಮುಂದಣ ಭಾಗದಲ್ಲಿ ಸುಮಾರಾಗಿ 

ಇದೇ ಲಕ್ಷಣದ ಮೂರು ಸಾಲುಗಳುಂಟಿಂಬುದನ್ನು ಸಹಜವಾಗಿ ಗುರುತಿಸ- 
ಬಹುದು: 

ಗದ್ಯರಚನೆಯೊಳ್‌ ಬಾಣನುಂ ಮುಂ 

a] ೫ |] 1 

ಕವಿಗಳಿರ್ವರುಂ ನೆಗಲ್ಡಿರದಿಸಿಂ ಸತ್‌ 

ಕಿ HE ಇತ್ಕೂ 8. 

ಕವಿಗಳಿರ್ವರುಮೆನಗಭಿವಂದ್ಯರ್‌ 

4 1 ೫ ತ್ಕ. ೨.]|.ಗು 


ಮಟ್ಟ ರಗಳೆಯ ಲಕ್ಷಣವನ್ನು ಸರಿಯಾಗಿ ಹೊಂದಿರುವ ಪ್ರಥಮಚರಣಕ್ಕೆ ಮಿಕ್ಕ 
ಮೂರನ್ನು ಸರಿಹಚ್ಛಿನೋಡಿದಾಗ ಕೊನೆಗಳಲ್ಲಿ ವ್ಯಂಗವಿರುವುದು ಗೋಚರಿ- 
ಸುತ್ತದೆ. ರಗಳೆಯ ಲಕ್ಷಣವ್ಯಾಖ್ಯೆಗೆ ಈ ವೈಷಮ್ಯವು ಒಗ್ಗದು; ವಿಷಮ- 
ರಗಳೆ ಎನ್ನಲಿಕ್ಕೆ ಬಾರದು, ವಿಷಮವೃತ್ತ ಎಂದ ಹಾಗೆ. ಆದುದರಿಂದ, 
ಶುದ್ಧ ಮುಟ್ಟಿರಗಳೆಯಾಗುವುದಕ್ಕಾಗಿ ಈ ಪದ್ಯದಲ್ಲ ಅಪಭ್ರಂಶಗಳಿವೆ ಎಂಬ 
ಕಾರಣಕ್ಕಾಗಿ ಈ ವಿಷಮತೆಯನ್ನು ಸರಿಪಡಿಸಲು ಕೊನೆಯನ್ನು ಕೊಂಚ 
ತಿದ್ದು ವುದಕ್ಕೆ ಆಸ್ಪದವಿದೆ;, ಹಳೆಯ ಗ್ರಂಥಗಳ ಸಂಪಾದನದೃಬ್ಬಯಲ್ಲಿ ತಪ್ಪಲ್ಲ. 
ಪರಿಷ್ಕೃತ ಪದ್ಯವಿಂತಾಗುತ್ತದೆ : 


೪. ಭಂದೋನಿಕಾಸ,್ಯ ಪುಟ ೧೫೭. 


೫. ಛಂದೋನಿಕಾಸ, ಪುಟ ೧೬೮. 


A ಗ್‌ ಜ್‌? ಾ 


| 


ತ್ರಿಪದಿಯೆ, ಕಂದವೆ, ಮತ್ತೊಂದೆ ? ೧೯೯ 


ಪದ್ಯರಚನೆಯೊಳ್‌ ಕಾಳಿದಾಸನುಂ 
ಗದ್ಯ್ಮರಚನೆಯೊಳ್‌ ಬಾಣನುಂ [ ಮಹಾ] 
ಕವಿಗಳಿರ್ವರುಂ ನೆಗಬ್ಬರದಜ [ ನಾ] 
ಕವಿಗಳಿರ್ವರುಮೆನಗಭಿವಂದ್ಯ | ರಯ್‌] 


ಇಂತು ಸರಿಪಡಿಸಿಕೊಂಡಮೇಲೆಯೂ ಒಂದು ಪ್ರಶ್ನೆ ತಲೆಯೆತ್ತುತ್ತದೆ. ರಗಳೆ- 
ಗಳಿರಬೇಕಾದ ಅಂತ್ಯಪ್ರಾಸವು ಇಲ್ಲಿಲ್ಲವಲ್ಲ, ಇದು ಸಣ್ಣ ಕೊರತೆಯಲ್ಲ ಎಂದು 
ಆಕ್ಷೇಏಸಬಹದು. ರಗಳೆಗಳಲ್ಲಿ ಆದಿ-ಅಂತ್ಯಪ್ರಾಸಗಳೆರಡನ್ನೂ ಇಡುವುದು 
ರೂಢಿಯಷ್ಟೆ. ಆದರೆ ಆದಿಪಂಪನು ಅಂತ್ಯಪ್ರಾ ಸವನ್ನು ಸೊಗಸಾಗಿ ಅಳವಡಿಸಿ 
ಆದಿಪ್ರಾಸವನ್ನು ಕೈ ಬಿಟ್ಟಿದ್ದಾನೆ. ಆ ಕಾಲದಲ್ಲಿ, ಕನಿಷ್ಟಪಕ್ಷ ಅವನ ವಿಚಾರದಲ್ಲಿ 
ರಗಳೆಗೆ ಅಂತ್ಯಪ್ರಾ ಸವು ಮುಖ್ಯ, ಆದಿಪ್ರಾಸವು ಗೌಣವಾಗಿರಬಹುದು. ಆದರೆ, 
ಮೇಲಣ ರನ್ನನ ಪರಿಷ್ಕೃತ ಪದ್ಯದಲ್ಲಿ ಎರಡೆರಡು ಸಾಲುಗಳಿಗೆ ಆದಿಪ್ರಾ ಸವಿದೆ, 
ರಗಳೆಗಳಂತೆ; ಅಂತ್ಯಪ್ರಾಸವು ಲುಪ್ತವಾಗಿದೆ. ರನ್ನನು ಮಂದಾನಿಲರಗಳೆಯೆಂದೆ 
ಈ ಪದ್ಯ ವನ್ನು ರಚಿಸಿದುದಿದ್ದರೆ, ಅಂತ್ಯಪ್ರಾ ಸವನ್ನು ಗೌಣವಾಗಿ ಬಗೆದುಬಿಟ್ಟು, 
ಆದಿಪ್ರಾಸವನ್ನು ಮಾತ್ರ ಇಟ್ಟು, ಪಂಪನಿಗೆ ವಿಪರೀತವಾದ ಒಂದು 
ಪ್ರಯೋಗವನ್ನು ಮಂಡಿಸುವ ಪ್ರವೃತ್ತಿ ಅವನಿಗುಂಟಾಯಿತೆನ್ನೋಣವೆ? ಇದು 
ಕೊಂಚ ದುಡುಕಿನ ಊಹೆಯೆಂದೆ ಎನಿಸುತ್ತದೆ. 
ಹೀಗೆ ನನ್ನ ಊಹಾಲೋಕದ ಇದು, ರಗಳೆಯೆಂಬ ಅಭಿಪ್ರಾಯವನ್ನು 

ರನ್ನನಲ್ಲಿ ಆರೋಪಿಸಲು ಹಿಂಜರಿಯುತ್ತಿದ್ದ ನನ್ನ ಮನಸ್ಸು ಯೋಚಿಸುತ್ತಿರು 
ವಾಗ, ಈ ರಗಳೆಯ ಧಾಟಿ ಗುಂಜಿಸುವ ಅಕ್ಷರವೃತ್ತ ವೊಂದು ತನ್ನತ್ತ ಗಮನ: 
ವನ್ನು ಸೆಳೆಯಿತು. ಅದು ೧೨ನೆಯ ಜಗತಿಯಲ್ಲಿ ಮತ್ತ ಕೋಕಿಲವೃತ್ತ. “ನಭ 
ಜರಂಗಳಿರೆ ಮತ್ತ ಕೋಕಿಲಂ (೦೦೦ | ಅಂ ೦-೦ | --ಇಂ-- |)' 
ಎಂದು ಅದರ ಲಕ್ಷಣವನ್ನು ಶಾಸ್ತ್ರವು ಹೇಳುತ್ತದೆ. ರನ್ನನ ಈ ವಾದಗ್ರಸ್ತ 
ಪದ್ಯವನ್ನು ಮಲ್ಲನಾಥಪುರಾಣದ 

ಪಗಲ ತಿಂಗಳವೊಲೇಕೆ ಕಾಂತಿಯಂ 

ನಗೆಮೊಗಂ ಕೆದಜಿದಾನೆ ಪೊಕ್ಕ ಬೇ- 

ಸಗೆಯ *ಕಾಡಕೆಜಯಂತೆ ನಾಡೆಯುಂ 

ಬಗೆ ಕಲಂಕಿದುದಿದೇಕೆ ಕೋಮಲೆ 
ಎಂಬ ಮತ್ತ ಕೋಕಿಲದ ಒಡನೆಂದು, ಪಕ್ಕದಲ್ಲಿಟ್ಟು ನೋಡಬಹುದು. ಇದು 
ಅಕ್ಷರವೃತ್ತ, ಅದು ಎಂದರೆ ಮಟ್ಟರಗಳೆ ಮಾತ್ರಾವೃತ್ತ, ರಚನೆಯಳ್ಳಿ ಭಿನ್ನ, 
ಧಾಟಓಯಂಳಿ ಅಭಿನ್ನ. ಮತ್ತ ಕೋಕಿಲವನ್ನು ಮಾತ್ರಾಗಣಗಳಾಗಿ ವಿಂಗಡಿಸಿ 
ನೋಡಿದರೆ ಎರಡೂ ರಚನೆಯಲ್ಲಿಯೂ ಏಕರೂಪವನ್ನು ತಳೆಯುವುದನ್ನು 


ನಿಚ್ಚ ಳವಾಗಿ ಕಾಣಬಹುದು : 


ಮ ಗಿ 
೨೦೦ ಕರ್ನಾಟಕ ಭಾರತಿ 


ಅಕ್ಷರಗಣಯೋಜನೆಯಲ ಗ ಲಲಲ | --೦ಲ೦ | ೦೯ | —p— | 
ಮೂತ್ರಾಗಣಯೋಜನೆಯಲ್ಲಿ : ೦೦೦ | ಲಲಲ | --೦ | — | CE 
RE pee |] ೬1 1೫ 


"ಪದ್ಯ ರಚನೆಯೊಳ್‌' ಎಂಬ ಪದ್ಯವು ಅಖಂಡಿತವಾಗಿ ಮತ್ತ ಕೋಕಿಲದ ರೂಪಾಂ 
ತರವೆಂದು ತಿಳಿಯಲು ಸಾಧ್ಯವಿದೆ. ಈ ಸಾದೃಶ್ಯದಿಂದ, ಪ್ರತಿಭಾನ್ವಿತ 
ಕವಿಗಳಿಗೆ ಕೆಲವೊಂದು ಸುಗಮ ಅಕ್ಷರವೃ ತ್ತಗಳನ್ನು ಗುರುಲಘುಕ್ರಮದ 
ಬಂಧನದ ಕ್ಲಿಷ್ಟ ತೆಯನ್ನು ನೀಗಿಸಿ ಸುಲಲಿತ ವೃತ್ತ ಗಳಾಗಿ ಪರಿವರ್ತಿಸಿ 
ಅಂದ ನಿಧ್ಯ ವನ್ನು ಹೆಚ ಸ ಆಸ್ಪದವಿದ್ದಿತೆಂದು ಸ್ಪಷ್ಟವಾಗುತ್ತದೆ. 
ತ್ನ ಡಿಗಳು ಪ್ರ ಔಿಶಿಯಲಿ ಪ್ಲ ಯತಿ ಸುವುದು ಸ್ಟಾ ಭಾವಿಕ. ರನ್ನನ 

ಜಂ ಇಂತಹ ಪ್ರಯತ್ನಗಳ ಚರಂಭವಾಗಿಕಬಹುದೇಂದು ಊಹಿಸಲು 
ಆಸ್ಪದವಿದೆ. ಅಂತಹದೊಂದು ಪ್ರಯೋಗದ ಉದಾಹರಣೆಯೆಂದು ರನ್ನನ 
ಪ್ರ ಪದ್ಯ ವನ್ನು ಎಜಿಸಿದರೆ ತಪ್ಪಾಗಲಿಕ್ಕಿಲ್ಲ. 

ಒಟ್ಟಾರೆ, ನಾನಿಲ್ಲಿ ಎರಡು ವಿಚಾರಗಳನ್ನು ವಿಮರ್ಶಾವಿಚಕ್ಷಣರ ಗಮನಕ್ಕೆ 
ತಂದಿದ್ದೇನೆ 

(೧) ಗದಾಯುದ್ಧದ "ಪದ್ಯ ರಚನೆಯೊಳ್‌' ಎಂಬ ಪದ್ಯವು ಮೂಲತಃ 
ಮಂದಾನಿಲ ಅಥವಾ ಮಟ್ಟರಗಳೆ ಇದ್ದಿ ರಬಹುದು; (೨) ಮತ್ತಲೋಕಿಲ 
ವೃತ್ತ ದ ಮಾತಾ ತ್ರ ಗಣಕ್ಕೆ ತಿರುಗಿದ ರೂಪ ಪಾಂತರವಿರಬಹುದು. ಆದರೆ, ರಗಳಿ 
ಪಾ ಎರಡೆರಡು ಸ.ಲಿಗೆ ಆದಿಪ್ರಾ ಸವಿದ್ದರೂ ಅಂತ್ಯಪ್ರಾಸರಾಹಿತ್ಯದಿಂದ, 
ದೀರ್ಥವಾದ ವರ್ಣನೆಗಾಗಲಿ ಕಥಾವಿವರಣೆಗಾಗಲಿ ಇದನ್ನು ಬಳಸಿಲ್ಲವಾದುದ 
ರಿಂದ, ಒಂದು ಚಿಕ್ಕ ಮಾತನ್ನು ನಾಲ್ಕೇ ಪಜ ಗಳಲ್ಲಿ ಹೇಳಿರುವುದರಿಂದ ಇದನ್ನು 
ರಗಳಯೆಂದು ಕರೆಯುವುದು ಸೂಕ್ತ ವೆನಿಸಲಾರದು. ಪೂರ್ವಕವಿಗಳು ಕಿರಿದ- 
ರಲ್ಲಿ ಹೇಳಬೇಕಾದ ಒಂದು ಮಾತನ್ನೊ ಕಲ್ಪನೆಯನ್ನೊ ಹೇಳುವುದಕ್ಕೆ 
ಸಾಮಾನ್ಯವಾಗಿ ಕಂದಪದ್ಯವನ್ನು ಬಳಸುವುದುಂಟು. ಇಲ್ಲಿ ರನ್ನನು ಪೂರ್ವ 
ಕವಿಗಳಿಬ್ಬ ರನ್ನು ಚುಟಕವಾಗಿ ಸ್ಮರಿಸುವುದಕ್ಕೆ ಚಿಕ್ಕ ದೊಂದು ವೃತ್ತ ವನ್ನು 
ಅಕ್ಷರವೃತ್ತವನ್ನು ಮಾತ್ರಾ ವೃತ್ತ ವನ್ನಾಗಿ ರೂಪಾಂತರಿಸಿ ಬಳಸಿದ್ದಾನೆ. ಹೀಗೆ 
ರೂಪಾಂತರಿಸುವುದರಿಂದ ಚರಣಗಳ ಮಾತ್ರೆಗಳ ಮೊತ್ತವು ವ್ಯತಾಸಗೊಳ್ಳ 
ದಿದ್ದರೂ ಅಕ್ಷರಗಳ ಮೊತ್ತ ವ್ಯತ್ಯಾಸಗೊಂಡಿದೆ (ಪೂರ್ವಾರ್ಧದ ಚರಣಗಳಲ್ಲಿ 
೧೧, ಉತ್ತರಾರ್ಧದ ಚರಣಗಳಲ್ಲಿ ೧೩); ನಾಲ್ಡು ಚರಣಗಳಿಗೂ ಏಕಪ್ರಾಸ 
ವನ್ನಿಡದೆ "ಪೂರ್ವಾರ್ಧ ಉತ 5 ರಾರ್ಧಗಳಿಗೆ ಬೇರೆ ಬೇರೆ ಪ್ರಾ ಸವನ್ನಿ ಡಲಾಗಿದೆ. 
ಪ್ರ pe ಕಾರಣಗಳಿಂದ ಇದೊಂದು ಅರ್ಧಸಮಮಹತ್ರಾ ವ್ಯ ತ್ರ ವಿಯ ತಿಳಿ- 
ಯಾವುದಕ್ಕೆ ಪ್ರ ತ್ಯವಾಯವಿಲ್ಲ. ಮತ್ತ ಕೋಕಿಲದ ಮಾತ್ರಾ ವೃತ್ತ ರೂಪ 
ವಾದುದರಿಂದ ಮಾತ್ರಾ ವಿಶಿಷ್ಟಮತ್ತ ಕೋಶಿಲವೆಂದು ಸದ್ಯ ಎನ್ನ ಬಹುದ 
ಹೆಸರಿಡುವ ಕೆಲಸವನ್ನು ಪಂಡಿತಮಂಡಲಿಗೆ ಬಿಡುವ. 


ಗ 
2 
ತಿ 

¥ 


ಕಟ್‌ (ಇ ೂ. ಗ ಎಟ ತಟ ಸ ್ಳಡಧ್ಧ್ಬ ಒರ (ಎ ಸೀನ ಪ. ಜಡಭಿ[ | ಜೆ ೦ಶ್ಟೃ | ಇ್ಲ್ಗ (| ಲ ರ ಗ ನ RMS 


ಕ. ಭಾ. ೨೬ 


ಎಂಥ ರಮ್ಯವಾದ ಆಟಿ! 


ಬೀ ಜೆ, ಯಲ್ಲಟ್ಟಿ 


ಆಚಿ ಮನಿ ಪವ್‌ ಈಚಿ ಮನಿ ಪವ್‌ 
ಉಪ್ಪ ಕೊಡು ಉಪ', ಆಚಿ ಮನಿ ಪವ್‌ 
ಉಪ್ಪಿಲ್‌ ಉಪ್‌, ಆಚಿ ಮನಿ ಪವ್‌ 
ಇಲ್ಲವಾದರಲ್ಲಿ ಬಿಡು, ಆಜಿ ಮನಿ ಜಿಗಿತ ! 

ಎಲ್ಲ ಸಿಗುವದಲ್ಲಿಗೆ 

ಒಂದೆ ಒಂದು ಹುಲುಕಿಗೆ 
ಪ್ಯಾಣದಿಂದ ಪ್ಯಾಣಕೆಂತು ಹಾರಿಗಾಲ ನೆಗೆತ !! 

ಎಂಥ ರಮ್ಯ ವಾದ ಆಟ 

ವಿಫಲ ಸಫಲ ಗೈವ ಮಾಟ ! 

ಇದರ ತಂತ್ರವರಿತವ 

ಮಂತ್ರ ಪಠನಗೈ ದವ 

ಅವನೆ ಸದಾ ನಿತ್ಯಸುಖಿ 

ಅವನೆ ಸರ್ವತೋಮುಖಿ !! 


& ಶೇ 4 * 


“ಎಲ್ಲಿ ಸಿಗುವದೆಮಗೆ ಬೋನ 
ಅಲ್ಲೆ ನಮ್ಮ ನಿತ್ಯ ತಾಣ!” 
ಅದೊ ಗುಳೇಕಾರರು 
ನಿಂತಲ್ಫಿಯೆ ನಿಲ್ಲರು.! 
ತಾಣದಿಂದ ತಾಣಕೆಂತು ಪಯಣ ಬೆಳೆಸಿ ನಡೆವರು ! 
ಬೋನದಾಸೆ ಮುಗಿಯಿತೊ-- 
ಹೆಜ್ಜೆ ಯಹಖಚೆ ಜಿಗಿಯಿತೊ, 
ಇಲ್ಲಿಯೇನು ಅಲ್ಲಿಯೇನು ಜಠರಾಗ್ನಿಯ ಪೂಜನ ! 
ಸ್ವಾಭಿವಸನ ಹಿಡಿದರೇನು ಸುಟ್ಟನರಕ ಜೀವನ \! 

೫ 3 ತೀ ತೇ 
ಒಮ್ಮೈಶುಕ್ಸ ಒಮ್ಮೆ ಕೃಷ್ಣ ಪಕ್ಷಕಲೆವ ಚಂದ್ರನು 
ಯಾರಿಂದಲೊ ಎರವು ಪಡೆದು ತನ್ನದೆಂದೆ ಬಗೆವನು 
ಕಪ್ಪು ಕಲೆಯನಿಂಸಿಕೊಂಡು ಶುಭ್ರನಾಗಿ ಮೆರೆವನು ! 


ಇಂದಿನಂತೆ ನಾಳೆಯಲ್ಲ ಇವನ ರಾಗ ಲಕ್ಷಣ, 
೨೦೧ 


೨೦೨ 


೫ 


ಕರ್ನಾಟಕ ಭಾರತಿ 


ಒಮ್ಮೆ ದೀನ ಒಮ್ಮೆ ಧನಿಕ ಇವನ ಗಶಿ ವಿಲಕ್ಷಣ ! 
ಆಚಿ ಮನಿ ಪವ್‌ ಈಚಿ ಮನಿ ಪವ್‌ 
3 3 3 3 

ಕರ್ಣನಿಂಥ ಆಟವನ್ನು ಏಕೆ ನೋಡಲಿಲ್ಲವೊ ! 
ಇದರ ಮರ್ಮವರಿತು ಸಂಧಿಲಾಭ ಪಡೆಯಲಿಲ್ಲವೊ !! 
ಗಂಡಸಾಗಿ ಹೆಣ್ಣಿ ನಾಟಿ ನೋಡಲೇತಳೆಂದನೊ ! 
ಗಂಡಸಾಗಿ ಹೆಣ್ಣಿ ನಾಟಿವಾಡಲೇತಕೆಂದನೊ !! 

ಹೆಣ್ಣು ಏನು ಗಂಡು ಏನು, 

ಯಾರದಾಟಿವಾದರೇನು 

ಮನಸು ತಣಿದರಾಯಿತು ! 

ಬಯಕೆ ಸಂದರಾಯಿತು ! 
ಆಚಿ ಮನಿ ಈಚಿ ಮನಿ ಪವ್‌ ಎಂದು ಕರ್ಣನು 
ಆಜೆ ಹೆಜ್ಜೆ ಈಚೆ ಸ ಲ ಸರಿಸಿದ್ದರೆ ಆತನು 

ಸಹಜ ಸಾವ 

ಮೆರೆಯುತ್ತಿದ್ದ ಕುಲಜನಾಗಿ ! 
ಗೆದ್ದೆತ್ತಿನ ಬಾಲ ಹಿಡಿದು ಉಧೋ ಎನುವ ಅಲ್ಪನಲ್ಲ! 
ಹೊತ್ತ ನೆಲವನೊದ್ದು ಹೊರದ ಸ ೈರ್ಗಕಾಸೆಗೈ ನಲ್ಲ! [[ 

ಅಚಲನಿಷ್ಠ ಕರ್ಣನೆಂತು 

ಗತ್ತಿನಾಟ ಮೆಚ್ಛಬಲ್ಲ ! 

"ನನ್ನಿಗಾಗಿ ಸತ್ತ ಹುಚ್ಛ'- - 

ನಗುವ ಜನವು ಇಲ್ಲದಿಲ್ಲ!! 

ತೇ 3 ತೇ ತೀ 
ಆಚಿ ಮನಿ ಪವ್‌ ಈಚಿ ಮನಿ ಪವ್‌ 
ಖರೆ ಖರೆ ಇದರ ಗುಟ್ಟನಿಂದಿನವರು ಅರಿತರು! 
ಈ ಆಟದ ಬೆನ್ನು ಹತ್ತಿ ಗದ್ದುಗೆಯಲಿ ಕುಳಿತರು. 
ಒಮ್ಮೆ ಶುಕ್ಲ ಒಮ್ಮೆ ಕೃಷ್ಣ ಪಕ್ಷಕಿವರು ಸರಿವರು ! 
ಶುಕ್ಲದಲಿ ಶಶಿಯ ಸುತ್ತು ಒಕ್ಕೆ ಯಾಗಿ ನಲಿವರು ! 
ಕೃಷ್ಣದಲ್ಲಿ ತಮಗೆ ತಾವೆ ಚಂದ್ರರಾಗಿ ಮೆರೆವರು !! 

ಅಂತು ಗಗನ ಅವರ ವಾಸ! 

ಆಸ್ಚಾ ನವೇ ಇವರ ಧ್ಯಾಸ 

ಕೆಳಗಿನಿಳೆಯ ಅಂಧಕಾರ 

ಅವರಿಂದಲೆ ದೂರ ದೂರ !! * 


ಧಾರವಾಡ ಆಕಾಶವಾಣಿಯಲ್ಲಿ ಚಿತ್ತರಿಸಲಾದ ಕವಿತೆ. 


ಗ್ರಂಥಾವಲೋಕನ 


ಬಿಡಿಸ್ವರವಚನಗಳು-- ಸಂಪಾದಕರು : ಜಿ. ಎಮ್‌. ಉಮಾಪತಿಶಾಸ್ತ್ರಿ, ಎಂ. ಎ., 
ಶಾರದಾ ಭವನ ಪ್ರಕಾಶನ, ಬಾಗಿಲುಕೋಟಿ, ೧೯೬೮ ; ಜೆಲೆ: ರೂ. ೧. 


"ಬಿಡಿಸ್ವರವಚನಗಳು' ಬೇರೆ ಬೇರೆ ಶರಣ ಕವಿಗಳಿಂದ ರಚಿತವಾದ 
ಮೂವತ್ತು ಅನುಭಾವದ ಹಾಡುಗಳ ಸಂಗ್ರಹ. ೨೭ ಪುಟಗಳ ಈ ಪುಸ್ತಿಕೆಗೆ 
ಸಂಪಾದಕರು ೧೨ ಪುಟಗಳ ಪ್ರಸ್ತಾ ಎನೆ ಬರೆದು ಅದರಲ್ಲಿ ಗೀತಹಾಡುಗಳ 
ಬೆಳವಣಿಗೆ,- ಭಾವಗೀತೆ, ತತ್ತ್ಯ್ಯಪದ,- ಸ್ವರವಚನ,- ಮೇಳಗೀತೆ-ಭಜನೆ,- 
ಪ್ರಕೃತ ಸೃರವಚನಗಳ ಮುದ್ರಿಕೆ,-ಕವಿಯ ಕಾಲ-ಕೃತಿಗಳ ಬಗೆಗೆ ವಿವರಣೆ 
ಹಾಗೂ ವಿಮರ್ಶೆ ಒದಗಿಸಿದ್ದಾರೆ 

ಈ ಹಾಡುಗಳನ್ನು ಸಂಗ್ರಹಿಸಿದವರು "ಕವಿ ಶಿವರುದ್ರಸ್ವಾಮಿ'. ಈತನು 
ತಾನೇ ಕಟ್ಟಿದ, ತನ್ನ ಕಾಲದಲ್ಲಿ ಪ್ರಚುರದಲ್ಲಿದ್ದು ತನಗೆ ಇಷ್ಟವೆನಿಸಿದ ಹಾಡು- 
ಗಳನ್ನು ಸಂಗ್ರಹಿಸಿರುವನು. ಈತನ ಗುರು ವ.ಹಾವಿದ್ವಾಂಸ ಹಾಗೂ ಪರಮ- 
ಯೋಗಿಯಾದ "ಮುದ್ದುಸಂಗಮುನಿ'..' ಶಿವರುದ್ರ ಸ್ಥಾಮಿಯೂ ಸಂಸ್ಕೃತ- 
ತೆಲಗು ಭಾಷೆಗಳೆರಡರಲ್ಲಿ ಪಾಂಡಿತ್ಯ ಪಡೆದಿದ್ದನೆನ್ನಲು "ಮಾಯಾವಾದ ತಿರ- 
ಸ್ಕಾರ' ಎಂಬ ಅವರ ತೆಲಗು ತುತ್ತಿ ಕ ಕೃತಿ ನಿದರ್ಶನವಾಗಿದೆ. ಇವನ ಕಾಲ 
ಸುವಹರು "೧೮೨೫' ಎಂದು ಸಂಪಾದಕರು ನಿರ್ಧರಿಸಿದ್ದಾರೆ. 

ನಮ್ಮ ನಾಡಿನಲ್ಲಿ ಆಗಿಹೋದ ವಿಭೂತಿಪುರುಷರು ದರ್ಶಿಸಿದ ತಾತ್ತ್ವಿಕ 
ಪ್ರಪಂಚದ ಅನುಭಾವವನ್ನು, ಪ್ರತಿಭಾವಂತ ಮಹಾಕವಿಗಳು ರಚಿಸಿದ ಮಹಾ 
ಕಾವ್ಯ ಪುರಾಣ -ಹಾಡುಗಳ ಅನುಭವವನ್ನು ರೂಪಾಂತರಿಸಿ ಅಧ್ಯಾತ್ಮದಲ್ಲಿ 
ಆಸಕ್ತಿಯುಳ್ಳ ಜನಸಾಮಾನ್ಯರಿಗೆ ನೀಡುವ ಹಂಬಲ ಈ ಅನುಭಾವಿಗಳಲ್ಲಿ 
ಕಾಣುತ್ತಿದೆ. ಆದರೆ ಕೆಲಕೆಲವು ಕವಿಗಳು ತಮ್ಮ ಪಾಂಡಿತ್ಯ ಪ್ರದರ್ಶನ- 
ದಲ್ಲಿಯೇ ಕೃತಕೃ ತ್ಯರಾಗಿದ್ದಾರೆ. ಈ ಪಂಡಿತ ಕವಿಗಳು ಒಂದೆಡೆ : 


ಫಾಲನೇತ್ರ ಫಣಿವಿಭೂಷಣ ಶ್ರೀಗೌರಿ 
ಲೋಲ ನಿಖಲಭುವನಪೋಷಣ 
ಬಾಲಚಂದ್ರ ಮೊಕುಟ ರುಂಡಮಾಲಾಧಾರ ತ್ರಿ 
ಶೂಲ: ( ಸ್ವರವಚನ 20) 

ಮತ್ತು 
ನಮೋ ನಾಗಭೂಷಣಾಯ ತ್ರಿಜಗಮೋಹಾ 
ಶಮನ ಮದನಹರಣಾಯ ಶಾರದಾ 
ರಮಣಸುತ ಚರಣಾಯ... (ಸ್ವ,ವ. ೨೧) 

೨೦೩ 


೨೦೪ ಕರ್ನಾಟಕ ಭಾರತಿ 


ಎಂದು ಮೊದಲಾಗಿ ಶಿವನಾಮಾವಳಿ ಪಠಣ ಮಾಡಿದರೆ ಸ್ವರವಚನ ೨೫ರಲ್ಲಿ 
ಬಸವನಾಮಾವಳಿಯ ಕೋಶವನ್ನೇ ರಚಿಸಿದ್ದಾರೆ. ಸ್ವರ.... ಸ್ವರವಚನ ೮ ಮತ್ತು 
೨೩ರಲ್ಲಿ ಶಿವಲೀಲೆಗಳನ್ನು ಛಂದೋಬದ್ಧ ವಾಗಿ ಸಂಗ್ರ ಹಿಸಿದ್ದಾ ರೆ. ಪಾಂಡಿತ್ಯಕ್ಕೆ 
ಶಿಖರವೆಂಬಂತೆ ಬೆಡಗಿನ ಮುಂಡಿಗೆ (ಸ್ವ.ವ. ೧೧-೧೨-೨೬) ಹಾಗೂ ಒಗಟಿನ 
ಜಾಲ (ಸೃ.ವ. ೨೯) ನಿರ್ಮಿಸಿದ್ದಾರೆ. ಇಂಥ ಶುಷ್ಕ ಹಾಡುಗಳು ಸಹ ಭಜನಾ 
ಮೇಳದವರ ಉತ್ಸಾಹ-ಕಂಠಮಾಧುರ್ಯ-ವಾದ್ಯಗಳ ಸಂಯೋಜನೆಯಲ್ಲಿ 
ಬೆರೆತು ಬಾಳಿಕೊಂಡು ಬಂದಿವೆ. 
ಎರಡನೆಯದಾಗಿ ಇಲ್ಲಿ ಕಾಣುವವರು ಅನುಕರಣ ಕವಿಗಳು. ಸಂಪಾದಕರೇ 
೧೬ನೆಯ ಸ್ವರವಚನ ನಿಜಗುಣರ ಕೈ ವಲ್ಯ ಪದ್ಧ ತಿಯ ಮೊದಲನೆಯ ಪದ್ಯದ 
ಅನುಕರಣವೆಂದು ಎತ್ತಿ ತೋರಿಸಿದ್ದಾರೆ. ಸ್ವಲ್ಪ ಪರಿಶ್ರ ಮಪಟ್ಟಿರೆ ಇದರಲ್ಲಿಯ 
ಬಹಳಷ್ಟು ಸ್ಪರವಚನಗಳ ಮೂಲವನ್ನು  : ಸಾಧ್ಯ ವಾಗ- 
ry ನಯ ,ರವಚನದ- 
ನಾರಿಯರುಗಳ ನೋಡಿ ಚಲಿಸದಾ 
ಧೀರನೇ ಶಿವಯೋಗಿಯೋ 
ಎಂಬುದು 
' ಸೋಲದಾತನೆ ವಿರತನು । ಮನದೊಳಗೆ 
ಬಾಲೆಯರ ಸಿಂಗರವನೆ ಕಂಡು 
ಎಂಬ ನಿಜಗುಣರ ಹಾಡಿನ ರೂಪಾಂತರ. ಇದಲ್ಲದೆ 
ಸಲೆ ಶಿವಾ ಎಂಬವರಿಗೆ ನಾನೆರಗುವೆ 
ತಿವನ ನೆನೆದವರೆನ್ನ ಅವರೆನ್ನ ಮನದೇವ 
ಅವರೆನ್ನ ಕುಲದೈವ...... (ಸ್ವ.ವ. ೬) 
ಎಂಬಿ ಮತ್ತು 
ಗಿರಿಗೆ ಚಳಿಯಾಗೆ ಪೊದಿಸುವರುಂಟಿ ಅಂ- 
ಬರವುದುರೆ ಹೊರೆಯಾಗೆ ನಿಲಿಸುವರುಂಟಿ- (ಸ್ವ. ವ: ೧೦) 


ಮುಂತಾದವುಗಳಲ್ಲಿ ಬಸವಣ್ಣ ನವರ ಹಾಗೂ ಪ್ರಭುದೇವರ ವಚನಗಳು ಇಳಿದು 
ಬಂದಿರುವದು ಸ್ಪಷ್ಟವಿದೆ. 

ಇನ್ನುಳಿದ ಕವಿಗಳೆಂದರೆ ತಮ್ಮ ಬಾಳಿನ ನಿರ್ಮಾಲ್ಯ ವನ್ನು ಒಬ್ಬ- 
ಕೊಂಡವರು. ತತ್ನಾ ಲೀನ ತಾತ್ತಿ ಕ ಪನಃ ಲೌಕಿಕ ಪರಿಸರವನ್ನು. ಯಥಾ- 
ವತ್ತಾಗಿ ನಿರೂಪಿಸಿದವರು. ತಾತ್ತಿ ಕ ಜಗತ್ತು ಅರಿವಿನ ಸಾಕ್ಟಾತ್ಮಾರದ 
ಹಂಬಲದಲ್ಲಿ ಸಾಧನೆಮಾಡದೆ, ಅಂಧಶ್ರ ದ್ದೆ ಯಿಂದ ಕುರುಹುಗಳನ್ನೆ ಪೂಜಿಸುತ್ತ ತ್ಡ 
ಹೊರಟಿತ್ತು. ಇದನ್ನು ೩ನೆಯ ಸ್ವ ರವಚನದ- ಜಾ 4 


ಚ್ಟ 


ಗ್ರ ೦ಥಾವಲೋಕನ ೨೦೫ 


ಶಾಸ್ತ್ರ ಶಬ್ದವ ಕಲಿತು ಮಾತು ಬಣ್ಣಿಸಬಹುದು. 
ನೀತಿಮಾರ್ಗವ ನುಡಿದು ಹೇಳಬಹುದು 
ಆದಿಯ ಪುರಾತನರೋದಿದ ವಚನ ಗೀತಗಳ- 
ನಾದರಿಸಿ ಕೇಳಿ ತಲೆದೂಗಬಹುದು 


ಈ ಮುಂತಾದ ಸಾಲುಗಳಲ್ಲಿ ಕಾಣಬಹುದು. ಇಂಥವರಿಗೆ ಸತ್ಯದ ಸಾಕ್ಟಾತ್ಕಾರ- 
ವಿರಲಿಲ್ಲವೆಂಬುದೂ ೧೯ನೆಯ ಸ್ವರವಚನದಲ್ಲಿ ಸೂಚಿತವಾಗಿದೆ. 


ದೇಗುಲವ ಕಂಡು ದೇವನೆಂದು ಪೋದಡೆ 
ಅಿಂಗವಿಲ್ಲದ ಮನ ನಾಚಿತ್ತಯ್ಯಾ 


ಇಲ್ಲ ಲೌಕಿಕಪ್ರಪಂಚದ ಮಾತೂ ಅಷ್ಟೆ. ರಾಜಕೀಯ ಸಂಘಟನೆಯಿಲ್ಲದ್ದರಿಂದ 
ಸಾಮಾಜಿಕ ಶಕ್ತಿ ನಷ್ಟವಾಗಿತ್ತು. ಅದರಲ್ಲಿಯೇ ಈ ಕವಿಗಳು ಯಕ್ಷಗಾನ- 
ಗರಡಿಮನೆ- ಪಂಜರದಗಿಳಿ-ಪತಿಗೃ ಹಕ್ಕೆ ಹೊರಟಿ ಮಗಳು ಹಾಗೂ ಸತಿ-ಪತಿ 
ಪ್ರಣಯಗಳು ಇವೇ ಮೊದಲಾದ ರ ರಸಪೃ ಸಂಗಗಳಿಂದ ಪೆ ಸ್ರೇರಣೆಹೊಂದಿದ್ದಾ ರೆ. 


ಗೌರಮ್ಮಾ ಹೋಗಿ ಬಾರಮ್ಮಾ (ಸ್ವ.ವ.೧೮) 
ಮನವೆಂಬ ಗಿಳಿಯನೋದಿಸು ( ಸ್ವ.ವ. ೧೭) 


ಈ ಹಾಡುಗಳಲ್ಲಿ ಪಲ್ಲವಿಯಲ್ಲಿ ಕಾಣಿಸಿದ ಮಿಂಚು ಮುಂದೆ ಉಳಿದಿಲ್ಲ. ಇದ್ದು- 
ದರಲ್ಲಿ ಭಕ್ತಿರತಿಯ ಹಾಡುಗಳು ಸಹೃದಯರ ಮೆಚ್ಚುಗೆಗೆ ಪಾತ್ರವಾಗ- 
ಬಲ್ಲವು. ಚರ್ವಿತಚರ್ವಣಪಾದ ಭಾವಗಳಿಂದ ಗೀಳೆನ್ನಿಸಲೂ ಬಹುದು. ಆದರೂ 

ತೆರೆಹೊಯ್ಯಲು ಕೊಳನೊಳು ತಾವರೆ ತಾವರೆಗಮರಲು 

ಸಿರಿಯಾಬ್ಜಮಧುವೆರಸಿದ ರಜದೊಬ್ಬುಳಿಯನೆ ಕಂಡು 

ತರಳೆ ರಸದಾಂಬುಲಗುಟುಕನು ಮುಖದೊಳು ಮುಖವಿಡುತಾ 

ವರ ಗೌರೀಶ್ವರ ನೋಡುವ ಭಾವವನೆ ನೆನೆನೆನೆದು ( ಸ್ವ.ವ, ೨೮) 
ಎಂಬ ಸಾಲುಗಳಲ್ಲಿ ಹಳೆಯ ಭಾವನೆಗೆ ಕವಿಪ್ರತಿಭೆ ಹೊಸ ಮೆರುಗನ್ನು ತಂದು- 
ಕೊಟ್ಟದೆ. ಅದೇ ರೀತಿ ೧೪ನೆಯ ಸ್ವರವಚನದ "ಅಕ್ಕಾ ಯಾರಕ್ಕಾ' ಎಂಬ 
ಗೀತವೂ ಭಾವಗೀತದ ಲಕ್ಷಣವನ್ನು ಮೈಗೂಡಿಸಿಕೊಂಡಿದೆ. ಇಂತಹ ಸ್ವರ- 
ವಚನಗಳೇ ಮುಂದೆ ಬರುವ ಹೊಸ ಯುಗದ ಭಾವಗೀತೆಯ ಆತ್ಮಕ್ಕೆ ಅನು- 
ಗುಣವಾದ ಸುಂದರ ಶರೀರವನ್ನು ಜೋಪಾನವಾಗಿ ಕಾಯ್ದು ಕೊಂಡು ಬಂದವು. 
4 ಈ ಹಾಡುಗಳ ಭಾಷೆಯೂ ಕೂಡಾ ನಡೆದುಬಂದ ದಾರಿಯಲ್ಲೇ 
| ನಡೆದಿದೆ. ನೂತನ ಪ್ರಯೋಗ ಸಂಸ್ಕಾ ರವಾಗಲಿ, ಜನಪದ ಸಾಹಿತ್ಯ ದ ಸಹಜ 
_ ಒಗರ: ಗಲಿ ಇಲ್ಲಿ ಇಲ್ಲ. ಕೆಲವು ಕಡೆಯುತೂ “ಬಾರಾನೆನೆ ಮುದ್ದು ೌರೀಶ ಸ 
ನಾಗೆ-ಕಸನಿಗಿಂತ-ಬೆರೆಸಲಿಸಬೇಕು ಮುಂತಾದ ವಿಚಿತ್ರ ಪ್ರಯೋಗ- 


೪೦೬ ಶ್ರ ಕರ್ನಾಟಕ ಭಾರತಿ 


ಒಟ್ಟಿನಲ್ಲಿ ಗೇಯತೆ ಈ ಹಾಡುಗಳ ಸ್ಥಾ ಯಿಗುಣ. ಸಾಹಿತ್ಯದ ಇತಿ. ' 


ಸ ಕಾಂಗ ಯುಗಧರ್ಮವನ್ನು ಗುರುತಿಸ ಲು ಇಂಥ ಹೊತ್ತಿ ಗೆಗಳು ಸಾಧನ * 


ಸಾಮಗ್ರಿ ಗಳಾಗಬಲ್ಲವು. ಸಿ 
ಲಿಂ. ಡಾ. ಫ.ಗು ಹಳಕಟ್ಟಿ ಯವರಿಂದ ಕೈಕೊಂಡ ಶಿವಾನುಭವ- * 
ಸಾಹಿತ್ಯ ಸಂಸ್ಕರಣ ಪರಂಪ ರೆಯನ್ನು ಮುಂದುವರಿಸಿ ಅಚ್ಚು ಕಟ್ಟಾಗಿ ಗ್ರಂಥ- § 
ಗಳನ್ನು. ಸಂಪಾದಿಸಿ ಪ್ರಕಟಸುವ ಮಾನ್ಯ ಜಿ. ಎಂ. ಉಪಾ ಶಾಸ್ತ್ರಿಗಳಂ. ಖ್‌ 
ಸು, ತರಾ ಗಿದ್ದಾರೆ. ಸತ ಅಮೂಲ್ಯ ಗ್ರಂಥಗಳ ಸಂಸ್ಕರಣ ಚಾಗೆ 

ಸಾ ೫ನ ಕಾರ್ಯ ಮುಂದುವರಿಯಲೆಂದು ಹಾರೈಸೋಣ. 
— ಎ. ಎಸ್‌. ಹಿಪ್ಪರಗಿ 


ಷೇಕ್‌ಸ್ಪಿಯರಿಗೆ ನಮಸ್ಕಾರ: ಸಂಪಾದಕರು: ಶಾ. ಬಾಲೂರಾವ್‌ ; 
ಪ್ರಕಾಶಕರು : ಕನ್ನಡ ಭಾರತೀ, ೪/೧೦, ವೆಸ್ಟರ್ನ್‌ ಕ್ಸ್‌ ಟಿನ್‌ ಷನ್‌ ; P 
ಕರೋಲ್‌ ಬಾಗ್‌, ಹೊಸದಿಲ್ಲ-೫ ; ಪುಟಗಳು : ಇ ಆಕಾರದ 
.೫೬--೩೯೪ ಜಿಲೆ; ಇಪ್ಪತ್ತೈದು ರೂಪಾಯಿಗಳು ; ೧೯೬೬. 


ಷೇಕ್‌ಸ್ಟಿ ಯರಿಗೆ ನಮಸ್ಕಾ ರ, “ನಾನೂರನೆ ವರ್ಧಂತಿಯ ನೆನಪಾಗಿ ಕವಿ 
ಚಕ್ರವರ್ಶಿಗೆ ಸಲ್ಲಿಸಿದ ಕನ್ನ ಡಗ 1 ಂಥಾಂಜಲಿ'. 


ಲೋಕಸಾಹಿತ್ಯದಲ್ಲಿ ಜರೆ ಕಾಣದ ವಿರಳ ಜವ್ವನಿಗರಲ್ಲಿ ಷೇಕ್‌ಸ್ಪಿಯರ್‌ 
ಅಗ್ರ ಗಣ್ಯ. ಕಾಲ ದೇಶಗಳನ್ನು ಅವನಷ್ಟು ಯಶಸ್ವಿಯಾಗಿ ದಾಬಿರುವ. 
ಇನ್ನೊಬ್ಬ ಕವಿಯನ್ನು ಕಾಣುವುದು ಕಷ್ಟ. ಈ ಅದ್ವಿತೀಯ ಹಿರಿಮೆಗೆ ಅವನ 
ಕೃ ತಿಸಾಮರ್ಥ್ಯದಂತೆಯೇ, ಇಂಗ್ಲಿಷ್‌ ತಾ ವ್ಯಾಪಕತೆಯೂ ಕಾರಣ 
ವಾಗಿದೆ. ನಾಲ್ಕು ವರ್ಷಗಳ ಕೆಳಗೆ ಲೋಕಾ ವ 06 ಆಚರಿಸಲ್ಪ ಟ್ಟ ಪ್ರ 
ಸ್ಟ್ರ್ಯಾ ಟ್‌ಫರ್ಡ್‌ ಚಾರಣ'ನ ನಾನೂರನೆ ವರ್ಧಂತಿ ಅವನ ಬಗ್ಗೆ ಜಳ ಉತ್ಪಾ ಹ 
ವನ್ನು ತೋರಿಸಿತು. ಇದೇ ಸಂದರ್ಭದಳ್ಳಿ ಷೇಕ್‌ಸ್ಪಿ ಯರಿಗೆ ನಮಸ್ಕಾರ ಮಾಜ 
ಕನ್ನಡಿಗರೂ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಕೃತಜ್ಞತೆಯ ಶಾಶ್ವತ 
ಸ್ವರೂಪದ ಒಂದು ಭಾಗವಾಗಿ, ದೆಹಲಿ ಕನ್ನ ಡಿಗರ, ಮುಖ್ಯವಾಗಿ, ಸಂಪಾದಕ 
ತ ಬಾಲೂರಾವ್‌ ಹಾಗೂ ಅವರ ಮಿತ್ರ ಓತ ಶ್ರ ಯತ್ನ, ಸಾಹಸಗಳ ಫಲವಾಗಿ 
ನಮೆ ದುರಿಗಿರುವ ಕ ಕೃ ತಿ ಪೃಶಕಟಿವಾಗಿದೆ. 

ಮ ಕೃ ತಿಯ ಚನಾಗಿ ಮೊತ್ತಮೊದಲು ಹೇಳಬೇಕಾದ ಮಾತೆಂ- 
ದರೆ, ಕನ್ನಡ ಪ್ರಕಟಣ ಪ್ರಪಂಚದಲ್ಲಿ ಕಂಡರಿಯದ ಗ್ರಂಥವಿನ್ಯಾ ಸದ 
ಸೊಗಸು. ಸಮಕಾಲೀನ ಕನ್ನಡ ಗ್ರಂಥನಿರ್ಮಾಣಕಲೆಯಲ್ಲ ಮುದ್ರಕರೂ, 
ರಟ್ಟುಕಟ್ಟುವವರೂ ತೋರಬಹುದಾದ ಅತ್ಯುತ್ತಮ ಕೌಶಲಕ್ಕೆ ಈ ಗ್ರಂಥ 
ಒಂದು ಸಾಕ್ಷಯಾಗಿದೆ. ಗ್ರಂಥದ ಮುದ್ರಣ, ಹೊದಿಕೆಯ ವಿನ್ಯಾಸ, ರಟ್ಟು 


ME PT 


ಗ್ರ೦ಥಾವಲೋಕನ ೨೦೭ 


. ಕಟ್ಟುವಿಕೆ ಎಲ್ಲವೂ ಸಂಪೂರ್ಣವಾಗಿ ದೆಹಲಿಯಲ್ಲಿಯೇ ನಡೆದಿರುವುದು ಹೆಚ್ಚಿನ 


ಅಚ್ಚ "ಗೂ ಮೆಚ್ಚುಗೆಗೂ ಕಾರಣವಾಗಿದೆ. ಮ:ದ್ರಣಕಲೆಯಲ್ಲಿ ಒಂದು ಗ ಗ್ರಂಥ 
ಪಡೆಯಬಹುದಾದ ರಾಷ್ಟ್ರಪ್ರಶಸ್ತಿಯನ್ನು ಇದು ಗಳಿಸಿರುವುದು ಸಹಟ 
ವಾಗಿಯೇ ಇದೆ. 

ಸುಪ್ರಸಿದ್ದ ಕಲಾವಿದರಾದ ಆರ್‌. ಎಸ್‌. ಎನ್‌. ಅವರ ಹಲವು ಚಿತ್ರ 
ಗಳಿಂದಲೂ, ತುದಿಚಿತ್ರಗಳಿಂದಲೂ ಅಲಂಕಾರಗೊಂಡಿರುವುದು ಈ ಗ್ರಂಥದ 
ಇನ್ನೊಂದು ವಿಶೇಷವಾಗಿದೆ. ಷೇಕ್‌ಸ್ಟಿಯರನ (ಶ್ರೀಮುಖವಲ್ಲದೆ, ಎಲಿಜಬೆತ್‌ 
ಯುಗದ ಜನಜೀವನದ ಹಲವು ಮುಖಗಳನ್ನು ಈ ಚಿತ್ರಗಳಲ್ಲಿ ಆರ್‌.ಎಸ್‌. ಎನ್‌. 


' ಪ್ರತಿಭಾಪೂರ್ಣವಾಗಿ ಪ್ರ ತಿಕೃ ತಿಸಿದ್ದಾರೆ 


ಸಂಪಾದಕರೂ, ಪ್ರಕಾಶಕರೂ ಆರಂಭದ ತಮ್ಮ ತಮ್ಮ ಮಾತುಗಳಲ್ಲಿ 
ತಾವು ಎದುರಿಸಬೇಕಾಗಿಬಂದ ಸಮಸ್ಯೆಗಳನ್ನೂ, ಪಟ್ಟ ಕಷ್ಟಗಳನ್ನೂ ಸೂಕ್ಷ್ಮ- 
ವಾಗಿ ಹೇಳಿಕೊಂಡಿದ್ದಾ ರೆ. ಆದರೆ ಗ ಗ್ರಂಥ ಪೂರ ವಾಡ ಸ ಅದೆಲ್ಲವನ್ನೂ 
ಮರೆತು ಸಂತೃಪ ಯ ನಿಟ್ಟುಸಿರು ಬಿಟ್ಟಿ ರಬಹುದೆಂಬುದು ಈ ವಿಮರ್ಶಕನ 


'ಭರವಸೆ. ಮನಸ್ಸು ಕೊಟ್ಟು ಕೆಲಸ ಕ್ರೈ ತೊಡಗಿದಾಗ ಎಂಥ ಸಂದರ್ಭಗಳನ್ನಾ 


| ದರೂ ಎದುರಿಸಿ ಯಶಸ್ಸು ಗಳಿಸಬಹುದೆಂಬುದಕ್ಕೆ 'ಷೇಕ್‌ಸ್ಪಿ ಯರಿಗೆ ನಮಸ್ಕಾ ರ 


7 ೦ಥ ನಮ್ಮ ಕೈ ಘೆ ಯಲ್ಲಿದೆ. 
3 3ೇ ತೀ 3 
ಇದಿಷ್ಟೂ ಿ, ಕಣಕವನ್ನು ಕುರಿತದ್ದಾಯಿತು. ಈಗ ಹೂರಣದ ಬಗೆಗೆ ನಾಲು 
ಮಾತು ಹೆ ಹಂದು. 
ಪ್ರಕಾಶಕರ ಹಾಗೂ ಸಂಪಾದಕರ ಮಾತುಗಳಾದಮೇಲೆ ಷೇಕ್‌ಸ್ಟಿ ಯ 
ಬಿಗೆ ರವೀಂದ್ರನಾಥ ಠಾಕೂರರು ಸಲ್ಲಿಸಿದ ನುಡಿನಮನವಿದೆ. ಇಲ್ಲ ಮ್‌ 
ಬಂಗಾಳಿ ಕವಿತೆ ಮತ್ತು ನಾರಾಯಣ ಸಂಗಮ ಅವರ ಕನ್ನಡ ಅನುವಾದ 


 ಖರಡನ್ನೂ ಕೊಡಲಾಗಿದೆ. ಮುಂದೆ ಮೂವತ್ತಾ ರುಪುಟಗಳ ಪ್ರಸ್ತಾ ವನೆಯಿದ್ದು, 


ಅದರಲ್ಲಿ ಸಂಪಾದಕರು ಭತ್ಯ ಜೀವನ, ಕಾಲ, ಸಾಧನೆ, ಸಿದ್ಧಿಗಳ 
ಸ್ಕೂಲ ಪರಿಚಯ ಮಾಡಿಕ ಕೊಟ್ರಿ ದ್ದಾರೆ. ಪುಸ್ತಕದ ಮಿಕ್ಕೆಲ್ಲ ಮೂರು "ಬಾಗ 
ಗಳಾಗಿದ್ದು ಬೊಜಕೆನಯದರಲ್ಲಿ ಹದಿನಾರು ಲೀಖನಗಳಿವೆ. ಎರಡನೆ ಯು ಭಾಗ 
ಭಾಷಾಂತರಗಳಿಗೆ ಮೀಸಲಾಗಿದ್ದು ಮೂರನೆಯದರಳಿ ರ 


ಕೊನೆಯಲ್ಲಿ ಕನ್ನಡದಲ್ಲಿ ರೂಪುತಾಳಿರುವ ಷೇಕ್‌ಸ್ಪಿಯರನ ಕೃತಿಗಳನ್ನು 


ಮತ್ತು ಅವನ ಜೀವಳದ ಮುಖ್ಯ ಸಂಗಶಿಗಳನ್ನು ಪ ಪಟ್ಟಿ ಮಾಡಿರುವ ಎರಡು 
ಅನುಬಂಧಗಳಿವೆ 

ಸಂಪಾದಕರಾದ ಬಾಲುರಾಯರು ಬರೆದಿರುವ ಪ್ರಸ್ತಾವನೆ ತುಂಬ 
ಸಮರ್ಥವಾಗಿದೆ. ಅದು ಷೇಕ್‌ಸ್ಪಿಯರನ ವ್ಯಕ್ತಿತ್ವ ಸಾಧನೆಗಳನ್ನು ಕಣ್ಣಿಗೆ 


೨೦೮ ಕರ್ನಾಟಕ ಭಾರತಿ 


ಕಟ್ಟು ವಂತೆ ' ವರ್ಣಿಸುತ್ತದೆ. ಪಾಂಡಿತ್ಯ ದ ಭಾರವಿಲ್ಲದೆ, ಆಲೋಚನೆಯ 
ಕಲಸುಮೇಲೋಗರವಿಲ್ಲದೆ, ಇದುವರೆಗೆ ಜನಿ ಷೇಕ್‌ಸ್ಬಿಯ ಯಂರ ಸಾಹಿತ್ಯ ದ 
ಮುಖ್ಯ ವಿಚಾರಕ ಲ್ಪ ಗಮನಿಸಿರುವ ಈ ನಿರೂಪ ಣೆ ಷೇಕ್‌ಸ್ಪಿ ರಿಗೂ 
ಒಳ್ಳೆ ಸೆ ಪ್ರವೇಶ' 'ವನ್ನೊ ದಗಿಸುತ್ತದೆ. ಮೂರನೆಯ ಭಾಡವಳಿ ಅವರು 
ತಕ್ಕ ಷ್ಟು ಹಟ, ಕೊಟ್ಟಿ ರುವ ಕ ಹಿರಿ ಇದು ಸೇರಿದರೆ 
ಹ ತಂತ್ರ ಗ್ರ ಂಥವೇ No ಗಿದೆ. "ಷೇಕ್‌ಸಿ ಯರಿಗೆ ನಮಸ್ಕಾ ರ' 
ಗ್ರಂಥದ ಹತ್ತಿರ “ಹತ್ತಿರ ಅರ್ಧದಷ್ಟು ಸರಯ ಭಾಲುರಾಯರದೇ 
ಆಗಿದೆ. ಅವರ ಬರಿಯ ಕಥಾಸಾರಾಂಶಗಳೇ ಸ್ವಾರಸ್ಯ ಪೂರ್ಣವಾದ ಪೇಕ್‌- 
ಸ್ಪಿಯರ್‌ ಕಥಾಸಂಕಲನವಾಗಬಹುದು. ಇಂಥ ಒಂದು ಪ ತ್ಯೆ ಕ ಪ್ರಕಟಣೆಯ 
ಯೋಜನೆ ಮಾಡಬೇಕೆಂದೂ, ಅದು ಅಗತ್ಯ ವೆಂದೂ ಪ್ರ ವವ ಸೆ ಸಂದ- 
ರ್ಭದಲ್ಲಿ ಸೂಚಿಸ ಬಯಸುತ್ತಾನೆ. 

ತಮ್ಮ ಕೃತಿ ಪರಿಚಯಗಳ ಸೀಮಿತತೆಯ ಬಗೆಗೆ ವಿವರಣೆ ಕೊಡುತ್ತಾ 
ಬಾಲುರಾಯರು ಹೀಗೆ ಹೇಳಿಕೊಂಡಿದ್ದಾರೆ ್ರ 

“ಮೊದಲು ಒಂದೊಂದು ಕೃತಿಯನ್ನೂ ಅದರ ಕಥಾಸಾರದ ಜೊತೆಗೆ 
ಸುದೀರ್ಫ ಚರ್ಚೆ ವಿಮರ್ಶೆಗಳೊಡನೆ ಪರಿಚಯ ಮಾಡಿಕೊಡುವುದೆಂಬ ವಿಚಾರ 
ವಿತ್ತು. ಹಾಗೆ ಮಾಡಿದ್ದಾದರೆ ಗ್ರಂಥದ ಗಾತ್ರ ಈಗಿನ ಒಂದೂವರೆಯಷು 
ಬೆಳೆದು ಪ್ರಕಟಿನೆಯಲ್ಲಿ ಇದ್ದಿದ್ದು ವಿಳಂಬವಾಗುವುದೆಂಬ ಅಂಜಿಕೆಯಿಂದ ಆ 
ವಿಚಾರವನ್ನು ಕೈಬಿಡಬೇಕಾಯಿತು. ಸದ್ಯ ಸಂದೀರ್ಫ್ಥ ಜರ್ಜೆಯ ಗೊಡವೆಗೆ 
ಹೋಗದೆ ಕೃತಿಗಳ ಕಥಾಸಾರವನ್ನಷ್ಟೆ ಅವುಗಳ ರಚನೆ ಪ್ರಕಟನೆಗಳ ಕಾಲ, 
ಆಕರಗಳು ಹಾಗೂ ಎಂಟು ಹತ್ತು ಸಾಲುಗಳ ಚಿಟಿಕೆಯ ವಿಮರ್ಶೆಯೊಡನೆ 
ಸುಮಾರು ಮೂರು ಪುಟಗಳ ಮಿತಿಯಲ್ಲಿ. ಕೊಡಲಾಗಿದೆ.” (ಪುಟ ix) 

ಇದು ತುಂಬ ನಿರಾಶಾದಾಯಕ ಪರಿಸ್ಥಿ ತಿ. ಈ ಗ್ರಂಥದಲ್ಲಿನ ಬಾಲುರಾಯರ 
ಬರವಣಿಗೆ ಸಮಕಾಲೀನ ಕನ್ನಡದ ಅತ್ಯಂತ ಹೃದ್ಯವಾದ ಬರವಣಿಗೆಯ ವವಾದರಿ 
ಯಾಗಿದೆಯೆಂಬುದನ್ನು ಗಮನಿಸಿದವರಿಗೆ, ಅವರು ವಿವರವಾಗಿ ಷೇಕ್‌ಸ್ಪಿಯರ್‌ 
ವಿಮರ್ಶೆಯನ್ನು ಬರೆಯದಿರುವುದು ನಷ್ಟ ವೆನ್ನಿಸದೆ ಇರದು. ಆದಷ್ಟು ಬೇಗನೆ 
ಅವರು ಪೂರ್ಣ ಪ್ರಮಾಣದ . ಷೇಕ್‌ಸ್ಪಿಯರ್‌ ವಿಮರ್ಶೆಯನ್ನು ಬರೆಯಲಿ 
ಎಂಬುದೇ ನಮ್ಮ ಹಾರೈಕೆ 
ತೀ ತೀ 3 ತೀ 


ಹ ಕುರಿತ ಮೊದಲನೆಯ ಭಾಗದಲ್ಲಿ ಹದಿನಾರು ಲೇಖನಗಳಿವೆ. 
ಎ. ಜಿ, ವಿ. ಸೀತಾರಾಮಯ್ಯ, ಶ್ರೀರಂಗ, ಐ. ಎನ್‌. ಮೂರ್ತಿರಾವ್‌, 
ಸ್‌. ವಿ. ರಂಗಣ್ಣ ನವರಂಥ ಹಿರಿಯರೂ, ಸುಮತೀಂದ್ರ ನಾಡಿಗ, ಗಿರಡ್ಡಿ 


PARR ಅವರಂಥ ತರುಣರೂ ಇಲ್ಲಿ ಬರೆದಿದ್ದಾ ರ "ಷೇಕ್‌ಸ್ಪಿ ಯರಿನೆ 


ಗ್ರಂಥಾಪಲೋಕನ | ೨೦೮೯ 


ke 
ಔಮಸ್ಕಾರ', "ಷೇಕ್‌ಸ್ಪಿಯರ್‌ ಒಂದು ನೋಟ", "ಸಾವಕಾನ್ಯರ ಷೇಕ್‌- 
| ಸ್ಫಿಯರ್‌'- -ಮೊದಲಾದ ಲೇಖನಗಳು ಪೇಕ್‌ಸಿ ಸ ಯರನನ್ನು ಸಮಗ್ರ ವಾಗಿ 
; ಸಾಮಾನ್ಯ ದೃಷ್ಟಿ ಕೋನದಿಂದ ನೋಡುತ್ತವೆ. 'ಪೇತ್‌ಸ್ಟಿ ಓತು ನಾಟಕಗಳಲ್ಲಿ 
ಪೂರ್ಣ ಸತ್ಯನಿರೂಪಣೆ', "ಅತಿಮಾನುಷತೆ', "ಸ್ತ್ರೀಪಾತ್ರ ಗಳು'--ಮೊದಲಾದ 
ಬರಹಗಳು ನಿರ್ದಿಷ್ಟವಾಗಿ ಷೇಕ್‌ಸ್ಪಿಯರ್‌ ಸಾಹಿತ್ಯ ವನ್ನು ವಿಚಾರಿಸಲ 
ಪ್ರಯತ್ನಿಸುತ್ತವೆ. ಮೂರ್ತಿರಾಯರು ಕನ್ನಡದಲ್ಲಿ ಷೆ ಪೇನ್‌ಸಿ ಯರ್‌ ಸಾಹಸ 
ಸಮೀಕ್ಷೆ ಮಾಡಿದ್ದಾರೆ (ಈ ಲೇಖನವನ್ನು ಅವರು ಈ ಗ್ರಂಥಕ್ಕಾ ಗಿ ಬರೆದದ್ದಲ್ಲ 
ವೆಂಬುದು ಗಮನಾರ್ಹ !). ತ. ಸು. ಶಾಮರಾಯರು ಕನ್ನಡದಲ್ಲೆ ಪ್ರಕಟವಾಗಿ 
ರುವ ಷೇಕ್‌ಸ್ಟಿಯರನ ನಾಟಕಗಳನ್ನು ತುಲನೆ ಮಾಡಿದ್ದಾರೆ. ಕರ್ತ್ರೃತ್ವ 
ಕ ಸಮಸ್ಯೆಯ ವಿವೇಚನೆಯಲ್ಲಿ ಗೌರೀಶ ಕಾಯ್ಕಿಣಿ ಷೇಕ್‌ಸ್ಪಿಯರ್‌ "ಮಿಥೈ'ಯ 
ಪರಿಚಯವನ್ನು ಮಾಡಿಕೊಬ್ಬಿದ್ದಾರೆ. ಇನ್ನೊಂದು ಲೇಖನದಲ್ಲಿ ಷೇಕ್‌ಸ್ಪಿ ಯರ್‌ 
೫: ಫಟಿ ಬಳ್ಳಾರಿ ರಾಘವಾಚಾರ್ಯರ ಪರಿಚಯವಾಗುತ್ತದೆ. ಷೇಕ್‌ಸ್ಸಿ ್‌ 
.  ಸಾನೆಟ್ಟುಗಳನ್ನೂ ಅವನ ಕಾಲದ ರಂಗಭೂಮಿಯನ್ನೂ ಇನ್ನೆರಡು ಬನನ 
ಪರಿಚಯ ಮಾಡಿಕೊಡುತ್ತವೆ. 
ಹೀಗೆ ಈ ಭಾಗದ ಲೇಖನಗಳಲ್ಲಿ ವೈವಿಧ್ಯತೆಯಿದ್ದರೂ ಎರಡು ವಿಷಯ 
ಗಳನ್ನು ಹೇಳಬೇಕಾಗಿದೆ. ಒಂದು: ಲೇಖನಗಳನ್ನು ಬರೆಸುವುದರಲ್ಲ ಸಂಪಾದಕರು 
ಯಾವ ನಿರ್ದಿಷ್ಟವಾದ ಯೋಜನೆಯನ್ನು ಇಟ್ಟಿ ), ಕೊಂಡಹಾಗಿಲ್ಲ. ಹಾಗಾಗಿ 
ಇದು ಕುರುಕಲಿಗೆ ಯೋಗ್ಯ ವಾದ ಚೌಜಚ್‌ ಇದಾ ಗಿದೆ. ಎರಡು: ಬರೆದಿರುವ 
ಲೇಖಕರಾದರೂ ಷೇಕ್‌ಸ್ಪಿ “ಯರ್‌ ಪ ಶ್ರ ಪಂಚಕ್ಕೆ ಆಳವಾಗಿ ಇಳಿದಿದ್ದಾರೆಂದು 
.. ಹೇಳುವಂತಿಲ್ಲ. ಈ ಲೇಖಕರಲ್ಲಿ ಅನೇಕರು ರಿಪು ವರ್ಷಗಳಿಂದ "ಷೇಕ್‌. 
' ಸ್ಪಿಯರ್‌ ಸಂಬಂಧ ಬೆಳೆಸಿದವರು; ಹೆಸರುವಾಸಿಯಾದ ಷೇಕ್‌ಸ್ಪಿಯರ್‌ 
ಪಂಡಿತರು. ಆದರೂ ಈ ಲೇಖನಗಳು ವೃ ತ್ತಪತ್ರಿಕೆಯ ಜಾಳು STG 
4 ಗಿದ್ದು, ಷೇಕ್‌ಸ್ಪಿ ಯರನಿಗೆ ಕನ ನ್ನಡದ ಬುದ್ಧಿ ಪಂತರ ಮಹತ್ವದ ಕಾಣಿಕೆಗಳಾಗ 
ದಿರುವುದು ಶೋಚನೀಯ. 
ಗ್ರಂಥಕ್ಕೆ ಹೆಸರು ಕೊಟ್ಟಿ ರುವ ಡಿ. ವಿ. ಜಿ. ಅವರ ಲೇಖನ "ಷೇಕ್‌. 
| ಸೈ ಯರಿಗೆ ನಮಸ್ಕಾರ' ಪೊದಲಶಿಯದು. ಇದರ ಮೊದಲನೆಯ ಭಾಗ 
3 ಸಾಹಿತ್ಯದ ಮಹತ | ವನ್ನು ತಿಳಿಸುವ ನಾಟಿಕ. ಲೋಕದ ಮಹಾ ನಾಟಿಕಕಾರನಿಗೆ 
' ನಾಟಕದ ಮೂಲಕವೇ ಗೌರವ ಸೂಚಿಸಲು ಡಿ. ವಿ. ಜಿ. ದೃಢನಿರ್ಧಾರ 
ತ ಮಾಡಿಕೊಂಡಂತೆ ಕ್ಲಾಣುತ್ತ ದೆ. ಅವರು ಹೇಳಬಯಸಿರುವ ವಿಚಾರಕ್ಕೆ 5 
 ಪೂರ್ವಪೀರಿಕೆ ಅನವಶ್ಯಕ, ಮಾತ್ರವಲ್ಲ, ಬಾಲಿಶವಾಗಿಯೂ ಕಾಣುತ್ತ ದೆ. 
ವರ 'ಜೀವನ ಸೌಂದರ್ಯ ಮತ್ತು ಸಾಹಿತ್ಯ' ಹಾಗೂ "ಸಾಹಿತ್ಯಶಕಿ ಗಳನ್ನು 
ವರಿಗೆ ಇಲ್ಲಿ ೬ ಏನೂ ಇಲ್ಲ. ಕಾವ ವು ಜೀವನ ಪರಾಮರ್ಶೆ. ಅದರಿಂದ ಜೀವದ 
ಇ, ೨೩ 


೨೧೦ ಕರ್ನಾಟಕ ಭಾರತಿ 


ಉದಾ ರ. ಅದು ಧರ್ಮಪ್ರಜೋದನೆ ಮಾಡುತ್ತದೆ. ಅದು ನೀತಿಸಾರ, 
ಅ ಶ್‌ 
“ಷೇಕ್‌ಸ್ಪಿ ಯರ್‌ ಕವಿಯಿಂದ ನಮಗೆ ಆಗುವ ಉಪಕಾರ ಇಂಥಾದ್ದು ಅಷ್ಟೆ 


ಮೂರ್ತಿರಾಯರ ಲೇಖನ, ಸಾಹಿತ್ಯ ಸಮೀಾಕ್ಷೆಯಾಗಿದ್ದರೂ ಈ ಸಂಕಲನದ 
ಒಂದು ಮಹತ್ವದ ಲೇಖನವಾಗಿದ್ದು ಕಲವು ತೂಕದ ಮಾತುಗಳನ್ನು ಒಳ- 
ಗೊಂಡಿದೆ. ನಮ್ಮ ಸಾಹಿತ್ಯದ ಚೂಲವನ್ನೊ ಬಾಲವನ್ನೊ ಇನ್ನೆಲ್ಲಿಯೋ 
ಹುಡುಕಲು ಯತ್ನಿಸುವವರಿಗೆ ಅವರ ಮಾತುಗಳು ಎಷ್ಟರಮಟ್ಟಿಗೆ ಹಿತವಾಗು- 
ತ್ಮವೊ! ಅವರು ಹೇಳುತ್ತಾರೆ : 


“ಆಧುನಿಕ ಕನ್ನಡ ಕಾವ್ಯದಲ್ಲಿ ಅಲ್ಲಲ್ಲಿ ಷೇಕ್‌ಸ್ಟಿ ಯರಿನ ಪ್ರತಿಧ್ವನಿ ಕೇಳಿ 
ಬರುತ್ತದೆಂಬುದು ನಿಜ ಇನ್ನು ಕೆಲವು ಕಾವ್ಯ ಭಾಗಗಳು ಷೇಕ್‌ಸ್ಪಿ ಯರನನ್ನು 
ನೆನಪಿಗೆ ತರುವಂತಿದ್ದ ರೂ ಅವು ಅವನಿಂದ ಪ್ರಾಪ್ತ ವಾದುವಲ್ಲ. ಉದಾಹರಣೆಗೆ 
ಅವನ "ಆಲ" ದಿ ವಲ್‌ ೯ಸ್‌ ಐಸ್ಟೇಜ್‌' (ಇಡಿಯ. ಜಗತ್ತೊ ಂದು ರಂಗಭೂಮಿ) 
ಅನ್ನು ನೆನಖಿಗೆ ತರುವ. ಕಾವ್ಯ ಭಾಗಿಗಳು ಕನ್ನಡದಲ್ಲಿವೆ. ಆದರೆ ಜೀವನವೊಂದು 
ವಾ್‌ (ಮತ್ತು ದೇವರು ನಿಶೃದ ಮಹಾಸೂತ್ರಧಾರ) ಎಂಬ ವಿಚಾರಧಾರೆ 
ಎರಡು ಸಹಸ್ರ ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಮ್ಮಲ್ಲಿ ನಡೆದುಬಂದಿದೆ.” 
(ಪು. ೧೩೬). 

ಮುಂದುವರಿದು ಹೇಳುತ್ತಾರೆ : 

“...ನಾಟಿಕಗಳಲ್ಲನ ಕಾವ್ಯಶೈಲಿ ಹಾಗೂ ಸೂಕ್ಷ್ಮತರ ಪಾತ್ರ ಸಂವಿಧಾನ 
ನಮಗೆ ಹೊಸತೂ ನಮ್ಮ ಮನಸೆಳೆಯುವಂತಹುದೂ ಆದರೂ ಅವುಗಳ ಬಗೆ 
ನಮಗೆ ಹೊಸತಲ್ಲ. “ತೆ ವ್ಯವಹಾರಗಳಲ್ಲಿ ದುರಂತಪ್ರಜ್ಞಿ, ಕೇಡಿನ 
ವಿಮರ್ಶಾತ್ಮಕ ಶಕ್ತಿ, ಅಂತಿಮದಲ್ಲಿ ಅದು ಅನುಭವಿಸ ನವ ವಿಫಲತೆ ವಿಪತ್ತಿನ 
ಎದುರು ಮನಷ್ಯ ಸೆಟಿದುನಿಂತಾಗ . ವ್ಯಕ್ತವಾಗುವ ಅವನ ಮಹಾವ್ಯಕ್ತಿ ತ್ವ, 
ಕೇಡಿನ ನಿರ್ನಾಮವಾ ದಮೇಲೆ ಯಾಖುಬ್‌ ಅನುವಾಗುವ ಹೊಸ ಹುಬ್ಬು, 
ಬದುಕಿನ ತೊರೆ ಎಡರುತೊಡರುಗಳನ್ನು ಲೆಕ್ಕಿ ಸದೆ ನಿರಂತರವಾಗಿ ಹರಿದೇ 
ತೀರುವುದೆಂಬ ಆಕಾಂಕ್ಷೆ, ಜೀವನರಹಸ್ಯವನ್ನು ಕುರಿತ ಚಿಂತನೆ ಇವೆಲ್ಲವೂ 
ವಾಲ್ಮೀಕಿ, ವ್ಯಾಸ, ಕಾಳಿದಾಸ, ಭವಭೂತಿಯರನ್ನು ಓದಿದವರಿಗೆ ಆಶ್ಚರ್ಯ 
ವೆನ್ನುವಷ್ಟು ನವೀನವೇನಲ್ಲ....” (ಪು. ೧೩೯). 

ಒಟ್ಟಿನಲ್ಲಿ, “ಈ ದರ್ಶನದ, ಪೂರ್ತಿಯಲ್ಲವಾದರೂ ಬಹ್ಮ್ವಂಶದ, ಆದಿ 


ಮೂಲ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲೇ ಇದೆ” ಎಂಬುದು ಮೂರ್ತಿರಾಯರ 
ಸಮತೋಲನದ ತೀರ್ಪು 


ಕೇ pa ಲ ತ 


EN ತೋಲ ಭು ಕ 


ಸ್‌ 
ಗ್ರಂಥಾವಲೋಕನ ಆ 


ಭಾಷಾಂತರಗಳ ಭಾಗದಲ್ಲಿ ಮೂರು ಗುಂಪುಗಳಿವೆ. ಮೊದಲನೆಯದಾದ 
ಸಾನೆಟ್‌ ಮತ್ತು ಇತರ ಕವನಗಳ ಗುಂಪಿನಲ್ಲಿ ಹದಿನೇಳು ಅನುವಾದಗಳಿವೆ. 
ಎರಡನೆಯ ಗೀತಗಳ ಭಾಗದಲ್ಲಿ ಐದು ಹಾಡುಗಳಿವೆ. ನಾಟಕಗಳಿಂದ ಆರಿಸಿದ 
ಮೂರನೆಯ ಭಾಗದಲ್ಲಿ ಹದಿನಾಲ್ಕು ತುಣುಕುಗಳಿವೆ. 

ಪ್ರ ಭಾಗದಲ್ಲಿಯೂ, ಪ್ರಸಿದ್ದ ಕನ್ನಡ ಕವಿಗಳ ಕೃವಾಡವಿದ್ದ ರೂ, 
ಓದುಗರಿಗೆ ನಿರಾಶೆಯಾಗುತ್ತದೆಂದು ಹೇಳದೆ ವಿಧಿಯಿಲ್ಲ. ಇಲ್ಲಿನ ಭಾಷಾಂತರ- 
ಗಳಲ್ಲಿ ಬಹುಪಾಲು ನೀರಸವಾಗಿದ್ದು, ಭಾಷಾಂತರಕಲೆಯ ಅಭ್ಯಾ ಸಗಳಂತೆ 
ತೋರುತ್ತವೆ. 

ಆರಂಭಕಾಲದ ಭಾಷಾಂತರಕಾರರಾದ ಬಿ. ಎಂ. ಶ್ರೀ. ಹಟ್ಟಿಯಂಗಡಿ 
ನಾರಾಯಣರಾಯರನ್ನೂ ಕೆ ಬಿಡದಿರುವುದು ತುಂಬ ಉಚಿತವಾಗಿದೆ. 

ಮೊದಲ ಬಾರಿಗೆ ಷೇಕ್‌ಸ್ಟಿ ಯರನ ಹದಿನಾರು ಸುನೀತಗಳು ಕನ್ನ ಡಕ್ಕೆ 
ಅನುವಾದವಾಗಿ ಬಡವ ಸಂತೋಷದ ಮಾತಾದರೂ, ಸುನೀತಲಿ 
ರಚನೆಯೇ ಉಳಿಯದೆ ಹೋಗಿರುವದೂ ಉಂಟು! ಚಂದ್ರಶೇಖರ ಪಾಟೀಲರ 
ಅನುವಾದ ಮುಕ್ತತೆಯತ್ತ ಜಾರುತ್ತದೆ; ಮುಗಳಿಯವರ ಅನುವಾದ ಸುನೀತ 
ಢೂಪದಲ್ಲೇ ಇದೆ ಎಂಬುದು ಸಮಾಧಾನ! ಗೀತಗಳಲ್ಲ ಪು.ತಿ.ನ ಪದಗಳನ್ನು 
ಮರೆತು ಸಂಗೀತದತ್ತ ಒಲೆಯುವುದು ಅವರಿಗೆ ಹೊಸದಲ್ಲ, "ಸಿಂಬಲೈನ್‌'ನಿಂದ 
ವಿನಾಯಕರು ಅನುವಾದಿಸಿರುವ ಗೀತದಲ್ಲ ಬರುವ, 

«ಶ_, ನಿಯತಿನಿಯಮವಿದ ಮಿಸಾರಿದವರೇ ಇಲ್ಲ 
ಮಣ್ಣುಮಂ ಕ್ಕಿದರೆಲ್ಲರೂ ಮುಚ್ಚೆ ಕಣ್ಣು? (ಪ್ರೆ. ೧೮೨) 

ಎಂಬಂಥ ಸಾಲುಗಳಿಗೆ ಮೂಲ ಯಾವುದೆಂದು ನೋಡುವುದು ಸಾಧ್ಯವಾಗಲಿಲ್ಲ! 
ಪ್ರಯತ್ನ ಪಟ್ಟು ಹುಡುಕಿದಾಗ ಆದು ಮೂಲದಿಂದ ಬಹುದೂರವೆಂದು 
ಗೊತ್ತಾ ತ್‌ 

ನಾಟಕಗಳ ಭಾಗದಲ್ಲಿಯೂ ಮೂಲದಳ್ಳಿ ಇರುವುದೆಷ್ಟನ್ನೋ ಕೈ ಬಿಡ- 
ಲಾಗಿದೆ; ಹೊಸತೆಷ್ಟನ್ನೊ ಸೇರಿಸಲಾಗಿದೆ. ಪದಶಃ ಅನುವಾದಗಳಿಗೆ ಬೇಕಾದಷ್ಟು 
ಉದಾಹರಣೆಗಳು ದೊರೆಯುತ್ತವೆ. ಅನುವಾದಗಳಲ್ಲಿ ಕಲ್ಪನೆಯಾಗಲಿ, 
ಸ್ಟೊ ೇಪಜ್ಞ ತೆಯಾಗಲಿ, ಕಾಣಿಸುವುದಿಲ್ಲ. “Grim looked night’, "ಹುಬ್ಬು 
ಗಂಓಸಿದ ಕತ್ತ ಲೆ'; "ನೀ 8 ೪೦1೦€', 'ಧೃನಿಯೊಂದು ಕಾಣುತಿದೆ'; "೮ಿ೩೬೩0', 
"ತತ್ತ್ವ ಸಮರ್ಥನೆ'; “What does he say of Brutus”, "ಏನಂತೆ ಬ್ರೂಟಸ್‌ 
ಅದು', * ಮೊದಲಾದ ಅನುವಾದಗಳು ಅಡಿಗಡಿಗೆ ದೊರಕುತ್ತವೆ. ಈ ಕೊನೆಯ 
ಉದಾಹರಣೆ ವಾಕ್ಯ ರಚನೆಯ ಅಸ ಕಷ್ಟತೆಯ ದೊಡ್ಡ ಸಮಸ್ಯೆ ಯಿಂದ ಓದುಗ- 


ರನ್ನು ಕಂಗಾಲು ಮಾಡುತ್ತ ದೆ. ‘Most unkindest cut of all ಎಂಬ ಪ್ರ ಸಿದ್ಧ 
ಸಾಲನ್ನು ರಾಘವಾಚಾರ್ಯ ರು “ಎಲ್ಲಕಿಂತತಿ ಪರಮ ನಿರ್ಫ್ಯಡಾಘಾತವಿದು” 


೨೧೨ ಕರ್ನಾಟಕ ಭಾರತಿ 


ಎಂದು ಅನುವಾದಿಸಿದ್ದಾ ರೆ. ಇಲ್ಲಿನ ಅನುವಾದ ವಿಫಲತೆಗೆ, ಭಾಷೆಯ ಉಪ. 
ಯೋಗ ಸಾರ್ಥಕತೆಯ ಪಚಾ ರದಲ್ಲಿ ತುಂಬ ಕಳಕಳಿ ಹೊಂದಿರುವ ಗೋಪಾಲ- 
ಕೃಷ್ಣ ಅಡಿಗರ ಅನುವಾದದ ಮಾದರಿಯೊಂದನ್ನು ಕೊಟ್ಟ ರೆ ಸಾಕೆಂದು ತೋರು 
Ke; 
“ನಾಳೆ, ಮತ್ತೂ ನಾಳೆ, ಮತ್ತೂ ನಾಳೆ 

ತೆವಳುವುದು ಈ ಶುದ್ರಗತಿಯಿಂದ ದಿನ ದಿನ ಹೀಗೆ 

ಕಾಲಕಡತದ ಕೊಟ್ಟಿ ಕೊನೆಯ ಮಾತ್ರೆಯವರೆಗೆ, 

ನಮ್ಮೆ ಲ್ಲ ನಿನ್ನೆ ಬೆಳಗಿದ್ದಾ ವೆ ಮೂಖ೯ರ ದಾರಿ 

ಸ್‌ ಜಾ ಕಣಕೆ. ಆರು ಆರು, ಸಂಸ್ರೆಪ್ತ ಮೋಂಬತ್ತಿ ಯೇ! 

ಬದುಕು ಕೇವಲ ನಡೆವ ನೆಳಲು, ರಂಗದ ಮೇಲೆ 

ತನ್ನೊಂದು ಗಳಿಗೆ ಸೆಟಿ ನಡೆವ, ಸಿಡಿವ ಬಡನಟ, 

ಅನಂತರ ಅವನ ಸೊಲ್ಲಿಲ್ಲ; ಮಂಕನಾವನೊ ಹೇಳಿ- 

ದಂಥ ಕಥೆ ಬರಿಗುಲ್ಲು, ಉದ್ರೇಕ, ವ್ಯಂಜಿಸುವಂಥ 

ಅರ್ಥ ಕೇವಲ ಶೂನ್ಯ” (ಪುಟ ೨೨೩-೨೪) 


ಇಲ್ಲಿ “Out, out, brief candle!” ಎಂಬ ಮಾತುಗಳನ್ನು “ಆರು, ಆರು, 
ಸಂಕ್ಷಿಪ್ತ ಮೋಂಬತ್ತಿ ಯೆ” ಎಂದು ಅನುವಾದಿಸಿರುವುದಂತೂ ಅತ್ಯಂತ ಹಾಸ್ಯಾ- 
ಸ್ಪದವಾಗಿ ತೋರುತ್ತ ದೆ. ಮಾತುಗಳ ಬಳಕೆಯಲ್ಲಿ ಸಂಯಮವಿಲ್ಲವೆಂಬ 
ಆಪಾದನೆಗೆ ಒಳಗಾಗಿರುವ ತಲೆಮಾರಿನ ಲೇಖಕರ ಗುಂಪಿಗೆ ಸೇರಿರುವ ಡಿ. ವಿ. ಜಿ. 
ಅವರು ಇದೇ ಮಾತುಗಳನ್ನು ಹೀಗೆ ಅನುವಾದಿಸಿದ್ದಾರೆ : 


“ನಂದು, ನಂದೆಲೆ ಸಣ್ಣ ಮಯಣಬತ್ತಿಯ ಸೊಡರೆ” 
(ಡಿ. ವಿ. ಜಿ. "ಮ್ಯಾಕ್‌ ಜೆತ್‌'; ಪು. ೧೬೭) 


"ಸಂಕ್ಷಿಪ್ತ ಮೋಂಬತ್ತಿ'ಗೂ, ಸಣ್ಣ ಮಯುಬತ್ತಿಯ ಸೊಡರಿ'ಗೂ 
ಇರುವ ವ ತ್ಯಾ ಸವನ್ನು ಕುರಿತು ವ್ಯಾ ಖ್ಯ ಪಾಡುವ ಅಗತ್ಯ ವಿಲ್ಲ. 


kd + [a + 

ಸಂಪಾದಕರ ಸಂಪಾದನಾಸಾಮಥ್ಯ ೯ದ ಬಗೆಗೆ ಮೆಚ್ಚುಗೆಯ ಒಂದು 
ಮಾತನ್ನು ಹೇಳಿ ಪೂ ವಿಮರ್ಶೆಯನ್ನು ಮುಗಿಸ ಬಹುದು. 

ಹಲವರನ್ನು ನಂಬಿ ಇಂಧ ಗ್ರಂಥವನ್ನು ಪ್ರಕಟಿಸುವುದು, 

ಉಳಿದ ಭಾಷೆಗಳಲ್ಲಿ ಹೇಗೊ ಕನ್ನಡದಲ್ಲಂತೂ ತುಂಬ ಕಷ್ಟಸಾಧ್ಯ ಲೇಖಕರ 

ಸಹಕಾರ ಸಂಪಾದಕರ ಇಚ್ಛೆ ಯಂತೆ ಎಷ್ಟೋ ಸಂದರೃಗಳಲ್ಲಿ ದೊರೆಯುವುದಿಲ್ಲ. 

ಮೊದಲ ಭಾಗದಲ್ಲಿ ಸೇರಬೇಕಾಗಿದ್ದ ಪ್ರೊ. ಎಸ್‌. ವಿ. ರಂಗಣ್ಣ ನವರ ಲೇಖನ 


ಕ್ಟ ್‌್‌ ac ಾ ಾ ಾೋಾ * sf 


ಗ್ರ೦ಥಾವಲೋಕನ ೨೧೩ 


ಅನುಬಂಧದೋಪಾದಿ ಕೊನೆಯಲ್ಲಿ ಸೇರಿರುವುದು ಇದಕ್ಕೆ ಒಂದು ಉದಾಹರಣೆ. 
ವಿದೇಶದ ವ್ಯಕ್ತಿ ಸ್ಥಳ ಪುಸ್ತಕಗಳ ಹೆಸರುಗಳು ಹೇರಳವಾಗಿ ಬರುವ 
"ಷೆಕ್‌ಸ್ಪಿ ಯರಿಗೆ ನಮಸ್ಕಾರ'ದಂಥ ಗ್ರಂಥದಲ್ಲಿ ಉಚ್ಛಾರದ ಏಕರೂಪತೆ- 
ಯನ್ನೂ, ಬರವಣಿಗೆಯ ಕ್ರಮದ ಒಂದುತನವನ್ನೂ ಕಾಪಾಡಿಕೊಳ್ಳುವುದು 
ಬಹಳ ಕಷ್ಟ. ಬಾಲುರಾಯರು ಇದನ್ನು ತುಂಬ ದಕ್ಷತೆಯಿಂದ ನಡೆಸಿಕೊಟ್ಟಿ- 
ದ್ದಾರೆ. ಈ ಗ್ರಂಥದ ಹೆಚ್ಚುಗಾರಿಕೆಯೆಲ್ಲವೂ ಅವರ ಶ್ರಮದ ದುಡಿಮೆಯ 
ಫಲ: ಕೊರತೆಗಳಿಗೆ ಅವರು ಹೊಣೆಯಲ್ಲ. 


“ಹಾ. ಮಾ. ನಾಯಿಕ 


ರ್ಸ್‌ 
೫ ತ 


ಸ ಗ 
ಟಟ: 
NES y 


ಬೆಳಕು ಬೆಳಕನೆ ಕೂಡಿತು (ಕಥಾಸಂಕಲನ), ೧೯೬೬ 

ಲೇಖಕರು: ಜಿ. ಎಸ್‌. ಅನ್ನದಾನಿ 

ಗ್ರಾಮಸೇವಕ ಗ್ರಂಥಮಾಲೆ, ಯಡಹಳ್ಳಿ ಜೆಲೆ : ೧-೨೫ 
ಹರಳು-ಮುತ್ತು (ಚುಟುಕುಗಳ ಸಂಗ್ರಹ), ೧೯೬೭ 

ಲೇಖಕರು: ಜಿ. ಎಸ್‌. ಅನ್ನದಾನಿ 

ಮಿತ್ರಭಾರತೀ ಪ್ರಕಾಶನ, ವಿಜಾಪುರ ಬೆಲೆ : ೧-೦೦ 
ರಥದ ಕುದುರೆಗಳು (ಕಥಾಸಂಕಲನ), ೧೯೬೭ 


ಲೇಖಕರು: ಜಿ. ಎಸ್‌. ಅನ್ನದಾನಿ 
ಗ್ರಾಮಸೇವಕ ಗ್ರಂಥಮಾಲೆ, ಯಡಹಳ್ಳಿ ಬೆಲೆ : ೧-೫೦- 


ಮುಗುಳು-ಮೊಗ್ಗೆ (ಕವನಸಂಗ್ರ ಹ), ೧೯೬೮ 
ವಿವಿಧ ಲೇಖಕರು 


ಕರ್ನಾಟಕ ಸಂಘ ಪ್ರಕಾಶನ, ತ್ರೀ ಕಾಡಸಿದ್ಧೇಶ್ವರ ಆರ್ಟ್ಸ 
ಮತ್ತು ಎಚ್‌. ಎಸ್‌. ಕೋತಂಬ್ರಿ ಸಾಯನ್ಸ 


$2 b) ಲಿ ಬ ಗ 
ಇನ್‌ಸ್ಟಿಟ್ಕೂಟ್‌, ಹುಬ್ಬಳ್ಳಿ ಬೆಲೆ: ೧-೫೦ 


ದ್‌ ಘವನಸ : 
ಮಣ್ಣು-ಮಲ್ಲಿಗೆ (ಕವನಸಂಗ್ರಹ), ೧೯೬೯ 
ಲೇಖಕರು: “ಮೇಘಮಿತ್ರ? 
ಮಿತ್ರಭಾರತಿ ಪ್ರಕಾಶನ; ವಿಜಾಪುರ ಬೆಲೆ : ೨-೫೦ 


dc Shad 


ಸಿರಿಗಂಧ ಸೂಸ್ಯಾನೆ (ಜಾನಪದ ಗೀತಸಂಕಲನ), ೧೯೬೮ 


ಸಂಪಾದಕ : ಜಿ. ಎಸ್‌. ಭಟ್‌, ಉಬರಡ್ಕ ' 
ವಸಂತ ಸಾಹಿತ್ಯ, ಚೊಕ್ಕಾಡಿ (ದ. ಕ.) ಬೆಲೆ : ೨-೦೦ | 


ನಿನೋಚನೆ (ಏಕಾಂಕ ನಾಟಕ) 


ಲೇಖಕರು: ಎಸ್‌. ಆರ್‌. ನಾಯಕ 
ಆರ್ಟ್ಸ ಅ್ಯಂಡ್‌ ಸಾಯಿನ್ಸ ಕಾಲೇಜ, ಹೊನ್ನಾವರ (ಉ.ಕ.) ಜಿಲೆ: ೧-೨೫ 
ಸರ್ನಾಂತರಾತ್ಮನ ವಚನಗಳು (ವಚನಸಂಗ್ರ ಹ), ೧೯೬೮ 


ಲೇಖಕರು : ಚಂದ್ರಶೇಖರ ಬಡಿಗಣ್ಣವರ 
ಪ್ರಕಾಶಕರು : ನಿ. ವಿ. ಬಡಿಗಣ್ಣವರ ಬಂಧುಗಳು, ಗದಗ ಬೆಲೆ ; ೦-೪೦ 
೨೧೪ 


ಸಾದರ ಸ್ವೀಕಾರ ೨೧೫ 


೯. Karnatak at a Glance (ಮೈ ಸೂರುರಾಜ್ಯದ ಹಕ್ಕಿ ನೋಟ), ೧೯೬೭ 


ಲೇಖಕರು : ಎನ್‌. ನಾರಾಯಣ ಬಲ್ಲಾಳ 
ಪ್ರಕಾಶಕರು : ರೇಖಾ ಪ್ರಕಾಶನ, ಉಡುಪಿ ಬೆಲೆ: ೧-೦೦ 


೧೦. ಸಂಗಮ (ಬಸವಣ್ಣನವರನ್ನು ಕುರಿತ ಕವನಗಳು), ೧೯೬೯ 
ಪ್ರಕಾಶಕರು : ಬಸವ ಸಮಿತಿ, ಬೆಂಗಳೂರು-೯ ಬೆಲೆ: ಸಾದಾ ೧-೨೫ 
ಕ್ಯಾಲಿ, ೧-೭೫ 
೧೧. ನೈನೇದ್ಯ (ಪ್ರಬಂಧ ಸಂಗ್ರಹ), ೧೯೬೯ 
ಲೇಖಕರು: ಕೆ. ವಿರೂಪಾಸಗೌಡ ಮತ್ತು ಲದಾಫ ಹಕೀಮಸಾಹೇಬ 


ಪ್ರಕಾಶಕರು : ಕೊಟ್ಟೂರೇಶ ಪ್ರಕಾಶನ, ಹಗರಿಬೊಮ್ಮನಹಳ್ಳಿ. ಬೆಲೆ: ೧-೫೦ 


೧೨. ಮುತ್ತು (ಮಕ್ಕಳ ಮಾಸಪತ್ರಿಕೆ), ಫೆಬ್ರುವರಿ ಸಂಚಿಕೆ, ೧೯೬೯ 


ಸಂಪಾದಕ-ಪ್ರಕಾಶಕರು : ಹಾಲೇಶ ಮೇಟಿ ಚಂದಾ : ವರ್ಷಕ್ಕೆ ೬-ಂಂ 
ಬಿಡಿ ಸಂಚಿಕೆ ೦-೫೦ 


೧೩. ಥೀ ಅಶ್ವಾರೂಢ ಬಸವೇಶ್ವರ (ವಿಮರ್ಶಾತ್ಮಕ ಗ್ರಂಥ), ೧೯೬೯ 
ಲೇಖಕರು : ಚನ್ನಪ್ಪಗೌಡ ಮಾಸ್ತರ, ಎಲಬುರ್ಗಿ 
ಪ್ರಕಾಶಕರು : ಬಸವತತ್ತ್ವ ಪ್ರಕಾಶನ ಸಮಿತಿ, ಯಲಬುರ್ಗಿ ಬೆಲೆ : ೧-೫೦ 
ಎ೪. ಗೀತಗೌರವ (ಕವನ ಸಂಕಲನ), ೧೯೬೯ 
ಲೇಖಕರು: ಡಾ. ಡಿ. ಎಸ್‌. ಕರ್ಕಿ 


ಪ್ರಕಾಶಕರು: ಡಾ. ಕರ್ಕಿ ಸಷ್ಟ್ಯಜ್ದಿ ಸತ್ಕಾರ ಸಮಿತಿ, 
ಹುಬ್ಬಳ್ಳಿ ಬೆಲೆ : ೩-೦೦ 


ER Ta 
ತ NS 
Ph TE, 


ಸಂಪಾದಕೀಯ 


ಈ "ಅಕ್ಷಯತೃತೀಯಾ' ಸಂಚಿಕೆಯೊಂದಿಗೆ “ಕರ್ನಾಟಿಕ ಭಾರತಿ” ತನ್ನ 
ಮೊದಲ ವರುಷ ಮುಗಿಸಿ ಎರಡರಲ್ಲಿ ಕಾಲಿರಿಸುತ್ತಿದೆ. ವಿದ್ವಾಂಸ ಲೇಖಕರ 
ಬೆಂಬಲದಿಂದ ದಿನದಿನಕ್ಕೆ ಹೊಸ ಶಕ್ತಿಯನ್ನು ಸಂಪಾದಿಸತೊಡಗಿದೆ. ಇಂತಹ 
ಪ್ರೋತ್ಸಾಹ ನಿರಂತರವಾದಲ್ಲಿ ಇದು ತೈ ಮಾಸಿಕವಾಗುವ ದಿನ ದೂರವಿಲ್ಲವೆನಿಸು 
ತ್ತದೆ. 

ನಮ್ಮ ಬರೆಹಗಾರರ ಲೇಖನಪೂರೈ ಕಯಂತೆ ವಾಚಕವೃಂದದ ಬೇಡಿ- 
ಕೆಯೂ ವರ್ಧಿಸುತ್ತ ನಡೆದಿದೆ. ನಮ್ಮ ನಿರೀಕ್ಷೆಮೀರಿ ಈ ಎರಡೂ ವಲಯ 
ಗಳಿಂದ ಬೆಂಬಲ ದೊರೆಯುತ್ತಿ ರುವುದನ್ನು ನೋಡಿದರೆ "ಕರ್ನಾಟಿಕ ಭಾರತಿ' . 
ಯಂತಹ ಪತ್ರಿಕೆಗಾಗಿ ಜನತೆಯಲ್ಲಿರುವ ಹಸಿವು ವ್ಯಕ್ತವಾಗುತ್ತದೆ. 

ಹಸಿದವರಿಗೆ ಲೇಸನುಣಿಸಬೇಕೆಂಬ ಧ್ಯೇಯ, ಜ್ಞಾನಲೋಕಕ್ಕೆ ಸಂಬಂಧ- 
ಪಟ್ಟಿ ಎಲ್ಲ ವಿಷಯಗಳ ಉದಾತ್ತ ಕೋಶವಾಗಬೇಕೆಂಬ ಹಂಬಲ "ಕರ್ನಾಟಕ 
ಭಾರತಿ'ಗೆ' ಇದೆ. ಈ ಹಂಬಲವನ್ನು ಸಮರ್ಪಕವಾಗಿ ಈಡೇರಿಸಿದೆ 
ಎಂಬುದಕ್ಕೆ ಇದು ವಿಮರ್ಶಕರಿಂದ ಪಡೆದ ಸ್ವಾಗತವೇ ಸಾಕ್ತೆ. 

೧೯೬೯, ರಾಷ್ಟ್ರಓತ ಗಾಂಧೀಜಿ, ಕನ್ನಡ ಕಾದಂಬರಿಹಖಿತಾಮಹ 
ಗಳಗನಾಥ ಅವರ ಜನ್ಮಶತಾಬ್ದಿಗಳ ಪುಣ್ಯವರುಷ. ಅವರ ದಿವ್ಯ ಸ್ಮರಣೆ, 
ಮಿಕ್ಕ ಸಾಹಿತ್ಯಪ್ರಕಾರ, ನಿಸರ್ಗವಿಜ್ಞಾ ನ, ಸಮಾಜವಿಜ್ಞಾನಗಳನ್ನೊ ಳಗೊಂಡ 
ಲೇಖನಗಳು ಈ ಸಂಚಿಕೆಯಲ್ಲಿವೆ. ಹಿಂದಿನಂತೆ ಇನ್ನು ಮುಂದೆಯೂ ಲೇಖಕರು, 
ವಾಚಕರು "ಕರ್ನಾಟಕ ಭಾರತಿ'ಗೆ ಬೆಂಬಲ ನೀಡಬೇಕೆಂದು ಪ್ರಾರ್ಥಿಸಿ ಈ 
ಸಂಚಿಕೆಯನ್ನು ಸಾಹಿತ್ಯಪ್ರ ಪಂಚಕ್ಕೆ ಸಲ್ಫಿಸುತ್ತೇವೆ. 


ಶತಮಾನೋತ್ಸವಗಳು 
೧೯೬೯, ಶತಮಾನೋತ್ಸವಗಳ ಸುಗ್ಗಿ. ರಾಷ್ಟ್ರ ಏತ ಗಾಂಧೀಜಿ, ಉರ್ದು 
ಮಹಾಕವಿ ಗಾಲೀಬ್‌, ಕನ್ನಡ ಕಾದಂಬರಿಏತಾಮಹ ಗಳಗನಾಥ, ಹೊಸ- 
ಗನ್ನಡ ಸಾಹಿತ್ಯದ ಸ್ಫೂರ್ತಿಯುಳ್ಳ ಹಳಗನ್ನಡ ಕವಿ ಮುದ್ದಣ-- ಇವರು. 
ಜನಿಸಿ ಇಂದಿಗೆ ನೂರು ವರ್ಷಗಳು ಸಂದುವು. ಇವರೆಲ್ಲರ ಶತಮಾನೋತ್ಸವಗಳು 
ನಾಡಿನ ತುಂಬ ಸಂಭ್ರಮದಿಂದ ನೆರವೇರಿದುದು ಸಂಸ್ಕರಣೀಯ. 


೨೧೬ 


ಸಂಪಾದಕೀಯ ೨೧೭ 


ಗಾಂಧೀಜಿ 
ರಾಷ್ಟ್ರ ಏತ ಗಾಂಧೀಜಿ ಜಗದ ಪುಣ್ಯದಿಂದ ಅವತರಿಸಿದ ಮಹಾಪುರುಷ. 
ಅವರ ಜನ್ಮ ಭಾರತಕ್ಕೊಂದು ಗೌರವ. ಬುದ್ಧ, ಕ್ರೈಸ್ತ, ಮಹಾವೀರ, 
ಬಸವೇಶ್ವರ ಈ ಮಹಾಪುರುಷರ ಕಾರ್ಯವನ್ನು ನೂರ್ಮಡಿ ಶಕ್ತಿಯಿಂದ 
ಮುಂದುವರಿಸಿ ಜಗತ್ತಿಗೆ ಬೆಳಕನ್ನು ನೀಡಿದ ದಿವ್ಯ ಮಾನವನನ್ನು ನೆನೆದು 
ನಾಡು ಪುನೀತವಾಗಿದೆ. ಆ ಮಹಾತ್ಮನ ತತ್ತ್ವ ಾನುಷ್ಠಾನಕ್ಸ ತನು ಮನ ಧನ 
ದಿಂದ ಹೆಣಗಿ "ಗಾಂಧೀಪ್ರಾಂತ' ಎಂದು ಹೆಸರಾದ ಕರ್ನಾಟಕದ ತುಂಬೆಲ್ಲ 
ಗಾಂಧೀ ಜನ್ಮಶತಾಬ್ದಿ ಮಹೋತ್ಸವ ಜರುಗಿದುದು ಉಚಿತವೆ. ಯಾವ 
ತತ್ತ ಗಳಿಗಾಗಿ ತಮ್ಮ ಜೀವನದ ಕೊನೆಯವರೆಗೂ ದುಡಿದರೋ ಆ 
ಜೀವನ ಮೌಲ್ಯಗಳು ನಮ್ಮ ಜನಜೀವನದಲ್ಲಿ ಅಳವಡುವಂತೆ ರಾಷ್ಟ್ರಏತನು 
ಆಶೀರ್ವದಿಸಲಿ. 


ಗಾಲೀಜ್‌ 
ಉರ್ದು, ಪಾರ್ಶಿ ಎರಡೂ ಭಾಷೆಗಳಲ್ಲಿ ಪ್ರಕಾಂಡ ಪಂಡಿತರಾಗಿದ್ದ 
ಮಿರ್ಫರ್ಟಾ ಗಾಲಿಬ್‌, ಮೊಗಲ ಸಾಮ್ರಾಟನ ಆಸ್ಥಾ ನಕವಿಯಾಗಿದ್ದರು. ಎರಡೂ 
ಭಾಷೆಗಳಲ್ಲಿ ಅನೇಕ ಕೃತಿ, ಕಾವ್ಯಗಳನ್ನು ರಚಿಸಿ 'ಉರ್ದೂಭಾಷೆಗೆ ಅಚ್ಚಳಿಯದ 
ಗೌರವವನ್ನು ಸಂಪಾದಿಸಿಕೊಟ್ಟಿ ರು. ಅವರದು ಗರುಲ್‌ಗಳೊಂದಿಗೆ 'ಹೆಣೆದು- 
ಕೊಂಡ ಹೆಸರು. ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ನಮ್ಮ ಹಾರ್ದಿಕ 
ನಮನಗಳು. 
ಗಳಗನಾಥ 
ಕನ್ನಡ ಗದ್ಯಕ್ಕೊಂದು ಮಾದರಿಯನ್ನು ರೂಪಿಸಿ, ಹೊಸಗನ್ನಡ 
ಲೇಖಕರಿಗೆ ಮಾದರಿಯಾದ ಗಳಗನಾಥರು " ಕನ್ನಡದಲ್ಲಿ ಏನಾದರೂ ಓದಲು 
ಇದೆಯೆ?” ಎಂಬ ಶಂಕೆಯಲ್ಲದ್ದ ಕನ್ನ ಡನಾಡಿನಲ್ಲಿ, ತಮ್ಮ ಕೃ ತಿಗಳ 
ಮೂಲಕ--ನೇರ ಪ್ರಯತ್ನಗಳ ಹಾ ಅಪಾರ ವಾಚಕವ್ಯ ಂದೆವನ್ನು 
ನಿರ್ಮಿಸಿ ಕೃ ತಕ್ಕ ತ ಹಕಕ ತಮ್ಮ ಕೃ ತಿಗಳಿಂದ ದೇಶಭಕ್ತ, ಯನ್ನೂ 
ಭಾರತೀಯ ಸಂಸ ತಿಯ ಪುನರುದ್ದಾ ರವನ್ನೂ 9 ಸಾಧಿಸಿದ ಮನುವು 
ಗಳಗನಾಥರು. Wr ಜನ್ಮ! ಶತಾಬ್ಬಿ ಮಹೋತ್ಸ ವದ ಈ ಸಮಯದಲ್ಲಿ ಅವರಿಗೆ 
ನಮ್ಮ ಅನಂತ ಸಗ 
ಮುದ್ದಣ 


ಕನ ಗಡದಲ್ಲಿ ಷಟ್ರ ದಿಯ ಸೆಲೆ ಬತ್ತಿ ಭಾವಗೀತದ ಸೆಲೆ ಇನ್ನೂ ಭವಿಷ್ಯ- 
ದಾಳದಲ್ಲಿದ್ದ ಬರಡು ಸಮಯದಲ್ಲಿ ತನ್ನ ವಿಶಿಷ್ಟಕೃತಿಗಳ ಮೂಲಕ ಕನ್ನಡ 


ಈ. ಭಾ ೨೮೪ 


೨೧೮ ಕರ್ನಾಟಕ ಭಾರತಿ 


ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸಿದವ ಮುದ್ದಣ. ತನ್ನ ಕೃತಿಗಳಲ್ಲಿ 
ಆತನು ಬಳಸಿದ ತಂತ್ರ ಮುಂದೆ ಹೊಸಗನ್ನಡದಲ್ಲಿ ನೆಲೆಯೂರಿ ನಿಲ್ಬಬಹುದಾದ 
ಅಂಶಗಳನ್ನೆಲ್ಲ ಗರ್ಭೀಕರಿಸಿಕೊಂಡಿತ್ತು. ಮುದ್ದಣ ಜನ್ಮಶತಮಾನೋತ್ಸ ವದ 
ಈ ಸಂಭ್ರಮದಲ್ಲಿ "ಕರ್ನಾಟಕಭಾರತಿ' ಹೃತ್ಪೂರೃಕವಾಗಿ ಪಾಲುಗೊಳ್ಳುತ್ತದೆ. 


ಗೌರವ ಪ್ರಶಸ್ತಿಗಳು 


ಒಂದು ನಾಡಿನ ಕೀರ್ತಿ ಅಲ್ಲಿಯ ವ್ಯಕ್ತಿಗಳಿಗೆ ದೊರೆವ ಮಾನಮನ್ನಣೆ- 
ಗಳಿಂದ ವ್ಯಕ್ತವಾಗುತ್ತದೆ. ಈ ವರ್ಷ ಕನ್ನಡಿಗರಿಗೆ ಸಂದ ಗೌರವ ರಾಷ್ಟ್ರೀಯ 
ಮಹತ ಎದುವುಗಳಾಗಿವೆ. 


ಎಸ್‌, ನಿಜಲಿಂಗಪ್ಪ, ದ. ರಾ. ಬೇಂದ್ರೆ, ಜೆ. ಪಿ. ನಾಯಕ 


ಅಖಂಡಕರ್ನಾಟಕದ ಶಿಲ್ಪಿಗಳಲ್ಲಿ ಹಿರಿಯರಾದ ಶ್ರೀ ಸಿದ್ದವನಹಳ್ಳಿ 
ನಿಜಲಿಂಗಪ್ಪ ನವರು ಇಂದು ಭಾರತೀಯ ಮಹಾವ್ಯಕ್ಕಿಗಳಾಗಿದ್ದಾರೆ. ಕವಿ. 
ವರ್ಯ ಶ್ರೀದ. ರಾ, ಬೇಂದ್ರೆ ಭಾರತ ಸಾಹಿತ್ಯ ಅಕೆಡೆಮಿಯ ಫೆಲೋ ಆಗಿ 
ಭಾರತೀಯ ಮಹಾಕವಿಗಳ ಸಾಲಿನಲ್ಲಿ ನಿಂತಿದ್ದಾರೆ. ಶ್ರೀ ಜೆ ಪಿ. 
ನಾಯಕ ಶಿಕ್ಷಣಸಂಶೋಧನೆಯ ದೃಷ್ಟಿಯಳ್ಳಿ ಛಾರತೀಯ ಬ್ಯಾತಿಪಡೆದಿದ್ದಾರೆ. 
ನಮ್ಮ ವಿಶ್ವವಿದ್ಯಾಲಯವು ಈ ಮೂವರೂ ಮಹಾನುಭಾವರಿಗೆ ಗೌರವ 
ಡಾಕ್ಟರೇಟ್‌ ಪದವಿಗಳನ್ನಿ ತ್ತು ಸತ್ಕರಿಸಿದೆ. ಅವರಿಗೆ ನಮ್ಮ ಅಭಿನಂದನೆಗಳು. 


ಕುವೆಂಪು 

"ಹುವೆಂಪು' ಎಂಬ ಹೆಸರು ಆಧುನಿಕ ಕನ್ನಡದ ಉಸಿರಾಗಿದೆ. ಅವರು 

ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೂ ರಚಿಸಿದ ಕೃತಿಗಳು ಕನ್ನಡದಲ್ಲಿ 

ಮೈಲುಗಲ್ಲಾಗಿವೆ. ಅವರ ಮೇರುಕೃತಿ "ರಾಮಾಯಣದರ್ಶನಂ' ಅಖಿಲ 

ಭಾರತೀಯ ಸಾಹಿತ್ಯಕೃತಿಗಳಲ್ಲಿ ಶ್ರೇಷ್ಠವೆಂದು ಎಣಿಕೆಯಾಗಿ ಅದಕ್ಕೆ ಭಾರ- 

ತೀಯ ಜ್ಞಾನಖೀಠದ ಪ್ರಶಸ್ತಿಯಲ್ಲಿ ಪಾಲು ದೊರೆತುದು ಕನ್ನಡಿಗರಿಗೆ ಹೆಮ್ಮೆಯ 
ವಿಷಯ. ಕುವೆಂಪು ಅವರಿಗೆ ಸಂದ ಈ ಗೌರವ ಕನ್ನಡದ ಗೌರವ. 


ಬಸವರಾಜ ಕಟ್ಟೀಮನಿ 

ನೆಹರು ಪಾರಿತೋಷಕ ಒಂದು ಗಣ್ಯಪುರಸ್ಕಾ ರ. ಈ ಸಲ ಅದನ್ನು 
ಪಡೆಯುವ ಯೋಗ ಕನ್ನಡದ ಸುಪ್ರಸಿದ್ಧ ಸಾಹಿತಿ ಶ್ರೀ ಬಸವರಾಜ 
ಕಟ್ಟೀಮನಿ ಅವರಿಗೆ ಬಂದಿದೆ. “ಜ್ವಾಲಾಮುಖಿಯ ಮೇಲೆ” ಎಂಬ ಅವರ 
ಕಾದಂಬರಿಗೆ ನೆಹರು ಪಾರಿತೋಷಕ ಪ್ರಾಪ್ತವಾದುದು. ಕನ್ನಡ ಸಾಹಿತ್ಯಕ್ಕೆ 


ಸಂಪಾದಕೀಯ ೨೦೯ 


ದೊರೆತ ಮನ್ನಣೆ. ಇಷ್ಟರಲ್ಲಿಯೇ ರಶಿಂ ದೇಶವನ್ನು ಸಂದರ್ಶಿಸಲಿರುವ 
ಅವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. 


ಮಾಸ್ತಿ 

| ಕನ್ನಡದ ಕಣಜವನ್ನು ನಾನಾಮುಖವಾಗಿ ತುಂಬಿದ ಹಿರಿಯ ಸಾಹಿತಿಗಳಲ್ಲಿ 

| ಶ್ರೀ ಮಾಸ್ತಿ ಅವರು ಮುಖ್ಯರು. "ಸಣ್ಣ ಕತೆಗಳ ಜನಕ' ಎಂದು 

' ಖ್ಯಾತರಾದ ಅವರ ಕತೆಗಳು ಜಾಗತಿಕ ಭಾಷೆಗಳಲ್ಲಿ ಪರಿವರ್ತಿತವಾಗಿ ಮನ್ನಣೆ 

ಪಡೆಯಲರ್ಹವಾಗಿವೆ. ಅವರ “ಸಣ್ಣ ಕತೆಗಳು” ಎಂಬ ಕೃ ತಿಗೆ ಭಾ 

ಸಾಹಿತ್ಯ ಅಕೆಡೆಮಿಯ ಪಾರಿತೋಷಕ ಪ್ರಾಪ್ತ ವಾದುದು ಸಂತೋಷದ 
ವಿಷಯ. ಅವರಿಗೆ ನಮ್ಮ ಆದರದ ವಂದನೆಗಳು. 


ಡಿ. ಕೆ. ಭೀ, ಅ. ನ, ಕೃ., ಸಾಲಿ 

ಜಿ.ಪಿ. ರಾ, ಜಯದೇವಿತಾಯಿ 

ಪ್ರೊ. ಡಿ. ಕೆ. ಭೀಮಸೇನರಾಯರು ನಮ್ಮ ಹಿರಿಯ ತಲೆವದಾರಿನ 

ವಿದ್ವಾಂಸರಲ್ಲಿ ಒಬ್ಬರು. ಹೊರನಾಡಿನಲ್ಲಿದ್ದು ಮೌನದಿಂದ ಮಾಡಿದ ಇವರ 
ತಪಸ್ಸು ಕನ್ನಡದ ಶಕ್ತಿಯನ್ನು ಹೆಚ್ಚಿ ಸಿದೆ. 

23 ಕೃ. ಎಂಬ ಹೆಸರು ಕನ್ನಡನಾಡಿನಲ್ಲಿ ಮನೆಮಾತಾಗಿದೆ. ಅವರ 
ಕಾದಂಬರಿ, ಕಥೆ, ನಾಟಿಕ ಮುಂತಾದ ಸ ಸಾಹಿತ್ಯ ಗಾತ್ರ, ಸತ್ತ ಗಳ ದೃಷ್ಟಿ ಯಿಂದ 
ಗಮನಾರ್ಹವಾಗಿದೆ. ಕನ್ನಡ ಜಯ ಉದ್ದಾ ರಕ್ಕಾ ನ ಅವರು pe 
ಕಾರ್ಯ ಚಿರಸ್ಮರಣೀಯ. 

ಶ್ರೀ. ಸಾಲಿ ರಾಮಚಂದ್ರರಾಯರು ಎಲೆಯ ಮರೆಯ ಹೂವಿನಂತೆ 

| ಕನ್ನಡಕ್ಕಾಗಿ ದ:ಡಿದವರು. ಪವಿತ್ರ ಜೀವನವನ್ನು ಸಾಗಿಸುವ ಶ್ರೀ. ಸಾಲಿ 
.. ಅವರು ವಯೋವದ ರೂ, ಜ್ಞಾನೆವದ್ದರೂ ಆಗಿ ನಾಡಿನ ಶುಭವನ್ನು 
೪೧೦ ಇ .:ಅ೪೧೦ಎ ಹ 
| ಹಾರೈಸುತ್ತಿ ರುವರು. 
1 ಜಿ.ಏ.ರಾ. ಕನ್ನಡದಲ್ಲಿ ನಡೆದುದು ಮಾರ್ಗವಾಗಿದೆ. ಅವರ ರತ್ನನ 
i ಸಾಹಿತ್ಯ ದೇಶೀಯ ರತ ವಾಗಿದೆ. ಜೈನ, ಬೌದ್ಧ, ಸಾಹಿತ್ಯಗಳ ಅಧ್ಯ ಯನಕ್ಕಾ ಗಿ 
ತಮ್ಮ ಜೀವನವನ್ನೇ “ಮುಡುಪಾಗಿಟ್ಟ ' ರಾಜರತ್ನಂ' "ಹೆಸರು ಕನ್ನ ಡದಲ್ಲಿ 
ಚಿರಕಾಲ ಉಳಿಯುವಂತಹದು. 
4 ಸಿದ್ಧರಾಮನ ಸೊನ್ನಲಿಗೆಯಲ್ಲಿ ಕನ್ನಡದ ಕೋಟಿಯನ್ನು ಕಟ್ಟಿ ನಿಲ್ಲಿಸಿ- 
ದವರು ಶೀಮತಿ 'ಬಯರಃಶಿಯಿ ಲಿಗಾಡೆ. ಸಿದ್ಧ ರಾಮನ 'ಮಹಾಜೀಸನ 
ವನ್ನು ಕುರಿತು ಅವರು ಬರೆದ ಕೃ ತಿ ತಿ ಿ ಪದಿಸಾಹಿತ್ಯದಲ್ಲಿ ಎದ್ದು ಕಾಣುತ್ತ ದೆ. 
1 ಇವರೆಲ್ಲರಿಗೆ ಈ ವರುಷ "ರಾಜ್ಯ ಸರಕಾರದ ಸಾಹಿತ್ಯ "ಅಕೆಡಮಿಯ 
ಇ ಪುರಸ್ಕಾರ ದೊರೆತಿದೆ. ಅವರಿಗೆ ಧನ್ಯ ವಾದಗಳು. 


{9 
lo 
ಏಿ 


ಕರ್ನಾಟಕ ಭಾರತಿ 


ಡಾ. ಆರ್‌. ಜಿ. ಪಾಟೀಲ 

ಡಾ. ರೇವಣಸಿದ್ದ ಪ್ಪ ಗೌಡ ಪಾಟೀಲ ಅವರು ಆಧುನಿಕ ಧನ್ವಂತರಿಗಳು. 

ಹುಬ್ಬಳ್ಳಿಯ ಸಹಕಾರೀ ಆಸ್ಪತ್ರೆಯಲ್ಲಿ ಧರ್ಮಶ್ರೀ ಆಗಿ ನಿಂತ ಅವರಿಗೆ 

ಪದ್ಮಶ್ರೀ ಬಂದುದು ಎಲ್ಲರಿಗೂ ಸಂತಸದ ಮಾತಾಗಿದೆ. ಅವರಿಗೆ ನಮ್ಮ 
ಅನಂತ ಧನ್ಯವಾದಗಳು. 


ಸುವರ್ಣಮಹೋತ್ಸವಗೆಳು 


ಈ ವರುಷ ಒಂದು ಮಹಾಶಿಕ್ಷಣ ಸಂಸ್ಥೆ, ಒಂದು ಉನ್ನ ತಮಟ್ಟದ 
ಪತ್ರಿಕೆ ತಮ್ಮ ಸುವರ್ಣಮಹೋತ್ಸವವನ್ನು ಆಚರಿಸಿದುದು ಕರ್ನಾಟಕ 
ಸಾಂಸ್ಕೃತಿಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹದು. 


ಕರ್ನಾಟಕ ಲಿಬರಲ್‌ ಎಜ್ಯುಕೇಶನ್‌ ಸೊಸೈಟಿ 

" ಸತ್ಯ, ಪ್ರೇಮ, ಸ್ವ್ಪಾರ್ಥತ್ಯಾಗ' ಎಂಬ ಧ್ಯೇಯವನ್ನಿಟ್ನು ಕೊಂಡು 

೧೯೧೭ರಲ್ಲಿ “ಲಿಂಗಾಯತ ಎಜ್ಯು ಕೇಶನ್‌ ಸೊಸಾಯಿಪಿ' ಎಂಬ ಹೆಸರಿನಿಂದ 

ಪ್ರಾರಂಭವಾದ ಈ ಸಂಸ್ಥೆ ಯ ವಿಕಾಸದೊಂದಿಗೆ ಉತ್ತರ ಕರ್ನಾಟಕದ ವಿಕಾಸ 

ವಾಯಿತೆಂದರೆ ಅತ್ಯುಕ್ತಿ ಯಲ್ಲ. ನಾಡಿನ ಹೆಮ್ಮೆಯ ಈ ಸಂಸ್ಥೆ ಸುವರ್ಣ- 

ಮಹೋತ್ಸ ವವನ್ನಾ ಚರಿಸಿದುದು ಮಂಗಲಕ್ಕೆ ಮಂಗಲ. ಈ ಸಂಸ್ಥೆಗೆ 
ಸರ್ವತೋಮುಖವಾದ ಯಶಸ್ಸು ಪ್ರಾಪ್ತವಾಗಲೆಂದು ಹಾರೈಸುತ್ತೇವೆ. 


ಪ್ರಬುದ್ಧ ಕರ್ಣಾಟಕ 

ಉನ್ನ ತಮಟ್ಟದ ಪತ್ರಿಕೆಗಳಲ್ಲಿ ಒಂದಾದ "ಪ್ರಬುದ್ಧ ಕರ್ಣಾಟಕ'ದ ಹಿರಿಮೆ- 
ಯನ್ನು ಮೈ ಸೂರು ವಿಶ ವಿದ್ಯಾನಿಲಯದ ಕನ್ನಡ ಪಾಧ್ಯಾಪಕರು ಅಂದಿನಿಂದ 
ಇಂದಿನವರೆಗೆ ಪ್ರಾಣವಾಗಿ ನಿಂತು ಕಾಯ್ದುಕೊಂಡು ಬಂದಿದ್ದಾರೆ. ಈ 
ವರುಷ ಈ ಪತ್ರಿಕೆಯ ಸುವರ್ಣಮಹೋತ್ಸವವು ವೈಭವಪೂರ್ಣವಾಗಿ 


ನೆರವೇರಿತು. ಸಂದರ್ಭದಲ್ಲಿ ಅದು ಇತೋಪ್ಯತಿಶಯವಾಗಿ ಬೆಳೆಯಲೆಂದು 
ಹಾರೈಸುತ್ತೇವೆ. 


ಚ್ಟ 
A 
ಸ 
ಚ 
£ 
ಸ 
* 
ಕ್ತಿ 
€ 


ಹನ 


ಈ ಸಂಚಿಕೆಯ ಲೇಖಕರು 


ಶೀ ಮಧುಕರ ಯಕ್ಕುಂಡಿ: 
ಅಂಕೋಲೆಯ ಗೋಖಲೆ ಸೆಂಟಿನರಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರು. ಕವನ, 
ವಿಮರ್ಶೆ ಬರೆಯುವಲ್ಲಿ ಆಸಕ್ತಿಯುಳ್ಳ ತರುಣ ಬರೆಹಗಾರರು. 

ಶ್ರೀವೀ. ಜಿ. ಕುಲಕರ್ಣಿ : 


ಉತ್ತರ ಕರ್ನಾಟಕದ ಹಿರಿಯ ತಲೆಮಾರಿನ ಕನ್ನಡ ಪ್ರಾಧ್ಯಾಪಕರು. ಸಂಸ್ಕೃತ, 
ಕನ್ನಡ ಮತ್ತು ಇಂಗ್ಲಿಷ ಸಾಹಿತ್ಯದ ಘನ ವಿದ್ವಾಂಸರು. ಈಗ ಕರ್ನಾಟಕ ವಿಶ್ವ- 
ವಿದ್ಯಾಲಯದ ಕನ್ನಡ ನಿಭಾಗದಲ್ಲಿ ಯು. ಜಿ. ಸಿ. ಪ್ರಾಧಾ ಪಕರಾಗಿದ್ದಾರೆ. 


(ಶ್ರೀ ಶಾಂತರಸ ರಾಯಚೂರು : 
ರಾಯಚೂರಿನ ಹಮ್‌ದರ್ದ ಹೈಸ್ಕೂಲಿನಲ್ಲಿ ಶಿಸ್ತಕರಾಗಿರುವ ಇನರು ಕವಿಗಳು 
ಕಾದಂಬರಿಕಾರರು, ಲೇಖಕರು, “ಪ್ರತೀಕ? ಎಂಬ ಪತ್ರಿಕೆಯ ಸಂಪಾದಕರು. 
(ಶ್ರೀ ರಾಜಶೇಖರ ಭೂಸನೂರಮಠ : 
ಧಾರವಾಡದ ಕರ್ನಾಟಕ ಸಾಯನ್ಸ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಅಧ್ಯಾಪಕರು. 
ಮಯೂರ, ಸುಧಾ ಪತ್ರಿಕೆಗಳಲ್ಲಿ ವೈಜ್ಞಾನಿಕ ಸಣ್ಣ ಕಥೆಗಳನ್ನು ಪ್ರಕಟಿಸುತ್ತಿದ್ದಾರೆ. 
ಶೀ ಬಿ. ಎಂ. ತ್ರೀ ವತಾಗಿ : 
ಹುನಗುಂದದ ಶ್ರೀ ವ್ಹಿ. ಎಂ. ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರು. ತರುಣ 
ಕವಿಗಳು, 
ಡಾ. ಬಿ. ಎಸ್‌. ಕುಲಕರ್ಣಿ : 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಜೈನಸಾಹಿತ್ಯದ ಪ್ರಾಧ್ಯಾಪಕರು. 
ಸಮಯಪರೀಕ್ತೆ, ನೇಮಿನಾಥಪುರಾಣಗಳ ಸಂಪಾದಕರು. 
ಡಾ. ಜಿ. ಎಸ್‌. ಆಮೂರ : 


ಮರಾಠವಾಡ ವಿಶ್ವವಿದ್ಯಾಲಯದ ಇಂಗ್ಲಿಷ ಪ್ರಾಧ್ಯಾಪಕರು. ನುರಿತ ವಿಮರ್ಶಕರು. 


ತ್ರೀ ಗಿರಡ್ಡಿ ಗೋವಿಂದರಾಜ: 


ಧಾರವಾಡದ, ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್‌ ಅಧ್ಯಾಪಕರು. ಕವಿಗಳು, 
ವಿಮರ್ಶಕರು. "ಸಂಕ್ರಮಣ' ಪತ್ರಿಕೆಯ ಸಂಪಾದಕರಲ್ಲಿ ಒಬ್ಬರು. 


ಡಾ. ಟಿ. ಸಿ. ದೇವರಾಜ: 


ಕರ್ನಾಟಕ ವಿಶ್ವವಿದ್ಯಾಲಯದ ಭೂಗರ್ಭಶಾಸ್ತ್ರ ವಿಭಾಗದಲ್ಲಿ ಅಧ್ಯಾಪಕರು. 
೨೨0 


19 
(9 
lo 


೧೧ 


೧೨ 


೧೩ 


೧೪ 


೧೫ 


೧೬ 


೧೭ 


೧೮೬ 


೧೯ 


೨೦ 


ಕರ್ನಾಟಕ ಭಾರತಿ 


ಶ್ರೀ ಚಿಟಿಗೇರಿ ಅ ಶರ್ಮಾ: 
ನಮ್ಮ ಹರಿಯ ತಲೆಮಾರಿನ ಕವಿ, ಕಾದಂಬರಿಕಾರ, ಕಥೆಗಾರ, ಲೇಖಕ, ಸಂಶೋ 
ಧಕ ಮತ್ತು ಸಂಪಾದಕರು. ಇವರ ಇತ್ತೀಚಿನ ಕೃತಿ “ನಮ್ಮ ಸಂಸ್ಕೃೃತಿ- ಪರಂಪರೆ”. 
(ಶ್ರೀ ಕೃಷ್ಣ ಮುರ್ತಿ ಕಿತ್ತೂರ: 
ಹಾವೇರಿಯ ಪ್ರೀ. ಗುದ್ಲೆಪ್ಪ ಹಳ್ಳೀಕೇರಿ ಕಾಲೇಜದಲ್ಲಿ ಕನ್ನಡ ಅಧ್ಯಾಪಕರು, 
ವಿಮರ್ಶೆಯತ್ತ ಒಲವು. 


ಶ್ರೀ ಎನ್‌. ಉಮಾಕಾಂತ: 


ಕರ್ನಾಟಕ ವಿಶ್ವವಿದ್ಯಾಲಯದ ಭೌತಶಾಸ್ತ್ರವಿಷಯದ ಪ್ರಾಧ್ಯಾಪಕರು. ವಿಜ್ಞಾನಕ್ಕೆ 


ಸಂಬಂಧಿಸಿದ ಕನ್ನಡ £38 ಬರೆಯುವಲ್ಲಿ ಅಭಿರುಚಿಯುಳ್ಳವರು. 
ಶ್ರೀ ಟಿ. ಎಸ್‌. ಮುಧೋಳೆ 


ಕರ್ನಾಟಕ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ನಿಭಾಗದಲ್ಲಿ ಸಂಶೋಧನ ಸಹಾಯಕರು. 


ಶ್ರೀ ಶ್ರೀನಿವಾಸ ಕುಲಕರ್ಣಿ: 


ಧಾರವಾಡ ಆಕಾಶವಾಣಿ ವಿಭಾಗದಲ್ಲಿ ಪ್ರಸಾರ ನಿರ್ವಹಣಾಧಿಕಾರಿಗಳಾಗಿದ್ದಾರೆ. 
ತರುಣ ಕನಿಗಳು, ನಾಟಕಕಾರರು. 


(OX: ಎಂ ಎಂ. ಕೆಲಬುರ್ಗಿ: 


ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಅಧ್ಯಾಪಕರು. “ಶಾಸನ 
ಸಂಪದ” ಗ ಜ.1 ರು 


ಶ್ರೀ ಎನ್‌. ಶೆ. ಕಡೆತೋಟದ : 

ಕರ್ನಾಟಕ ವಿಶ್ವನಿದ್ಯಾಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ ಸಮೀತ್ರಕರು. 
ಶ್ರೀ ಅನಂತ ಬುರ್ಪಿ : 

ಗದಗಿನ ವಾಣಿಜ್ಯ ಕಾಲೇಜದಲ್ಲಿ ಕನ್ನಡ ಅಧ್ಯಾಪಕರು. ಹರಿತ ವಿಮರ್ಶಕರು. 
(ಶ್ರೀ ವರದರಾಜ ಹುಯಿಲಗೋಳ : 


ಧಾರವಾಡದ ಬಾಸೆಲ್‌ ಮಿಶನ್‌ ಹಾಯಸ್ಕೂಲಿನ ತಿಸ್ತಕರು, ಕಾದಂಬರಿಕಾರರು, 
ನಿಮರ್ಶಕರು ಮತ್ತು ಕವಿಗಳು. 


(ಶ್ರೀಮತಿ ಶಾರದಾ ಹುಲ್ಲೂರ : 
ಕರ್ನಾಟಕ ವಿಶ್ವವಿದ್ಯಾಲಯದ ಭೂಗೋಲಶಾಸ್ತ್ರನಿಭಾಗದಲ್ಲಿ ಪ್ರಯೋಗದರ್ಶಕರು. 
ಶ್ರೀ ಮೇವು.ಡಿ ಮಲ್ಲಾರಿ | ಸಿ 


ಹಿರಿಯ ತಲೆಮಾರಿನ ಕವಿಗಳು, ಸಂಶೋಧಕರು, ಸಂಪಾದಕರು, ಮತ್ತು ಕಳೆ- 
ಗಾರರು. ಕರ್ನಾಟಕ ವಿಶ್ವವಿದ್ಯಾಲಯದ "ವಚನವಾಜ್ಮಯ? ವಿಭಾಗದಲ್ಲಿ ಕೈಟಿರರು. 


ಶೀ ಎಸ'. ಹಿ 


ಡಾ. ಹಾ. ಹೆ ಜ್‌ 
ಮಾನಸಗಂಗೋತ್ರಿಯ ಕನ್ನಡದ ಪ್ರಾಧ್ಯಾಪಕರು. 


[ಸಬಳವಿಯ ಎ ಪಿ ಪಟ್ಟಣ ನನ್ಯ ಶಾಲೆಯಲ್ಲಿ ಶಿಶ್ರಕರು. 


LE 


ಇವರ 


KARNATAK UNIVERSITY PUBLICATIONS 
ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟನೆಗಳು 


1, Text Books 


(ಪಠ್ಯಪುಸ್ತಕಗಳು) 
PRICE 
1 Selections from Mahabharata & Ramayana 
( Sanskrit) 3.00 
2 Sanskrit Selections for ೫. U.C. (Arts & Science) 1.50 
3 ಕಾವ್ಯಮಂಜರಿ: ಭಾಗ೧, ಸಂಪುಟ ೧ 1-00 
4 ಕಾವ್ಯಮಂಜರಿ: ಭಾಗ ೧, ಸಂಪುಟ ೨ 1.00 
3 ಕಾವ್ಯಮಂಜರಿ: ಭಾಗ ೨, ಸಂಪುಟ ೧ 1.00 
6 ಕಾವ್ಯಮಂಜರಿ: ಭಾಗ ೨, ಸಂಪುಟ ೨ 1:00 
7 ಗದ್ಯಮಂಜರಿ 2-00 
8 ಕಾವ್ಯವಿಲಾಸ 1*50 
9 ಗದ್ಯವಿಲಾಸ 1«25 
10 ಕಾವ್ಯಕುಂಜ 1-50 
11 ಕಾವ್ಯಮಂಜರಿ: ಭಾಗ ೧, ಸಂಪುಟ ೩ 1-00 
11. Research Publications Series 
( ಸಂಶೋಧನ ಗ್ರಂಥಮಾಲೆ) 

1 Pleistocene Studies in the Malaprabha Basin 

(Joint Publication of Karnatak University, 

Dharwar and Deccan College Research 
Institute, Poona) —R.V. Joshi 15.00 
2 The Karnatak Theatre Ord. binding ೨.00 
—H. K>Ranganath Calico binding 5°00 
3 Some Problems in Jaina Psychology Fullcall. 7-00 
—T.G. Kalghatgi Half calico 6«00 
4 ಕನ್ನಡ ಜಾನಪದ ಗೀತಗಳು —B, 9. Gaddagimath 5.00 
5 The Concept of Comedy —G. S. Amur 7-00 


೧ 


Local Self-Government in Mediaeval Karnatak 


7.00 
—G.S. Dikshit 
ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ —M.S.Sunkapur 8°00 
Basic Syllabus in practice —N. R. Hiremath 10+00 
The Later Phase in the development of 
W.B. Yeats —S. R. Mokashi 10.00 
Some Studies in Boolean Algebra 7.00 
—E. Sampathkumarachar 
History of South Kanara —K.V. Ramesh (IN PRESS) 
ನೇಮಿಚಂದ್ರ — B.S. Kulkarni ೫೫೪3 
Old People of Makunti —H. M. Marulasiddiah ( ,, ) 
111, Extension Lectures Publications Series 
(ವಿಶೇಷ ಉಪನ್ಯಾಸ ಗ್ರಂಥಮಾಲೆ) 
Introduction to Karnatak Mysticism 1.00 
—R. D. Ranade 
Hindu Code Bill —P. B. Gajendragadkar 2.00 
Karnataka’s Trans-Oceanic Contacts 3.00 
— B. 4. Saletore 
Kalidasa — R.D. Karmarkar 4.00 
Bhavabhtiti —R. D. Karmarkar 3.00 
Bana —R. D. Karmarkar 3-00 
Rockets, Satellites and Space Travel 2°00 
—G. B. Pant 
Purandara and Haridasa Movement 6.00 
—M. V. Krishna Rao 
ಮಹಾಕವಿ ಷಡತ್ತರದೇವ ಹಾಗು ಅವನ ಕೃತಿಗಳು 3.00 
— B. Shivamoorthy Shastry 
Sankara’s Advaita —R. D. Karmarkar 3.00 
ಸಾಹಿತ್ಯ: ಸಂಪ್ರದಾಯ ಮತ್ತು ಹೊಸ ಮಾರ್ಗ 4.00 
—V. Sitaramaiah 
ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕರತ್ನಗಳು 3.00 
—D. R. Bendre 
ನಿಚಾರಸಾಹಿತ್ಯನಿರ್ಮಾಣ —K.S. Karanth 2°00 
ಕನ್ನಡ ರಂಗಭೂಮಿಯ ಪುರೋಭಿವೃದ್ಧಿ 2.50 


—Adya Rangacharya 
ಸಾಹಿತ್ಯ ವಿಮರ್ಶೆಯ ಮಾರ್ಗದರ್ಶಕ ಸೂತ್ರಗಳು 


—R.S, Mugali (1% PRESS) 


ಶಿ 


10 


11 


IV. 10101110 Series 


A Survey of Handicrafts in Eight Districts ೪ 
the Mysore State —S. ೨. Mensinkai 
Community Development and Employment 
—D. M. Nanjundappa 
Research Reporting in Social Sciences 
—M. H. Gopal 
Economy of Scarcity Areas —T.K. Meti 
Foreign Trade and Economic Development 
—V. L. D’souza 
Food and Freedom —V. M. Dandekar 
Local Taxation in Urban Areas 
—D.M. Nanjundappa & M. V. Nadkarni 
Economic Development in India 
— R. Balakrishna 
Economic Develoment of the under 


೨-0೦ 
3.00 


2೩00 


4.00 
1 *೨0 


250 
300 


೨.೦೦ 


developed regions in Italy —T. K. Meti (IN PRESS) 


೪. ಕನ್ನಡ ಕಾವ್ಯಮಾಲೆ 


Kannada Classical Series 


ರಾಜಶೇ ಖರನಿಳಾಸ ಸಂಗ್ರಹ 2.00 
ಸಂ. : ಆರ್‌. ಸಿ. ಹಿರೇಮಠ; ಎಂ. ಎಸ್‌. ಸುಂಕಾಪುರ 
ಸೋಮನಾಥಚಾರಿತ್ರ 5.00 
ಸಂ. : ಆರ್‌. ಸಿ. ಹಿರೇಮಠ, ಎಂ. ಎಸ್‌. ಸುಂಕಾಪುರ 
ರಾಜಶೇಖರವಿಳಾಸಂ 10-00 
ಸಂ. : ಆರ್‌. ಸಿ. ಹಿರೇಮಠ, ಎಂ. ಎಸ್‌. ಸುಂಕಾಪುರ 
ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರರತ್ನಾ ಕರ-ಭಾಗ ೧ 6.00 
ಸಂ. : ಆರ್‌. ಸಿ. ಹಿರೇಮಠ, ಎಂ. ಎಸ್‌. ಸುಂಕಾಪುರ 
ತ್ರಿಷಸ್ಟಿಪುರಾತನೆಚಾರಿತ್ರ ಸಂ. : ಆರ್‌. ಸಿ. ಹಿರೇಮಠ 12.00 
ಬಸವರಾಜವಿಜಯಂ ಸಂ. : ಆರ್‌. ಸಿ. ಹಿರೇಮಠ 20.00 
ಭೈರವೇಶ್ವರಕಾವ್ಯದ ಕಥಾಮಣಿಸೂತ್ರರತ್ಪಾ ಕರ-ಭಾಗ ೨ 8:00 
ಸಂ. : ಆರ್‌. ಸಿ. ಹಿರೇಮಠ, ಎಂ. ಎಸ್‌. ಸುಂಕಾಪುರ 
ಹರಿಹರದೇವಕೃತ ಪುರಾತನರ ಆರು ರಗಳೆಗಳು 4.00 
ಸಂ, : ಆರ್‌. ಸಿ. ಹಿರೇಮಠ 
ನೇನಿಂನಾಥಪುರಾಣಂ ಸಂ. : ಬಿ. ಎಸ್‌. ಕುಲಕರ್ಣಿ 6.00 
ಹರಿಹರದೇವಕೃತ ಪುರಾತನರ ರಗಳೆಗಳು (IN PRESS) 
ಸಂ.: ಆರ್‌.ಸಿ, ಹಿರೇಮಠ 
ಅಕ್ರೂರ ಚರಿತ್ರೆ ಸಂ. : ಬೆಟಗೇರಿ ಕೃಷ್ಣಶರ್ಮಾ 4.00 


ಇ 


ಟಾ ಉತ್ರ ್‌ 


17], ಉಪನ್ಯಾಸ ಗ್ರಂಥವತಾಲೆ 
Kannada Extension Lectures 
Booklet Series 

ಬೆಲೆ : ಪ್ರತಿ ಒಂದಕ್ಕೆ ೨೫ ಪೈಸೆ 
ಭನಭೂತಿ - ಕೆ. ಕೃಷ್ಣಮೂರ್ತಿ 
ಮತೆ ೫ ಓವ sg] ಆರ್‌. ಕುಲಕಣಿ 
ಪ್ರಥಮ ಪಂಚವಾರ್ಹಿಕ ಯೋಜನೆ ಹಾಗೂ ಇಳ. ೦೫೫ 

— ಎನ್‌. ಪಿ. ಪಾಟೀಲ 


ಗಾದೆಗಳು -- ಎ. ಕೆ. ರಾಮಾನುಜನ್‌ 

ಭಾರತದಲ್ಲಿ ಜಾತಿಪದ್ಧತಿ — ವ್ಹಿ. ಎಸ್‌. ಡಿ'ಸೋಜಾ 

ಕೀಟಕ ಪಿಡುಗುಗಳ ಸವಿರಾಶ್ಷಣೆ -- ಎಸ್‌. ಎಸ್‌. ಕಟಗಿಹಳ್ಳಿ ಮಠ 

ರಾಜಕೀಯ ಪಕ್ಷಗಳು ಎನ್‌. ರಾಜಗೋಪಾಲರಾವ್‌ 

ಸ್ವಾದಿ ಅರಸುಮುನೆತನೆ -- ಎಸ್‌. ಎಸ್‌. ಮಾಳವಾಡ 

ಮಕ್ಕಳ ಶಿಕ್ಷಣ -- ಡಿ. ಎಸ್‌. ಕರ್ಕಿ 

ಮೂಡ ನೆಂಬಿಕೆಗಳು - - ಎಲ್‌, ಆರ್‌. ಹೆಗಡೆ 

ಸಂಸ್ಕತ ಕವಯಿತ್ರಿಯರು -- ಕೆ. ಟಿ. ಪಾಂಡುರಂಗಿ 

ನಿತ್ಯಜೀವನದಲ್ಲಿ ರಸಾಯನಶಾಸ್ತ್ರ -- ಜಿ. ನಿರೂಪಾಸ್ರಪ್ಪ 

ಸಾರ್ವಜನಿಕ ಆಡಳಿತ -- ಜಿ. ಎಸ್‌. ಹಾಲಪ್ಪ 

ವಿಚಾರವಾದ -- ಗೌರೀಶ ಫೈಕಿಣಿ 

ಮಹಾಕವಿ ಮಿಲನ್‌ ಜಿ. ಎಸ್‌. ಆಮೂರ 

ಭಾರತದಲ್ಲಿ ಗ್ರಂಥಾಲಯ ಪ್ರಸಾರ ಕೆ. ಎಸ್‌. ದೇಶಪಾಂಡೆ 

ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ - - ಜಿ. ಎಚ್‌. ಶ್ರೀಧರ 

ಜನಸಂಖ್ಯೆ ಹಾಗೂ ಆಹಾರ ಸಮಸ್ಯೆ -- ಪಿ. ಎಂ. ಉಮಾಕಾಂತಶಾಸ್ತ್ರಿ 

ಸೌರವ್ಯೂಹ -- ಸಿ. ಎನ್‌. ಶ್ರೀನಿವಾಸ ಅಯ್ಯಂಗಾರ 

ಪ್ರಾಚೀನ ಭಾರತದಲ್ಲಿ ಸಾಮಾಜಿಕ ಜನಜೀವನ -- ಸಿ. ವಿ. ರಂಗಸ್ವಾಮಿ 

ಸಮಾಜ ಕಾರ್ಯ ಎಚ್‌. ಎಂ. ಮರುಳಸಿದ್ದಯ್ಯ 

ಸಂಸತ್ತಿನ ಕಾರ್ಯಪದ್ಧತಿ - ಎ. ಎಂ. ರಾಜಶೇಖರಯ್ಯ 

ಕನ್ನಡನಾಡಿನ ಶಾಸನಗಳು “ಪಿ.ಬಿ.ದೇಸಾಯಿ 

ಕನೀಂದ್ರ ರವೀಂದ್ರರು — ಎಸ್‌. ಎಸ್‌. ಮಾಳವಾಡ 

ನಾಗಾನಂದ -- ಎಚ್‌, ಪಿ. ಮಲ್ಲೇದೇವರು 

ಜೀವನದಲ್ಲಿ ನಗೆ “ ಎಂ. ಎಸ್‌. ಸುಂಕಾಪುರ 

ಬಸವಣ್ಣನೆನರ ಯೋಜನೆಗಳು -- ಜ. ಸಿ. ಜವಳಿ 

೧೮೫೭ರ. ಕ್ರಾಂತಿ ಸಿ, ನೀ ರಬಸಣ್ಣ 

ಕನ್ನ ಡ ಕಥಾಸ್ಯ ಸಿ ಬಿ. ಬಿ, ಮಹೀ ಶವಾಡಿ 

ಸಂಸ ತ ಸಾಹಿತ್ಯದಲ್ಲಿ ಶೃಂಗಾರರಸ - ಳೆ, ಕೃಷ್ಣ ಮೂರ್ತಿ 

ನೀರಾವರಿ ಬೇಸಾಯ --- ಎಸ್‌. ಎ. ಹೊಸಮನಿ 

ಸಾರ್ವಜನಿಕ ಅಭಿಪ್ರಾಯ -- ಎನ್‌. ರಾಜಗೋಪಾಲರಾವ್‌ 

ಕನ್ನಡ ಕಾವ್ಯಗಳಲ್ಲಿ ಕಿರಾತಾರ್ಜುನಪ್ರಸಂಗ ದೇವೇಂದ್ರ ಕುಮಾರ ಹಕಾರಿ 
೪ 


| 


ಳೆ 


“EO cena 
pr 


ಕನ್ನಡಳ್ಳೆ ಪುರಂದರದಾಸರು ನೀಡಿದ ಕೊಡುಗೆ - ಜಿ, ಡಿ. ನಾಡಕರ್ಣಿ 
ಫ್ಯಾಶನ್ನುಗಳು -- ಕೆ. ಡಿ. ತಂಗೋಡ 
ಮಹಾಕನಿ ರಾಘವಾಂಕನ ಪಾತ್ರಗಳಲ್ಲಿ ಶತ್ವಸಿಷ್ಕೆ -. ಬ. ನ್ಹಿ. ಮಲ್ಲಾಪುರ 
ಅಭಿವೃದ್ಧಿ ಯೋಜನೆಗಳಲ್ಲಿ ಸಹಕಾರದ ಪಾತ್ರ -- ಎಸ್‌, ಜಿ. ಕರಭಂಟನಾಳ 
ಕನ್ನಡ ಜೈನ ಪುರಾಣಗಳು -- ಎಸ್‌. ಎನ್‌. ನಾಯಕ 
ಕನ್ನಡ ನಾಟ್ಯಸೃಷ್ಟಿ -- ಎಚ್‌. ಜಿ. ಲೋಕೂರ 
ಹರಿಹರನು ಚಿತ್ರಿಸಿದ ಶಿವಶರಣೆಯರು -- ಬ. ಬಿ. ಹೆಂಡಿ 
ನೀವು ಬಯಸುವ ಮಗು ಗಂಡೋ? ಹೆಣ್ಣೋ? ಕೆ. ಆರ್‌. ರಾಮಸ್ನಾಮಿ 
ಆಂಡಯ್ಯ ಬಿ. ಎಸ್‌. ಕುಲಕರ್ಣಿ * 
ಬೆಳವಲನಾಡಿನ ಬೆಳೆಗಳು “ ಎಸ್‌. ಎ. ಹೊಸಮನಿ 
ಜಾನಪದ ಕಥೆಗಳು -- ಎಲ್‌. ಆರ್‌. ಹೆಗಡೆ 
ಸುಧಾರಿಸಿದ ಬೇಸಾಯ --- ಎ. ಸಿ. ಕಲ್ಯಾಣಿಮಠ 
ಕನ್ನಡನಾಡಿನ ಐತಿಹಾಸಿಕ ಮಹಾಪುರುಷರು -- ಜಿ. ಆರ್‌. ಗೋಪಾಲ್‌ 
ಗ್ರಂಥಾಲಯದ ಅಂತರಂಗ -- ಎಸ್‌. ಆರ್‌. ಗುಂಜಾಳ 
ಸ್ತ್ರೀ ಮತ್ತು ಶಿಕ್ಷಣ -- ವನಮಾಲಾ ಆಚಾರ್‌ 
ಜಾಗತಿಕ ಸರಕಾರ -- ಸಿ. ನೀರಬಸಣ್ಣ 
ಸಮುದಾಯ ಸಂಘಟನೆ - ಎಚ್‌. ಎಂ. ಮರುಳಸಿದ್ದಯ್ಯ 
ಅಶೋಕನ ಧರ್ಮಶಾಸನಗಳು -- ಶ್ರೀನಿವಾಸ ರಿತ್ತಿ 
ಪ್ರಾಚೀನ ಭಾರತದ ರಾಜ್ಯಪದ್ಧತಿ-- ಸಿ. ವ್ಹಿ. ರಂಗಸ್ವಾಮಿ 
ಅಕ್ಕವ: ಹಾದೇನಿ ಮತ್ತು ವಿೀರಾಬಾಯಿ -- ಎಸ್‌. ಎಸ್‌. ಕಬ್ಬಿನ 
ಕನ್ನಡ ಕಾವ್ಯದಲ್ಲಿ ವೀರರಸನಿರೂಪಣೆ ಬ. ಜಿ. ಮಹೀಶವಾಡಿ 
ಹರಿಹರ ಮಹಾಕನಿಯ ಕೆಲವು ಮಹೋನ್ನತ ನಿಚಾರಗಳು 

— ಜಿ. ಸಿ. ಜವಳಿ 
ಭಾರತ ರಾಜ್ಯಘಟನೆ -- ಎಂ. ಎಸ್‌. ಪಾಟೀಲ 
ಪಂಚಾಯತಿ ರಾಜ್ಯ -- ಎಸ್‌. ಜಿ. ಕರಭಂಟನಾಳ ಮತ್ತು ಕೆ. ಡಿ. ಬಸನ 
ವಿಷಮಜ್ವರ -- ಪಿ. ಎಸ್‌. ಶಂಕರ 
ಪುಸ್ತಕ ಭಾಂಡಾರ ಕಾಯದೆ ಜಿ. ಎಂ. ಪಾಟೀಲ 
ಸರ್‌ ಐಸಾಕ್‌ ನ್ಯೂಟನ್‌ --- ಆರ್‌. ವ್ಹಿ. ಅಜ್ಬಿಗೇರಿ 
ಗ್ರಾಮಾಭ್ಯುದಯದ ಯೋಜನಾಂಗಗಳು -- ಟಿ, ಕೆ. ಮೇಟಿ 


ಹರಿಜನರ ಸಮಸ್ಯೆಗಳು ಹಾಗು ಅವುಗಳ ಪರಿಹಾರ 
-— ಎನ್‌. ತೆ. ಕಡೆತೋಟದ 


ರಾಸಾಯನಿಕ ಕಿಣ್ವಗಳು -- ಎಂ. ಎಸ್‌. ಎಸ್‌. ರಾವ್‌ 
ಪ್ರಜಾಪ್ರಭುತ್ತದ ಮೂಲತತ್ವಗಳು ಕೆ ಬಿ. ಬಕ್ಕಪ್ಪ 
ಹೃದಯಾಘಾತ — ಪಿ ಎಸ್‌. ಶಂಕರ್‌ 

ಆಭರಣಗಳ ಬಗೆಗೆ ಸಾಮಾಜಿಕ ದೃಷ್ಟಿಕೋನ ಡಿ. ಎ. ಚೆಕ್ಕಿ 

ಶ್ರೀ ರಾಮಾಯಣದರ್ಶ ನದಲ್ಲಿ ಕುನೆಂಪು ಸೃಜಿಸಿದ ಮೂರು ಪಾತ್ರಗಳು 


ಎಂ ಜಿ. ಬಿರಾದಾರ 
ಯೋಜನೆಗಳೇಕೆ ಬೇಕು? -- ಎಸ್‌. ಎಸ್‌. ಯೆಮ್ಮಿ 


ಸಗರನಾಡಿನ ಶಿವಶರಣರು -- ವ್ಹಿ. ಶಿವಾನಂದ 


೫ 


ಲಾ ಲಿ A UW NN 


ನಿಚ್ಞಾನದ ದೃಷ್ಟಿಯಲ್ಲಿ ಸೃಷ್ಟಿ - ಆರ್‌. ಎಸ್‌. ಭೂಸನೂರಮಠ 
ವಿಜಯನಗರದ ನಿರ್ಣಾಯಂಕ ಯುದ್ಧ — ಎಸ್‌. ಚಿ. ಕೋಡದ 
ಬಸವಣ್ಣ ನವರನ್ನು ಕಂರಿತು ಶಾಸನಗಳು -- ಎಂ. ಎಂ. ಕಲಬುರ್ಗಿ 
ಆಧುನಿಕ ಭಾಷಾವಿಜ್ಞಾನ - ಜೆ. ಎಸ್‌. ಕುಳ್ಳಿ 

ಪುರಾಣ ಜಿಜ್ಞಾಸೆ -- ಎಲ್‌. ಆರ್‌. ಹೆಗಡೆ 

ಭಾರತದಲ್ಲಿ ಶ್ರೈಸ್ತಣಿಕ ಪ್ರಯೋಗ ವ್ಹಿ, ಎಸ್‌. ಕುಲಕರ್ಣಿ 
ಅಧಿಕ ಉತ್ಪಾದನೆಗಾಗಿ ಮಿಶ್ರತಳಿ ಬೆಳೆಗಳು  ಏ. ಸಿ. ಕಲ್ಯಾಣಿಮ 
ಕನ್ನಡ ನುಡಿಯ ಬೆಳವಣಿಗೆ “ ಎಚ್‌, ಜಿ. ಲೋಕೂರ 

ಹರಿಹರನ ಗಿರಿಜಾಕಲ್ಯಾಣ -- ಜಿ. ವ್ಹಿ. ಶಿರೂರ 

ಹೊಟ್ಟೆಯ ಹುಣರ್ಲಿ — ಫಿ. ಎಸ್‌. ಶಂಕರ್‌ 

ಸಂಯೋಜಕ ಶಕ್ತಿ -- ಜಿ. ಜಿ. ಜ್ಯೋತಿ 

ಸಂಸದೀಯ ಸರಕಾರವು ಭಾರತಕ್ಕೆ ಒಪ್ಪುವುದೇ?-- ವಸಂತ ಪಾಟಿ 
ನಮ್ಮ ರೈತರೇಕೆ ಹಿಂದುಳಿದಿದ್ದಾರೆ? -- ಎಂ. ಸಿ. ಕೊಡ್ಲಿ 
ನಗೆಗಾರ ನಯಸೇನ -- ಎಂ. ಎಸ್‌. ಸುಂಕಾಪುರ 

ಶೂನ್ಯ ಸಂಪಾದನೆ - ಎಸ್‌. ವ್ಹಿ. ಕಂಬಿ 

ಮಹಮೂದ ಗವಾನ -- ಎಲ್‌. ಆರ್‌. ಕುಲಕರ್ಣಿ 

ಕೆಳದಿಯ ನಾಯಕರು ಜಿ. ಎಸ್‌, ದೀಸ್ರಿತ 


VIl. ವಿಶೇಷ ವಾಜ್ಮಯ ಪ್ರಸಾರ ಪುಸ್ತಕಮಾಲೆ 


— N.K. Dixit 4 Negalur Ranganath 


ಠ 


ಲ 


PRICE 
ನಿಜಗುಣ ಶಿವಯೋಗಿ ಹಾಗೂ ಅವರ ಕೃತಿಗಳು 0.50 
ಮಂಹಾಕನಿ ರನ್ನ ಹಾಗೂ ಅವನ ಕೃತಿಗಳು 1 «00 
ಮಹಾಕವಿ ಪಂಪ ಹಾಗೂ ಅವನ ಕೃತಿಗಳು 1-00 
ಸರ್ವಜ್ಞಕನಿ : ಜೀವನ ಹಾಗೂ ಕಾವ್ಯ 1-50 
ಬಸವಣ್ಣನವರ ವ್ಯಕ್ತಿತ್ವ ಹಾಗೂ ಜೀವನಸಿದ್ಧಿ 1-50 
ಇಹಿಶ್ಶಿ ವಿಮರ್ಶೆ 1-50 
17111, Other Publications 
( ಇತರ ಪ್ರಕಟನೆಗಳು ) 
Hubli City—-A Study in Urban Economic Life 10-00 
—B. R. Dhekney 
Private International Law 1000: 


The Structure of Kannada — 0. ಲಿ. Hiremath 5«00 
faasfaarofe 6.75 


( Marathi rendering of Nijaguna 5019870815 
Viveka Chintamani in Kannada) 
( Joint publication of the Karnatak University, 
Dharwar & the Poona University, Poona ) 
— Ed. D. N. Awalikar 
ಹ 


5 ಸೆಸ್ಕಶಾಸ್ತ್ರ-- ಸಿ. ಎಸ್‌. ಚಿಕ್ಕಣ್ಣಯ್ಯ 

ರಸಾಯನಶಾಸ್ತ್ರ -- ಆರ್‌. ಎಸ್‌. ಹಮಸಾಗರ 
ಪ್ರಾಯೋಗಿಕ ರಸಾಯನಶಾಸ್ತ್ರ ಆರ್‌. ಬಿ. ಕಂಠಿ 

ಕನ್ನಡ ಸಂಶರ ಪರಮಾರ್ಥಪಥ 

ಅನು. : ಎಂ. ಎಸ್‌. ದೇಶಪಾಂಡೆ 
ಕನ್ನಡ ಪರಮಾರ್ಥಸೋಪಾನ ಸಂ. ಎಂ. ಎಸ್‌. ದೇಶಪಾಂಡೆ 


Studies in State Administration 
— Ed. ೮, 5. Halappa 


Yashodhara Charita — Ed. K. Krishnamoorthy 
Essays in Sanskrit Criticism 
—K. Krishnamoorthy 
The First General Elections in Goa 
—G.S Halappa, A. M. Rajashekharaiah & 
K. Raghavendra Rao 
Sunyasampadane—Vol-I ( English Version of 
a Kannada work with Commentary and Notes 
° Kavi Kaumudi — Ed. K. Krishnamoorthy 
ಚನ್ನಬಸವಣ್ಣನವರ ವಚನಗಳು ಸಂ. ಆರ್‌.ಸಿ. ಹಿರೇಮಠ 
ಷಬ್‌ಸ್ಮ ಲಪ್ರಭೆ —ಆರ್‌. ಸಿ. ಹಿರೇಮಠ 
ತ್ರೀ ಸಿದ್ಧರಾಮೇಶ್ವರ ವಚನಗಳು ಸಂ. ಆರ್‌. ಸಿ. ಹಿರೇಮಠ 
ಶಿವಶರಣೆಯರ ವಚನಗಳು (ಸಮಗ್ರ ಸಂಪುಟ) 
ಸಂ. ಆರ್‌. ಸಿ. ಹಿರೇಮಠ 
Sunyasampadane— Vol-II 
— Ed S. 5. Bhoosanurmath & Armando Menezes 
ಬಸವಣ್ಣನವರ ವಚನಗಳು ಸಂ. ಆರ್‌, ಸಿ. ಹಿರೇಮಠ 
ಮಹಾದೇವಿಯಕ್ಕನ ವಚನಗಳು --ಸಂ. ಆರ್‌. ಸಿ. ಹಿರೇಮಠ 
ನೀಲಮ್ಮನ ವಚನಗಳು ಮತ್ತು ಲಿಂಗಮ್ಮನ ವಚನಗಳು 
ಸಂ. ಆರ್‌. ಸಿ. ಹಿರೇಮಠ 
ಇಪ್ಪತ್ತೇಳು ಶಿವಶರಣೆಯರ ವಚನಗಳು 
ಸಂ. ಆರ್‌. ಸಿ. ಹಿರೇಮಠ 
ಅಮುಗೆ ರಾಯಮ್ಮನ ವಚನಗಳು ಮತ್ತು 
ಅಕ್ಕಮ್ಮನ ವಚನಗಳು ಸಂ. ಆರ್‌. ಸಿ. ಹಿರೇಮಠ 
Critical Essays on Indian Writing in English 
—Ed.M.K.Naik, S.K. Desai and G. S. Amur 
Sayana’s.Subhasita-Sudhanidhi 
— Ed. K. Krishnamoorthy 
ಶಾಸನ ಸಂಪದ — Ed. R. C. Hiremath & 
M MM. Kalburgi 


೭ 


1.50 
4.00 
3.00 
೨೬೦೦ 


2.50 
15.00 


೨:00 
5.00 


3.00 


12.00 
1.50 
15.00 
7.00 
20.00 
20 00 
20-00 
20°00 
7:00 
5.00 
೨-೦0 
5.00 
20-00 
10.00 


2.00 


ಶೂನ್ಯಸಂಪಾದನೆ — Ed. R. C. 1111011011 (IN PRESS) 


IX. UNIVERSITY JOURNALS 
( Annuals ) 


1 Journal of the Karnatak University — Science 
2 Journal of the Karnatak University — Humanities 
3 Journal of the Karnatak University — Social Sciences 


Rate of Annual Subscription for Each Journal: 


Rs. 5-00 (In India ) 


2 Dollars , 
14 Shillings | (Woreipn ) 


Karnatak University Bulletin ( MONTHLY ) 


Subscription : 
Monthly : 50 paise 
Annual : Rs. 6/- 


ಕರ್ನಾಟಿಕ ಭಾರತಿ (ಅಯನ ಪತ್ರಿಕೆ) 


ವಾರ್ಷಿಕ ಚಂದಾ : ರೂ. ೫/- (ಆಂಚೆವೆಚ್ಚ ಸಹಿತ) 
ಬಿಡಿ ಸಂಚಿಕೆಯ ಬೆಲೆ: ರೂ. ೩/- (ಅಂಚೆವೆಚ್ಚ ಪ್ರತ್ಯೇಕ) 


For details please write to : 


Director, 

Extension Service & Publications 
Karnatak University 

DHARWAR-3 (Mysore State). 


ವಿವರಗಳಿಗೆ ಬರೆಯಿರಿ : 
ಡಾಯಕರೆಕ್ಟರ, 
ವ್ಯಾಸಂಗ ವಿಸ್ತರಣ ಹಾಗೂ ಪ್ರಕಟನ ವಿಭಾಗ 
ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ- ೩ (ಮೈಸೂರು ರಾಜ್ಯ) 


ಸಂಯುಕ್ತ ಕರ್ನಾಟಕ ಪ್ರೆಸ್‌, ಹುಬ್ಬಳ್ಳಿ 


ಇಕೆ ಇತ್ತಿನ 


si 
ಗೆ 


FR: 


